ಕರ್ನಾಟಕ ರಾಜಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಮಾರ್ಚ್ ೮, ೨೦೧೨ ( ಫಾಲ್ಗುಣ ೧೮, ಶಕ ವರ್ಷ ೧೯೩೩ ) 


ಸಂಪುಟ ೧೪೭ 


ಸಂಚಿಕೆ ೧೦ 


ಭಾಗ- ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 
CLARIFICATION UNDER SECTION 59(4 ) OF THE KARNATAKA VALUE ADDED TAX ACT, 2003 . 


Sub : 


KVAT Act , 2003 – Clarification under Section 59(4) regarding the rate of tax applicable on 
“fruit fly trap reg ., 


Ref: 


Application dated : 03 -05 -2011 of the Barrix Agro Sciences Pvt. Ltd ., Plot No . 19, TVS Cross , 


1st Stage , Peenya Industrial Area , Bangalore -560 058 TIN : 29830603817 . 


The registered dealer under the Act, Barix Agro Sciences Pvt. Ltd ., Bangalore, has sought clarification regarding the rate of 
tax applicable on fruit fly -trap . 


2 . Section 59 (4 ) of the Karnataka Value Added Tax Act , 2003 empowers the Commissioner of Commercial Taxes to clarify 


the rate of tax payable under the Act, if he considers it necessary of expedient so to do , for the purpose of maintaining uniformity in 


the work of assessments and collection of revenue . It is examined and found that the clarification requested by the petitioner is within 


the scope of the aforesaid provision and it is necessary that the clarification be issued for the purpose ofmaintaining uniformity in the 


work of assessments and collection of revenue. 


3. Hence the following clarification is issued . 


CLARIFICATION NO . CLR. CR . 29 / 2011 -12, DATED 23 . 07 . 2011 


It is clarified that fruit fly trap is liable to tax at 14 % under the Section 4 (1 )(b ) of the Karnataka Value Added Tax Act, 2003. 


PRADEEP SINGH KHAROLA 


Commissioner of Commercial Taxes , 


PR- 802 


(Karnataka), Bangalore . 


( ೧೧೪೫) 


೧೧೪೬ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೋಲಾರ 

ಅಧಿಸೂಚನೆ 

ಪ್ರಕರಣ ಸಂಖ್ಯೆ : ಡಬ್ಲ್ಯೂ .ಸಿ.ಎ.ಎಫ್.ಸಿ-03 /2011 
ಅರ್ಜಿದಾರರು 

ಪ್ರತಿವಾದಿಗಳು 


1) 


2) 


1) Smt.Shardhamma W / o Shankar 

V / s 
2) Sri Ramiah S/o Kasappa 
3 ) Smt. Mangama w /o Ramiah 

All are permanent residents of Patha Kedapatha 
Village KathapalliGangavarammandalam Chittur 
District Now residing at sundarpalyam Bangarpet 


Smt. Ranganayaki W /o Velayudham Door No. 12 - 259 
Madampally Road Palamaner Chittur District A. P . 
Shriram GeneralInsurance Co . Ltd . 
Office No. 8 Eplp , RIICo Industrial Area Sitapura Jaipur 
Pin - 302022 


Taluk Kolar District. 


ಅರ್ಜಿದಾರರಾದ ಶ್ರೀಮತಿ ಶಾರದಮ್ಮ ಅವರು ತಮ್ಮ ಗಂಡ ಲೇಟ್ ಶಂಕರ್ ಅವರು 1ನೇ ಪ್ರತಿವಾದಿ ಶ್ರೀಮತಿ ರಂಗನಾಯಕಿರವರ ಬಳಿ 
ಚಾಲಕ:ಕ್ಲೀನರ್‌:ಕೂಲಿ ಆಗಿದ್ದು , ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 24 /25 - 01 - 2011ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ 
ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದುದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ : 01 - 07 - 2011ರಂದು ನೀಡಲಾಗಿದೆ. 


ರೇವಣ್ಣ ಎಸ್ . 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

ಕೋಲಾರ ಉಪ ವಿಭಾಗ, ಕೋಲಾರ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ ,ಕೋಲಾರ 

ಅಧಿಸೂಚನೆ 
ಪ್ರಕರಣ ಸಂಖ್ಯೆ : ಡಬ್ಲ್ಯೂ .ಸಿ.ಎ.ಎಫ್ .ಸಿ-04 / 2011 

ಪ್ರತಿವಾದಿಗಳು 


ಅರ್ಜಿದಾರರು: 


4) Smt. Lakshmamma W / o Venkatesh V /s 

3) Sri H . C . Chandrappa s/o Chinna Muniyappa R /o Chalepalli 
5 ) Sri Venkateshappa s/o Sajeevappa 

Village , Naznipalli V . Kote Mandalam , Chittoor District A .P . 
R /o Rekkamanu Village S . Banda Pally Post, V . Kote 4) Sri. Ram General Insurance Co . Ltd . 
Mandalam Palamaner Taluk , Chittoor District A .P . 

Indira Tower, 4th Floor, 2nd Cross, Wilson Gardan , Bangalore. 
ಅರ್ಜಿದಾರರಾದ ಶ್ರೀಮತಿ ಲಕ್ಷ್ಮಮ್ಮ ಅವರು ತಮ್ಮ ಮಗ ಲೇಟ್ ವೆಂಕಟೇಶ್ ಅವರು 1ನೇ ಪ್ರತಿವಾದಿ ಹೆಚ್. ಸಿ . ಚಂದ್ರಪ್ಪರವರ ಬಳಿ 
ಕ್ಲೀನರ್ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ 09 -05- 2011ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದುದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಲೀಂ ಅರ್ಜಿ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ : 01 - 07 - 2011ರಂದು ನೀಡಲಾಗಿದೆ 


ರೇವಣ್ಣ ಎಸ್ . 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

ಕೋಲಾರ ಉಪ ವಿಭಾಗ, ಕೋಲಾರ 


ಪಿ . ಆರ್ , 803 


ಭಾಗ - ೩ 


೧೧೪೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ದ.ಕ, ಉಪ ವಿಭಾಗ -1 
ಬೆಂದೂರ್‌ವೆಲ್, ಕಂಕನಾಡಿ, ಮಂಗಳೂರು- ಇವರ ನ್ಯಾಯಾಲಯ 

ಅಧಿಸೂಚನೆ 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ/ ಸಿಆರ್ - 20 / 2011ಪಿ ದಿನಾಂಕ : 05/08 /2011 


ಅರ್ಜಿದಾರರು 
1. ಶ್ರೀಮತಿ ರಕೀಯದೇವಿ, w /o ನಾರಾಯಣಸಿಂಗ್, ಮತ್ತು 

ಇತರರು 
ವಿಳಾಸ : 12/2 , ಹರಿಹರಪುರ , ನಾರಾಯಣಪುರ P . 0 . ವಿರುದ್ಧ 
ಗೋಕುಲ , ಜಂತರ ಜಿಲ್ಲೆ , ಜಾರ್ಖಾಂಡ್ ಸ್ಟೇಟ್ 


ಪ್ರತಿವಾದಿಗಳು 
1. ಪ್ರಾಜೆಕ್ಟ್ ಡೈರೆಕ್ಟರ್, ಎಸ್. ಕೆ. ಇ ಮತ್ತು ಸಿ.-ಕೆಐಡಿ ಜಾಯಿಂಟ್ 

ವೆಂಚರ್‌, ಸ್ಪಾಟೇಜಿಕ್ ಸ್ಟೋರೇಜ್ ಆಫ್ ಕೂಡ್ ಆಯಿಲ್ 

ಪ್ರಾಜೆಕ್ಟ್ , ಚಂದ್ರಹಾಸ ನಗರ, ಪೆರ್ಮುದೆ P. ೦ . ಮಂಗಳೂರು- 9 
2 . ಮೆ : Nig & ರಿಚ್ ಇನ್‌ಫ್ರಾಟೆಕ್ ( ಪ್ರೈ ) ಲಿ., Sub Contractor, 


ಅರ್ಜಿದಾರಳಾದ ಶ್ರೀಮತಿ ರಕೀಯದೇವಿ ಇವರ ಗಂಡನಾದ ಶ್ರೀ ನಾರಾಯಣಸಿಂಗ್ 1ನೇ ಪ್ರತಿವಾದಿಗಳಾದ ಮೆ || ಪ್ರಾಜೆಕ್ಟ್ ಡೈರೆಕ್ಟರ್ 
ಎಸ್.ಕೆ. ಇ ಮತ್ತು ಸಿ. ಕೆ.ಸಿ. ಟಿ ಜಾಯಿಂಟ್ ವೆಂಚರ್ ಕುಶಲಕಾರ್ಮಿಕ ಕೆಲಸಗಾರಾಗಿದ್ದು ಕೆಲಸದಲ್ಲಿ ನಿರತವಾಗಿದ್ದಾಗ, ದಿನಾಂಕ 14 -05 - 2011ರಂದು 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಮು ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 

ಡಿ. ಜಿ . ನಾಗೇಶ್, 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ . ಆರ್ , 804 

ದ.ಕ. ಉಪ ವಿಭಾಗ -1, ಮಂಗಳೂರು 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ , ಜಿಲ್ಲಾಡಳಿತ ಭವನ, ಬಿ ಬ್ಲಾಕ್ , ಹಾವೇರಿ (ದೇವಗಿರಿ) 

ಪ್ರಕಟಣೆ 
ಸಂ : ಜಿಸಕಅ: ಎಸ್ - 4: ಕಾ . ಪ . ತ / ಸಿಆರ್ / 11 - 12/ 1090, ದಿನಾಂಕ: 23 / 07 / 2011 


ವಿಷಯ : 2011 - 12ನೇ ಸಾಲಿಗಾಗಿ ಪರಿಶಿಷ್ಟ ಜಾತಿ ಸೇರಿದ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿಗಾಗಿ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕುರಿತು. 


ಉಲ್ಲೇಖ: 1) ಸರ್ಕಾರಿ ಆದೇಶ ಸಂ : SWL- 68 / ssSEW - 89 , ಬೆಂಗಳೂರು ದಿ : 02 - 11 - 1990 . 

_ 2) ಸರ್ಕಾರಿ ಆದೇಶ ಸಂ : ಸಕಇ:421: ಪಕವಿ :95, ದಿ: 29 -07 -1997 

3 ) ಸರ್ಕಾರಿ ಆದೇಶ ಸಂ : ಸಕಇ :349: ಪಕವಿ, ದಿ : 28 - 01 - 06 
2011 - 12ನೇ ಸಾಲಿಗಾಗಿ ಪರಿಶಿಷ್ಟ ಜಾತಿಗೆ ಸೇರಿದ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿ ನೀಡುವ ಕುರಿತ ಅರ್ಹ 
ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಕ್ರ. ಸಂ . ಯೋಜನೆ ಹೆಸರು 

ತರಬೇತಿಯ ಅವಧಿ | ತರಬೇತಿ ಶಿಷ್ಯವೇತನ ( ಪ್ರತಿ ಮಾಹೆಯಾನ) 
ಪರಿಶಿಷ್ಟ ಜಾತಿಗೆ ಸೇರಿದ ಕಾನೂನು ಪದವೀಧರರಿಗೆ 

04 ವರ್ಷ 

ರೂ . 2000 - 00 
ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿ ಕಾರ್ಯಕ್ರಮ 


ಅರ್ಹತೆಗಳು : 
1) ಸದರಿ ಯೋಜನೆಯಲ್ಲಿ ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದ ಕಾನೂನು ಪದವಿಧರರಾಗಿರಬೇಕು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು 

2 ವರ್ಷ ಪೂರ್ವ ಕಾನೂನು ಪದವಿಯನ್ನು ಪಾಸುಮಾಡಿರಬೇಕು. 2010 - 11 ಮತ್ತು 2011 - 12ನೇ ಸಾಲಿನಲ್ಲಿ ಅಂತಿಮ ಕಾನೂನು ಪರೀಕ್ಷೆಗಳನ್ನು 

ಪಾಸಾದವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 
2) ವಕೀಲ ವೃತ್ತಿಯನ್ನು ನಡೆಸಲು ಅರ್ಹತೆಗಳನ್ನು ಪಡೆದಿರುವ ಕಾನೂನು ಪದವೀಧರರು ಮಾತ್ರ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರು. 


3) ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಯ ಗರಿಷ್ಠ ವಯಸ್ಸು 35 ವರ್ಷ ಮೀರಿರಬಾರದು. 


೧೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
4) ಅಪೂರ್ಣ ಮತ್ತು ಅವಧಿ ಮೀರಿ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
5) ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿಯನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬಾರದು. ಬಿಟ್ಟು ಹೋದಲ್ಲಿ ಶಿಷ್ಯವೇತನವನ್ನು ಪರತ್ ವಸೂಲ 

ಮಾಡಲಾಗುವುದು . 
6) ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು ರೂ . 2000 - 00 ( ರೂ . ಎರಡು ಸಾವಿರ ಮಾತ್ರ) ದಂತೆ ಶಿಷ್ಯವೇತನ 

ನೀಡಲಾಗುವುದು. 
7) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಡಿಸ್ಟಿಕ್ ಪಬ್ಲಿಕ್ ಪ್ರಾಸಿಕ್ಯೂಟರ್ /ಸರ್ಕಾರಿ ವಕೀಲರು ಅಥವಾ 20 ವರ್ಷಕ್ಕೂ ಮೇಲ್ಪಟ್ಟು ವಕೀಲ ವೃತ್ತಿಯನ್ನು 

ನಡೆಸಿದ ಖಾಸಗಿ ವಕೀಲರ ಬಳಿ ತರಬೇತಿಗೆ ನಿಯೋಜಿಸಲಾಗುವುದು. 
8) ಅರ್ಹ ಅಭ್ಯರ್ಥಿಗಳು ಸಂಬಂಧಿಸಿದ ಜಿಲ್ಲಾ/ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿಯಿಂದ ನಿಗಧಿತ ಅರ್ಜಿ ನಮೂನೆ ಪಡೆದು, 

ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಹಾಗು ಜಾತಿ ಪ್ರಮಾಣ ಪತ್ರ, ಜನ್ನ ದಾಖಲೆ ಕುರಿತು ( ಎಸ್. ಎಸ್ .ಎಲ್. ಸಿ. ಅಂಕಪಟ್ಟಿ ) ಮತ್ತು 
ಬಾರ್ ಅಸೋಸಿಯೇಶನಲ್ಲಿ ಸದಸ್ಯತ್ವ ಪಡೆದ ಬಗ್ಗೆ ದೃಡೀಕರಣ ಪ್ರಮಾಣ ಪತ್ರ, ಕಾನೂನು ಪದವಿಯ ಅಂಕಪಟ್ಟಿಗಳೊಂದಿಗೆ ಭರ್ತಿ ಮಾಡಿದ 
ಅರ್ಜಿಗಳನ್ನು ದಿನಾಂಕ : 26 -08- 2011 ರೊಳಗಾಗಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ , ಹಾವೇರಿ ( ಜಿಲ್ಲಾ ಆಡಳಿತ ಭವನ, 
ಬಿ ಬ್ಲಾಕ್ , ರೂ . ನಂ . 25 ದೇವಗಿರಿ) ಇವರಿಗೆ ತಲುಪುವಂತೆ ಅರ್ಜಿ ಸಲ್ಲಿಸಬೇಕು. 

ಸದಸ್ಯ ಕಾರ್ಯದರ್ಶಿ , 

ಜಿಲ್ಲಾ ಮಟ್ಟದ ಕಾನೂನು ಪದವೀಧರರ ಆಡಳಿತ ನ್ಯಾಯಾಧೀಕರಣ ತರಬೇತಿ 
ಪಿ. ಆರ್ . 805 

ಆಯ್ಕೆ ಸಮಿತಿ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಹಾವೇರಿ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ , ಬೆಂಗಳೂರು 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್ ಆರ್ ಎಫ್ ( 109 ) ಸಿಆರ್ 01 / 2011 - 12 ಬೆಂಗಳೂರು, ದಿನಾಂಕ : 20 - 8 -2011 
ವಿಷಯ : ಮೆ|| ಇಂಡಿಯನ್ ಅಕಾಡೆಮಿ ಎಜುಕೇಷನ್ ಟ್ರಸ್ಟ್ [ ರಿ], ಹೆಣ್ಣೂರು ಕ್ರಾಸ್ , ಹೆಣ್ಣೂರು ಮುಖ್ಯರಸ್ತೆ, ಕಲ್ಯಾಣನಗರ, 

ಬೆಂಗಳೂರು-43ರವರು ಬೆಂಗಳೂರು ಉತ್ತರ [ ಅಪರ] ತಾಲ್ಲೂಕು, ಜಾಲಾ ಹೋಬಳಿ, ಚಾಗಲಹಟ್ಟಿ ಗ್ರಾಮದ ಸ. ನಂ . 
35 /2ರಲ್ಲಿ 2 - 31 ಎಕರೆ/ ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣಾ [ತಿದ್ದುಪಡಿ] ಕಾಯ್ದೆ 

2003ರ ಕಲಂ 109 [1] [ i] ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ . 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಶಾಇ 47 ಶಾಸನ / 2011 ಬೆಂಗಳೂರು ದಿನಾಂಕ : 23 - 04 - 2003. 

ಸರ್ಕಾರದ ಪತ್ರದ ಸಂಖ್ಯೆ : ಕಂಇ 86 ಎಲ್‌ಆರ್‌ಎಂ 2011, ದಿನಾಂಕ : 20 - 08 - 2011. 
3. ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ಉತ್ತರ ಉಪವಿಭಾದ , ಬೆಂಗಳೂರು ಇವರ ಪತ್ರದ 

ಸಂಖ್ಯೆ : ಎಲ್.ಆರ್.ಎಫ್, ಸಿಆರ್ / 09 /711 -12 ದಿನಾಂಕ : 28 -05 - 2011. 
4. ಮೆ ಇಂಡಿಯನ್ ಅಕಾಡೆಮಿ ಎಜುಕೇಷನ್ ಟ್ರಸ್ಟ್ [0], ಹೆಣ್ಣೂರು ಕ್ರಾಸ್ , ಹೆಣ್ಣೂರು ಮುಖ್ಯರಸ್ತೆ , ಕಲ್ಯಾಣನಗರ , 

ಬೆಂಗಳೂರು-43 ಇದರ ಪರವಾಗಿ ಡಾ|| ಟಿ. ಸೋಮಶೇಖರ್ , ಇವರ ಮನವಿ ದಿನಾಂಕ : 11- 04 -201 
ಮೆ | ಇಂಡಿಯನ್ ಅಕಾಡೆಮಿ ಎಜುಕೇಷನ್ ಟ್ರಸ್ಟ್ [8], ಹೆಣ್ಣೂರು ಕ್ರಾಸ್, ಹೆಣ್ಣೂರು ಮುಖ್ಯರಸ್ತೆ, ಕಲ್ಯಾಣನಗರ , ಬೆಂಗಳೂರು- 43 ಇದರ 
ಪರವಾಗಿ ಡಾ|| ಟಿ. ಸೋಮಶೇಖರ್‌,ರವರು ಬೆಂಗಳೂರು ಉತ್ತರ [ಅಪರ] ತಾಲ್ಲೂಕು, ಜಾಲಾ ಹೋಬಳಿ ಜಾಗಲಹಟ್ಟಿ ಗ್ರಾಮದ ಸ. ನಂ . 35 /2ರಲ್ಲಿ 
2 - 31 ಎಕರೆ/ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ಅಡಿ ಖರೀದಿಸಲು ಮಾಡಿರುವ ಬೇಡಿಕೆ 
ಹಾಗೂ ನಮೂನೆ-15ಎ ಮತ್ತು 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಲ್ಲೇಖ [3] ರ ಮತ್ತು ಉಪವಿಭಾಗಾಧಿಕಾರಿಗಳು ಬೆಂಗಳೂರು 
ಉಪವಿಭಾಗ ಇವರ ವರದಿಯಲ್ಲಿ ಪ್ರಸ್ತಾವಿತ ಚಾಗಲಹಟ್ಟಿ ಗ್ರಾಮದ ಸ. ನಂ . 35 /2ರಲ್ಲಿ 2 - 31 ಎಕರೆ / ಗುಂಟೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1) (i) ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ನೋಂದಣಿ ಸಂಖ್ಯೆ : 104/1998 - 99 ದಿನಾಂಕ : 15 - 09- 1998ರಲ್ಲಿ ನೋಂದಾಯಿಸಲ್ಪಟ್ಟಿದೆ. ಸದರಿ ಜಮೀನಿನ 
ಖಾತೇದಾರದಿಂದ ಜಮೀನು ಖರೀದಿಸಲು ಒಪ್ಪಂದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಈ ಪ್ರಸ್ತಾವನೆ ಬಗ್ಗೆ ಉಲ್ಲೇಖ [2]ರ ಸರ್ಕಾರದ ಪತ್ರದಲ್ಲಿ ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಕಲಂ 109 
(1)(i) ರಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ 2 ಯುನಿಟ್‌ವರೆಗೆ ಜಮೀನು ಖರೀದಿಸಲು ಅನುಮತಿ ನೀಡಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಪ್ರದತ್ತವಾಗಿದ್ದು, 
ಅದರಂತೆ ಕ್ರಮ ಕೈಗೊಳ್ಳಲು ನಿರ್ದೇಶಿಸಲಾಗಿರುತ್ತದೆ. 

ಆದ್ದರಿಂದ ಬೆಂಗಳೂರು ಉತ್ತರ [ ಅಪರ] ತಾಲ್ಲೂಕು, ಜಾಲಾ ಹೋಬಳಿ, ಚಾಗಲಹಟ್ಟಿ ಗ್ರಾಮದ ಸ. ನಂ . 35 /2ರಲ್ಲಿ 2 -31 ಎಕರೆ /ಗುಂಟೆ 
ಜಮೀನನ್ನು [ಸ.ನಂ . 35/2ರ ಬ್ಲಾಕ್ 1ರ ಚೆಕ್ಕುಬಂದಿ : ಪೂರ್ವಕ್ಕೆ ಸ. ನಂ . 35/2ರ ಉಳಿಕೆ ಜಮೀನು, ಪಶ್ಚಿಮಕ್ಕೆ : ಹಾಲಿ ರಸ್ತೆ, ಉತ್ತರಕ್ಕೆ : ಲಾ .ಹಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೧೪೯ 
ನಂ . 1ರ ಜಮೀನು ದಕ್ಷಣಕ್ಕೆ 35 /2ರ ಉಳಿಕೆ ಜಮೀನು ಬ್ಲಾಕ್ 2ರ ಚೆಕ್ಕುಬಂದಿ : ಸ. ನಂ . 35 /2ರ ಉಳಿಕೆ ಜಮೀನು : ಪಶ್ಚಿಮಕ್ಕೆ : ಸ. ನಂ . 35 /2ರ 
ಉಳಿಕೆ ಜಮೀನು ಉತ್ತರಕ್ಕೆ : ಲಾ . ಹಿ.1ರ ಜಮೀನು : ದಕ್ಷಿಣಕ್ಕೆ : ಸ. ನಂ . 35 /2ರ ಉಳಿಕೆ ಜಮೀನು ಹಾಗೂ ಬ್ಲಾಕ್ 3ರ ಚೆಕ್ಕುಬಂದಿ : ಲಾ.ಸ. ನಂ . 36 , 
52ರ ಜಮೀನುಗಳು , ಪಶ್ಚಿಮಕ್ಕೆ : ಸ. ನಂ . 35 /2ರ ಉಳಿಕೆ ಜಮೀನು, ಉತ್ತರಕ್ಕೆ ಲಾ . ಹಿ . ನಂ . 1ರ ಜಮೀನು : ದಕ್ಷಿಣಕ್ಕೆ ; ಲಾ . ಸ. ನಂ . 54ರ ಜಮೀನು] 
ಮೆ || ಇಂಡಿಯನ್ ಅಕಾಡೆಮಿ ಎಜುಕೇಷನ್ ಟ್ರಸ್ಟ್ [ ರಿ], ಹೆಣ್ಣೂರು ಕ್ರಾಸ್ , ಹೆಣ್ಣೂರು ಮುಖ್ಯರಸ್ತೆ, ಕಲ್ಯಾಣನಗರ, ಬೆಂಗಳೂರು- 43 ಇವರ ಹೆಸರಿಗೆ 
ಶೈಕ್ಷಣಿಕ ಉದ್ದೇಶಕ್ಕಾಗಿ ಕ್ರಯಕ್ಕೆ ಪಡೆಯಲು ಕರ್ನಾಟಕ ಭೂ ಸುಧಾರಣಾ [ ತಿದ್ದುಪಡಿ] ಕಾಯ್ದೆ 2003ರ ಕಲಂ 109 (1) ( i) ರ ಪ್ರಕಾರ ಹಾಗೂ 
ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಶಾಇ 47 / ಶಾಸನ /2011 ಬೆಂಗಳೂರು ದಿನಾಂಕ : 23 - 04 -2003 ರಂತೆ ಈ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ , ಅನುಮತಿ ನೀಡಿದೆ. 

ಷರತ್ತುಗಳು : 


ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು. ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 

ನೀಡತಕ್ಕದ್ದು. 
2 . ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡಾ 55 ಪೇಮ್ಸ್ ಆಫ್ ಷೇರು ಬಂಡವಾಳ ಹೊಂದಿರುವ 
ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ- ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ 

ಪಡೆಯುವುದನ್ನು ಹೊರತುಪಡಿಸಿ, ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೇ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಸದರಿ ಜಮೀನು ಸಿ. ಡಿ. ಪಿ. ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು , ಶೈಕ್ಷಣಿಕ ನಿರ್ಮಾಣದ ಉದೇಶಕ್ಕೆ ಉಪಯೋಗಿಸಿಕೊಳ್ಳತಕ್ಕದ್ದು, ಇದನ್ನು 

ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೇ ಹಾಗೂ ಅನ್ಯಕ್ರಾಂತ ಪಡಿಸದೇ ಬೇರೆ ಉದ್ದೇಶಕ್ಕೆ ಬಳಸತಕ್ಕದಲ್ಲ. 
4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 

95 [2]ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಂದ ಅನುಮೋದಿತಗೊಂಡಿರುವ ಆರ್‌. ಎಂ .ಪಿ . 2015ರ ಸಿ. ಡಿ. ಪಿ ಆಧರಿಸಿ, ಹಸಿರು/ಕೃಷಿ 

ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಿಂದ ಅನುಮತಿ ಪಡೆದು , ಜಮೀನನ್ನು ಉಪಯೋಗಿಸಿಕೊಳ್ಳತಕ್ಕದ್ದು. 
ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು 

ಋಣ ಮುಕ್ತವಾಗಿಸಿ, ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
7. ಈ ಅನುಮತಿ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರನ್ವಯ ಮಾತ್ರ ನೀಡಿರುತ್ತದೆ. ಬೇರೆ ಕಾನೂನುಗಳ ಉಲ್ಲಂಘನೆಯಾದಲ್ಲಿ 

ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
8. ಪ್ರಸ್ತುತ ಸಂಸ್ಥೆ ಎರಡು ವರ್ಷಗಳಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಸೂಕ್ತ ಅನುಮೋದನೆ ಪಡೆದುಕೊಳ್ಳುವ ಷರತ್ತಿಗೊಳಪಡಿಸಿ, ಅನುಮತಿ 
ನೀಡಿದೆ. 

ಜಿ. ಎಸ್ . ನಾಯಕ್, 
ಪಿ. ಆರ್. 934 

ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 , 


Sub : 


KVAT Act, 2003 – Clarification under Section 59(4 ) regarding the rate of tax applicable 
on fish oil -reg ., 


Ref: 


Application dated : 17 -06 - 2011 of Sri Nissar F .M . Proprietor, Coastal Exports Corporation , 
P . B . # 122 , Goods Shed Road, Mangalore- 575012. TIN : 29440226556 


The registered dealer under the Act, Sri Nissar F.M . Proprietor, Coastal Exports Corporation , Mangalore , has sought 
clarification regarding the rate of tax applicable on fish oil . 


2 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary of expedient so to do , for the purpose of maintaining uniformity in 
the work of assessments and collection of revenue . It is examined and found that the clarification requested by the petitioner is 


00980 


ಕರ್ನಾಟಕ 


TOOURO NJOJE OS, 9009 


230 - a 


clarification be issued for the purpose of maintaining 


within the scope of the aforesaid provision and it is necessary that the 
uniformity in the work of assessments and collection of revenue. 

3 . Hence the following clarification is issued . 


CLARIFICATION NO . CLR . CR . 76 /2011 -12 , DATED 23 .08 . 2011 


It is clarified that fish oil is taxable at 5 % from 01 -04- 2011 as per entry No . 1 (4 ) of notification No . FD 197 CLS 2005 (6 ), 
dated : 30 -04 - 2005. 

PRADEEP SINGH KHAROLA 

Commissioner of Commercial Taxes , 
PR -942 

(Karnataka), Bangalore . 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES (KARNATAKA), BANGALORE 
CLARIFICATION UNDER SECTION 59 ( 4 ) OF THE KARNATAKA VALUE ADDED TAX ACT, 2003. 


Sub : 


Ref : 


KVAT Act , 2003 – Clarification under Section 59(4) regarding the rate of tax 
applicable on gear boxes reg ., 
Application dated : 27 -04- 2011 of Sri P . Sreenivasan, Senior Manager-Finance , 
Triveni Engineering & Industries Ltd., Plot No. 1,2 ,3 , Belagola Industrial Area, 
K . R .S . Road ,Metagalli Post,Mysore -570 016 . TIN : 29900069066 


The registered dealer under the Act, Triveni Engineering & Industries Ltd ., Mysore , has sought clarification regarding the rate 
of tax applicable on gear boxes . 

2. Section 59(4 ) of the Karnataka Value Added Tax Act , 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary of expedient so to do , for the purpose of maintaining uniformity in 
the work of assessments and collection of revenue . It is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose ofmaintaining uniformity in the 
work of assessments and collection of revenue . 

3. Hence the following clarification is issued . 


CLARIFICATION NO . CLR . CR . 30/ 2011-12 , DATED 23. 08. 2011 


It is clarified that gear boxes covered under CET Code 8483.40.00 are liable to tax at 14 % under the Section 4 ( 1) (b ) of the 
Karnataka Value Added Tax Act, 2003. 

PRADEEP SINGH KHAROLA 

Commissioner of Commercial Taxes, 
PR -943 

(Karnataka ), Bangalore . 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 

CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 . 


Sub : 


KVAT Act, 2003 – Clarification under Section 59 (4) regarding the rate of tax 
applicable on ‘unsaturated polyester resins - reg., 
Application dated : 06 -06 - 2011 of Golden resins Pvt. Ltd ., Plot No . 3- B , 
2nd Phase , Jigani Industrial Area , Bangalore-560 095 . TIN : 29720091087 


Ref: 


The registered dealer under the Act, Golden Resins Pvt. Ltd ., Bangalore , has sought clarification regarding the rate of tax 
applicable on ‘unsaturated polyester resins. 


2. Section 59(4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary of expedient so to do , for the purpose ofmaintaining uniformity in 
the work of assessments and collection of revenue. It is examined and found that the clarification requested by the petitioner is within 


2J30 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


00330 


the scope of the aforesaid provision and it is necessary that the clarification be issued for the purpose ofmaintaining uniformity in the 
work of assessments and collection of revenue . 
3. Hence the following clarification is issued . 

CLARIFICATION NO . CLR . CR . 59/ 2011- 12 , DATED 25 . 08 . 2011 
It is clarified that unsaturated polyester resins falling under CET Heading 3907 are taxable at 5 % as per serial No. 133 in the 
table of the notification No . FD 197 CSL 2005 (6 ), dated : 30 -04 - 2005 . 


PRADEEP SINGH KHAROLA 
Commissioner of Commercial Taxes , 

(Karnataka ), Bangalore . 


PR - 944 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 
CLARIFICATION UNDER SECTION 59 ( 4 ) OF THE KARNATAKA VALUE ADDED TAX ACT, 2003. 


Sub : 


KVAT Act, 2003 – Clarification under Section 59 (4 ) regarding the rate of tax applicable 
on certain commodities - reg ., 


Ref: 


Application dated : 21 - 10 - 2010 of Shree Marketing , 17 -E Street, Fort Behind Sharma 
Transports , BANGALORE-560 002 , TIN : 29160860411 


In the application cited above , Shree Marketing, Bangalore , has sought clarification regarding the rate of tax applicable on 
certain commodities . 

2 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act , if he considers it necessary of expedient so to do , for the purpose ofmaintaining uniformity in 
the work of assessments and collection of revenue . It is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose ofmaintaining uniformity in the 
work of assessments and collection of revenue. 


3 . Hence the following clarification is issued . 


CLARIFICATION NO . CLR. CR. 252/2010- 11, DATED 22.08. 2011 


It is hereby clarified that the rates of tax applicable on the following goods are as indicated under : 


Sl. No . 


Goods 


Rate of tax / Section 


1. 


Polypropelene paper without adhesive 


13.5 % upto 31-03- 2011 and 14 % from 01-04 - 2011 under Section 
4 (1)(b ) of the KVAT Act, 2003 
13.5 % upto 31-03-2011 and 14 % from 01- 04- 2011 under Section 
4 (1)(b ) of the KVAT Act, 2003 


Polypropelene paper with adhesive 


Coated paper 


13.5 % upto 31-03- 2011 and 14 % from 01-04- 2011 under Section 
4 (1)(b ) of the KVAT Act , 2003 


PVC lamination films covered by CET Code 
3921 90 99 


5 % as per serial No. 144 of the table in the notification No. FD 197 
CSL 2005 (6 ), dated : 30 -04 -2005 


PVC vinyl printing material 


13.5 % upto 31 -03 -2011 and 14 % from 01 -04 -2011 under Section 
4 (1) (b ) of the KVAT Act, 2003 


6 . 


Synthetic polyester canvas and pure cotton 
canvas covered by CET Code 59019090 
(i) Produced or manufactured in india 
(ii) Imported from outside the territory of India 


Exempt under entry 4 of the First Scheduled to the KVAt Act, 2003 
| Exempt vide notification No. FD 182 CSL 2008 ( III), dated : 31-07-2008 


Silver metaillic PET, film covered by CET Code 
3921 9099 


5 % as per serial no . 144 of the table in the notification No. FD 197 
CSL 2005 (6 ), dated : 30 -04 -2005 


00339 


FOT &37O 


y , nowad JUDJ = 0 , 9009 


2007 – 2 


8 . 


Clear Vinyl film covered by CET 
Code 3921 9099 


5 % as per serial No . 144 of the table in the notification No . FD 197 
CSL 2005 (6 ), dated : 30 -04-2005 


9 . 


PVC back lift films (not self adhesive ) 


13.5 % upto 31 -03 - 2011 and 14 % from 01-04 - 2011 under Section 
4 (1)(b) of the KVAT Act, 2003 


10 . 


5 % under entry 72 of the Third Schedule to the KVAT Act , 2003 


Inkjet inks used in large format printing 
machines 


PR -945 


PRADEEP SINGH KHAROLA 
Commissioner of Commercial Taxes , 

(Karnataka), Bangalore. 
ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ 
2003 : Jeg 873 2303 D 2010, 28074 , andoz : 245€ SAT., 2011 


JoorOW Goes 2003 : waa 873 WOW JOD J 20100 40820 SQL 23 OJDO7 : 13 07 – 20100 wdedo 
ODDOT : 13 -07- 2011 WOWO SQ E O LOSTETO 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

JO . ST . ST2305 , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
3 . 68O . JO. 947 

ನಗರಾಭಿವೃದ್ಧಿ ಇಲಾಖೆ. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 

ER SECTION 59 ( 4 ) OF THE KARNATAKA VALUE ADDED TAX ACT , 2003. 


Sub : 


KVAT Act , 2003 – Clarification under Section 59(4 ) regarding the rate of tax applicable on 
certain commodities-reg., 
Application dated : 04 -03-2011 of Sri K .S . Sheshadri , Partner, Lana Enterprises, No. 169, Sona 
Tapovan , 18th Cross , M .C . Layout, Vijayanagar, Bangalore -560 040 , TIN : 29470815766 


Ref: 


In the application cited above , Lama Enterprises , Bangaloe , has sought clarification regarding the rate of tax applicable on 
certain commodities . 

2 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, ifhe considers it necessary of expedient so to do , for the purpose ofmaintaining uniformity in 
the work of assessments and collection of revenue. It is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose ofmaintaining uniformity in the 
work of assessments and collection of revenue. 
3. Hence the following clarification is issued . 

CLARIFICATION NO . CLR . CR . 268 / 2010 - 11 , DATED 22.08.2011 


It is hereby clarified that the rates of tax applicable on the following goods are as indicated under : 


Sl. No. 


Goods 


Rate of tax /Section 


| Paper insulated aluminum wire 


5 % as per serial No . 9 in notification No . FD 116 CSL 2006 (12 ), 
dated : 31- 03 - 2006 . 


Other insulated alumninum wires/ strips 


14 % under Section 4 (1 ) (b ) of the KVAT Act, 2003 


PRADEEP SINGH KHAROLA 
Commissioner of Commercial Taxes, 

(Karnataka ), Bangalore . 


PR -948 


2007 - 


001a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 

CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 . 


Sub: 


KVAT Act, 2003 – Clarification under Section 59 (4 ) regarding the rate of tax applicable on certain 
commodities -reg ., 
Application dated : 08 -03- 2011 of Sri P . Sreedhar Kumar, Baalaaji Enterprises , 
# 40 , 1st Floor, Venkatappa Complex, DVG Road , Basavanagudi, Bangalore -560 004. TIN : 29400797520 


Ref : 


In the application cited above , Baalaaji Enterprises, Bangaloe, has sought clarification regarding the rate of tax applicable on 
certain commodities . 

2 . Section 59(4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary of expedient so to do , for the purpose ofmaintaining uniformity in 
the work of assessments and collection of revenue. It is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose ofmaintaining uniformity in the 
work of assessments and collection of revenue . 
3. Hence the following clarification is issued . 

CLARIFICATION NO . CLR . CR . 273/2010 - 11, DATED 23.08 . 2011 


It is hereby clarified that the rates of tax applicable on the following goods are as indicated under : 


Sl. No . 


Goods 


Rate of tax / Section 


Transfer of property in goods involved in Printing 


Sale of printed T - shirts 


5 % as per entry 8 of Sixth schedule to the KVAT Act, 2003 
5 % as per entry 78 of Third schedule to the KVAT Act 2003 
5 % under entry 5 of the Third Schedule to the KVAT Act, 
2003 


Sale of printed mugs 


PRADEEP SINGH KHAROLA 

Commissioner of Commercial Taxes, 
PR - 949 

(Karnataka ), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA), BANGALORE 

CLARIFICATION UNDER SECTION 59( 4 ) OF THE KARNATAKA VALUE ADDED TAX ACT , 2003. 


Sub : 


KVAT Act, 2003 – Clarification under Section 59 (4 ) regarding the rate of tax applicable 
on certain commodities-reg., 


Ref: 


Application dated : 23 -06 -2011 of Sri Venkatesh H . Manager-Accounts , 
Teknic Electroneconics Pvt. Ltd., 36 SNS Chambers, Sankey Road , Bangaloer-560 080 , 
TIN : 29590053959. 


In the application cited above , Teknic Electromeconics Pvt. Ltd., Bangaloe , has sought clarification regarding the rate of tax 
applicable on certain commodities . 

2 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary of expedient so to do , for the purpose ofmaintaining uniformity in 
the work of assessments and collection of revenue. It is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose ofmaintaining uniformity in the 
work of assessments and collection of revenue . 
3 . Hence the following clarification is issued . 

CLARIFICATION NO . CLR . CR . 35/2011-12 , DATED 26-08-2011 
It is hereby clarified that the rates of tax applicable on the following goods are as indicated under : 


೧೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


Sl. No. 


Goods 


Rate of tax /Section 


1 . 


| 


Switches upto 5 amps 


5 % as per entry 9 of the notification No. FD 116 CSL 2006 ( 16 ), 
dated : 06 - 04 - 2006 


Switches above 5 amps 


Air circuit breakers (CET Code 8536 20 10 ) 


14 % under Section 4 (1) (b ) (iii) of the KVAT Act , 2003 
5 % as per sl. No. 195 of the notification No. FD 197 CSL 2005 (6) 
dated : 30- 04 - 2005 


Terminal strip 


14 % under Section 4 (1) (b ) (iii) of the KVAT Act, 2003 


PRADEEP SINGH KHAROLA 
Commissioner of Commercial Taxes, 

(Karnataka), Bangalore . 


PR. 950 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 07 ಡಿಜಿಎಂ 2011 , ಬೆಂಗಳೂರು, ದಿನಾಂಕ : 02ನೇ ಸೆಪ್ಟೆಂಬರ್ , 2011 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್- ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 101 ಡಿಜಿಓ 2009, ದಿನಾಂಕ : 29 - 04 - 2010ಕ್ಕೆ ಈ ಕೆಳಕಂಡಂತೆ 
ಅನುಬಂಧದಲ್ಲಿರುವಂತೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. 


ಕ್ರ. ಸಂ . 


ಗ್ರೂಪ್‌- ಬಿ 
ಜೇಷ್ಠತಾ 
ಸಂಖ್ಯೆ 


- ಗ್ರೂಪ್- ಎ 
ಹಿರಿಯ ಶ್ರೇಣಿಯ 
ಜೇಷ್ಠತಾ ಸಂಖ್ಯೆ 


ಅಧಿಕಾರಿಗಳ ಹೆಸರು 


ಜನ್ಮ ದಿನಾಂಕ 


ಗ್ರೂಪ್ ಬಿ ಹುದ್ದೆಗೆ 
ನೇಮಕಾತಿ/ ಬಡ್ತಿ 
ಹೊಂದಿದ ದಿನಾಂಕ 


ಗ್ರೂಪ್- ಎ 
ಕಿರಿಯ ಶ್ರೇಣಿಗೆ 
ಬಡ್ತಿ ಹೊಂದಿದ 

ದಿನಾಂಕ 


265 


חד 


א 


28 - 11 - 49 


13 - 01 - 84 


24 - 03 - 2007 


273 


ಆರ್ . ರತ್ನಯ್ಯ 
ಜೆ. ಜೆ. ದೊಡ್ಡಮನಿ 
ಬಳಬಟ್ಟಿ 


01 - 06 - 52 


13 - 01 - 84 


77ಎ 
78 


24 - 03 - 2007 


03 - 01 -50 


13 - 01 - 84 


24 - 03 - 2007 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ ( ಆಡಳಿತ ಮತ್ತು ಸಮಿತಿಗಳು ) 


ಪಿ . ಆರ್ . 953 


ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ , ಆನಂದರಾವ್ ವೃತ್ತ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ: ವೈಶಿನಿ /ಎನ್ ಆರ್‌ಸಿ (1) 15/ 2011 - 12 , ಬೆಂಗಳೂರು, ದಿನಾಂಕ : 05ನೇ ಸೆಪ್ಟೆಂಬರ್ , 2011 
ವಿಷಯ : 2011 -12ನೇ ಶೈಕ್ಷಣಿಕ ವರ್ಷದಲ್ಲಿ ಶುಕ್ರೂಷ ಮಹಾವಿದ್ಯಾಲಯ ಹಾಸನ ಇಲ್ಲಿಗೆ ಎರಡು ವರ್ಷಗಳ 

ಅವಧಿಯ ಪಿಸಿಬಿಎಸ್ಸಿ ನರ್ಸಿಂಗ್ ವ್ಯಾಸಂಗಕ್ಕೆ ಸೇವಾನಿರತ ಶುಕ್ರೂಷಕರನ್ನು ವಿದ್ಯಾರ್ಥಿಗಳನ್ನು 
ಆಯ್ಕೆ ಮಾಡುವ ಬಗ್ಗೆ. 


ಶುಶೂಷ ಮಹಾವಿದ್ಯಾಲಯ , ಹಾಸನ , ಇಲ್ಲಿ ಎರಡು ವರ್ಷಗಳ ಪಿಸಿ . ಬಿಎಸ್ಸಿ( ನ) ವ್ಯಾಸಂಗಕ್ಕೆ 2011 - 12ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕಾಗಿ 
ಅರ್ಹ ಸೇವಾನಿರತ ಶುಕ್ರೂಷಕರುಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. 


ವ್ಯಾಸಂಗಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕೆಳಕಂಡ ಅರ್ಹತೆಯನ್ನು ಹೊಂದಿರತಕ್ಕದ್ದು . 
1) ಅಭ್ಯರ್ಥಿಗಳು ಜನರಲ್ ನರ್ಸಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. 
2) ನೊಂದಾಯಿತ ದಾದಿಯಾಗಿರತಕ್ಕದ್ದು/ ಆರೋಗ್ಯ ಸಂದರ್ಶಕಿಯಾಗಿರತಕ್ಕದ್ದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೧೫೫ 
3) ಕನಿಷ್ಟ 5 ವರ್ಷಗಳ ಸೇವೆ ಸಲ್ಲಿಸಿರಬೇಕು ಹಾಗೂ ಖಾಯಂ ಪೂರ್ವವಧಿ ಘೋಷಣೆಯಾಗಿರಬೇಕು. 
4) ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಅಂಗೀಕೃತವಾದ ಕಲೆ, ವಾಣಿಜ್ಯ ಅಥವಾ ವಿಜ್ಞಾನ ವಿಭಾಗದಲ್ಲಿ ಪಿ. ಯು.ಸಿ. 

ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು . 
5) 48 ವರ್ಷಗಳ ವಯಸ್ಸನ್ನು ಮೀರಿರಬಾರದು. 
6) ಒಳ್ಳೆಯ ಸೇವಾವೃತ್ತಿ ಹಾಗೂ ಸೇವಾ ದಾಖಲೆಗಳನ್ನು ಹೊಂದಿರತಕ್ಕದ್ದು. 
7) ಈ ಹಿಂದೆ ವ್ಯಾಸಂಗಕ್ಕಾಗಿ ನಿಯೋಜಿಸಲ್ಪಟ್ಟಿದ್ದಲ್ಲಿ ವ್ಯಾಸಂಗದ ಅವಧಿ ಮುಗಿದ ನಂತರ ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸಿರಬೇಕು. 


ಇಚ್ಚಿಸುವ ಸೇವಾನಿರತ ಶುಶೂಷಕರು ನಿಗಧಿತ ಅರ್ಜಿಯನ್ನು ಪ್ರಾಂಶುಪಾಲರ ಕಛೇರಿ ಸರ್ಕಾರಿ 
ಶುಷ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ದಿನಾಂಕ : 07 - 09 - 2011 ರಿಂದ 15 - 09 - 2011ರವರೆಗೆ ಬೆಳಗ್ಗೆ 10 - 30 ರಿಂದ ಸಂಜೆ 5 - 00 
ಗಂಟೆಯವರೆಗೆ ಕಛೇರಿ ವೇಳೆಯಲ್ಲಿ ರೂ . 200 - 00 ನಗದು ಪಾವತಿ ಮಾಡಿ ಪಡೆಯಬಹುದಾಗಿದೆ. 


ಅಭ್ಯರ್ಥಿಯು ತಮ್ಮ ವಿದ್ಯಾಭ್ಯಾಸದ ಹಾಗೂ ಸೇವಾ ಪ್ರಮಾಣ ಪತ್ರಗಳ ದೃಢೀಕೃತ ಪ್ರತಿಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು ಎಲ್ಲಾ 
ಮಾಹಿತಿಗಳನ್ನೊಳಗೊಂಡ ಅರ್ಜಿಗಳನ್ನು ಮೇಲಾಧಿಕಾರಿಗಳ ಮುಖಾಂತರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು, ಸರ್ಕಾರಿ ಶುಶೂಷ 
ಮಹಾವಿದ್ಯಾಲಯ, ಕೋಟಿ, ಬೆಂಗಳೂರು ಅಥವಾ ಪ್ರಾಂಶುಪಾಲರು , ಸರ್ಕಾರಿ ಶುಶೂಷ ಮಹಾವಿದ್ಯಾಲಯ, ಹಾಸನ ಇವರಿಗೆ ಖುದ್ದಾಗಿ ಅಥವಾ ಅಂಚೆ 
ಮೂಲಕವಾಗಲೀ ದಿನಾಂಕ : 20 /09 / 2011ರ ಸಂಜೆ ನಾಲ್ಕು ಗಂಟೆಯೊಳಗಾಗಿ ತಲುಪುವಂತೆ ಕ್ರಮವಹಿಸುವುದು . 


ನಿಗಧಿತ ದಿನಾಂಕದ ನಂತರ ಬರುವ ಅರ್ಜಿಗಳನ್ನು ಯಾವ ಕಾರಣವನ್ನೂ ನೀಡದೇ ಒಟ್ಟಾರೆ ತಿರಸ್ಕರಿಸಲಾಗುವುದು . 
ಸದರಿ ವ್ಯಾಸಂಗಕ್ಕೆ 30 ಸ್ಥಾನಗಳು ಲಭ್ಯವಿದ್ದು ಅವುಗಳಲ್ಲಿ. 


ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯ | 4 ಸ್ಥಾನಗಳು 
ನಿರ್ವಹಿಸುತ್ತಿರುವ ಸಾಮಾನ್ಯ ಶುಶೂಷ ತರಬೇತಿಯನ್ನು ಹೊಂದಿರುವ ಮಹಿಳಾ ಆರೋಗ್ಯ 
ಸಂದರ್ಶಕಿಯರಿಗೆ 


ಉಳಿದ ಸ್ಥಾನಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ | 26 ಸ್ಥಾನಗಳು 
ಇಲಾಖೆಯಲ್ಲಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಶುಶೂಷಕರಿಗೆ 


ಮೇಲ್ಕಂಡ ( ಆ) ಸ್ಥಾನಗಳಿಗೆ ಅಭ್ಯರ್ಥಿಗಳು ಇಲ್ಲವಾಗಿ ಸ್ಥಾನಗಳು ಖಾಲಿ ಇದ್ದಲ್ಲಿ ಮೇಲ್ಕಂಡ ( ಆ) ಅರ್ಜಿದಾರರಿಂದ ಭರ್ತಿ ಮಾಡಲಾಗುವುದು . 

ಸರ್ಕಾರಿ ಶುಕ್ರೂಷಾ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿನ ಪಿಸಿ. ಬಿಎಸ್ಸಿ ನರ್ಸಿಂಗ್ ಕೋರ್ಸ್‌ನ ಅರ್ಜಿ ವಿತರಿಸುವ ಮತ್ತು ಸಲ್ಲಿಸುವ 
ದಿನಾಂಕವನ್ನು ಮೇಲ್ಕಾಣಿಸಿದಂತೆ ವಿಸ್ತರಿಸಲಾಗಿದೆ. 


ಪಿ . ಆರ್ . 954 


ನಿರ್ದೇಶಕರು , ವೈದ್ಯಕೀಯ ಶಿಕ್ಷಣ. 


ಕಾರ್ಮಿಕ ಸಚಿವಾಲಯ 


ತಿದ್ದೋಲೆ 
ಸಂಖ್ಯೆ : ಕಾಣ 430 ಎಲ್‌ಎಸ್‌ಐ 2010 , ಬೆಂಗಳೂರು, ದಿನಾಂಕ : 05ನೇ ಸೆಪ್ಟೆಂಬರ್ , 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಇ 8 ಎಲ್ಎಸ್‌ಐ 2008 , ದಿನಾಂಕ : 05- 12 - 2008ರಲ್ಲಿನ ಅನುಬಂಧದ ಪುಟ ಸಂಖ್ಯೆ : 12, 
ಜೇಷ್ಠತೆಯ ಸಂಖ್ಯೆ : 280, ಕ್ರಮ ಸಂಖ್ಯೆ : 35ರಲ್ಲಿ ಡಾ | ಆಯೂಬ್ ಅಹಮದ್, ಹಿರಿಯ ತಜ್ಞರು, ಕಾರಾವಿ ಆಸ್ಪತ್ರೆ, ಮೈಸೂರು ಇವರ 
ವಿದ್ಯಾರ್ಹತೆಯು ಎಂ.ಬಿ. ಬಿ.ಎಸ್., ಎಂ.ಎಸ್. ( ಇ.ಎನ್.ಟಿ.) ಎಂದು ದಾಖಲಾಗಿರುವುದನ್ನು ಎಂ .ಬಿ. ಬಿಎಸ್ , ಡಿಎಲ್.ಓ. ಎಂದು ತಿದ್ದಿ ಓದಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ , 
ಪಿ . ಆರ್ . ನಂ . 956 

ಕಾರ್ಮಿಕ ಇಲಾಖೆ ( ಕಾರಾವಿ ಯೋ ( ವೈ ) ಸೇವೆಗಳು) 


೧೧೫೬ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಮಂಡ್ಯ ಉಪ ವಿಭಾಗ-2, ಮಂಡ್ಯ ಇವರ ನ್ಯಾಯಾಲಯ 

ಪ್ರಕಟಣೆ 


• ಡಬ್ಲೂ . ಸಿಎ / ಎಫ್ ಸಿ / ಸಿಆರ್ - 2 / 2011 ದಿನಾಂಕ: 05 / 09 / 2011 


ಅರ್ಜಿದಾರರು 


ಪ್ರತಿವಾದಿಗಳು 


ಶ್ರೀಮತಿ ಜ್ಯೋತಿ ಕೋಂ ಸಿದ್ದಯ್ಯ 
ವಯಸ್ಸು 38 ವರ್ಷ 
ವಾಸ : ಮುಡೇನಹಳ್ಳಿ ಗ್ರಾಮ ಸಿ . ಎ. ಕೆರೆ ಹೋಬಳಿ 
ಮದ್ದೂರು ತಾಲ್ಲೂಕು ಮಂಡ್ಯ ಜಿಲ್ಲೆ 


ಶ್ರೀ ಜಿ. ಎಂ . ಮಲ್ಲೇಶ ಬಿನ್ ಮಲ್ಲಯ್ಯ (ಕೆಂಚಮಲ್ಲಯ್ಯ ) 
ಗೊರವನಹಳ್ಳಿ ಗ್ರಾಮ ( ಗರಬಿ ಸೈಟ್) 
ಮದ್ದೂರು ತಾಲ್ಲೂಕು ಮಂಡ್ಯ ಜಿಲ್ಲೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ : 27 - 4 - 2011 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ಅರ್ಜಿದಾರರ ಮಗನಾದ ಶ್ರೀ ರವಿ @ ಗಣೇಶ್ ಇವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ 
ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ 
ಪರಿಹಾರ ಹಾಗೂ ಇತರ ಉಪಶಮನಗಳನ್ನೂ ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು ” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಬೇಕು. ನಿಗಧಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದ ನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಮೊಹಮದ್ ಯೂಸುಫ್ , 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು 

ಮಂಡ್ಯ ಉಪ ವಿಭಾಗ-2 , ಮಂಡ್ಯ - 571 401 


3c 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಮಂಡ್ಯ ಉಪ ವಿಭಾಗ- 2, ಮಂಡ್ಯ ಇವರ ನ್ಯಾಯಾಲಯ 

ಪ್ರಕಟಣೆ 


ಸಂಖ್ಯೆ: ಡಬ್ಲ್ಯೂ .ಸಿಎ / ಎಫ್ ಸಿ / ಸಿಆರ್ - 3 / 2011 ದಿನಾಂಕ: 05 / 09 / 2011 


ಅರ್ಜಿದಾರರು 


ಪ್ರತಿವಾದಿಗಳು 


1. ಈರಯ್ಯ @ ಈರ ಬಿನ್ ಲೇಟ್ ಈರಣ್ಣ ವಯಸ್ಸು 60 ವರ್ಷ 
2. ಕೃಷ್ಣ ಬಿನ್ ಈರಯ್ಯ @ ಈರ 

ಮಂಜುನಾಥ್ ಬಿನ್ ಈರಯ್ಯ @ ಈರವಾಸು ಮಜ್ಜನ ಕೊಪ್ಪಲು 
ಗ್ರಾಮ ಕಸಾಬ ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ 


ಎನ್. ವಿ . ರಾಮಕೃಷ್ಣ ಬಿನ್ ಲೇಟ್ ಹೊಂಬೇಗೌಡ ಪೋಸ್ಟ್ 
ಆಫೀಸ್ ರಸ್ತೆ ಟಿ. ಬಿ. ಎಕ್ಸ್ಟೇನ್‌ಷನ್ , ನಾಗಮಂಗಲ ಸಿಟಿ, 

ಮಂಡ್ಯ ಜಿಲ್ಲೆ. 
2. ದಿ . ಬ್ರಾಂಚ್ ಮ್ಯಾನೇಜರ್, ನ್ಯಾಷನಲ್ ಇನ್ಸೂರೆನ್ಸ್ ಕಂಪನಿ 

ಲಿಮಿಟೆಡ್, ವಿ . ವಿ. ರಸ್ತೆ , ಮಂಡ್ಯ . 


3 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ : 30 -6 - 2011 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ , 
1ನೇ ಅರ್ಜಿದಾರರ ಮಗ 2 ಮತ್ತು 3ನೇ ಅರ್ಜಿದಾರರ ಅಣ್ಣನಾದ ಶ್ರೀ ಈರಯ್ಯ ಇವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವದಿ ಬಳಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ವಿರುದ್ಧ 
ಕ್ರಮ ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನೂ ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಪ್ರಾರ್ಥಿಸಿರುತ್ತಾರೆ . 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು 
ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗಧಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೫೭ 


ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದ ನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಮೊಹಮದ್ ಯೂಸುಫ್ , 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು 

ಮಂಡ್ಯ ಉಪ ವಿಭಾಗ - 2 , ಮಂಡ್ಯ - 571 401 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಮಂಡ್ಯ ಉಪ ವಿಭಾಗ -2, ಮಂಡ್ಯ ಇವರ ನ್ಯಾಯಾಲಯ 


ಪ್ರಕಟಣೆ 


ಸಂಖ್ಯೆ : ಡಬ್ಲೂಸಿಎ /ಎಫ್ ಸಿ/ ಸಿಆರ್ - 4/2011 ದಿನಾಂಕ : 05/09 /2011 
ಅರ್ಜಿದಾರರು 

ಪ್ರತಿವಾದಿಗಳು 
ಆಶಾ D /O ಲೇಟ್ ಶಿವಣ್ಣ 

1. ಬಿ. ಎಸ್. ಶಫಿ @ ಸಜ್ಜನ್ S /o ಸೇಕ್ ಸಜ್ಜನ್ 
ಶ್ರೀನಿವಾಸಪುರ ಗ್ರಾಮ ಕಸಾಬ ಹೋಬಳಿ ಮಂಡ್ಯ ತಾಲ್ಲೂಕು 2. ನಸೀನಾ ಬೇಗಂ W /o ಬಿ. ಎಸ್ . ಶಫಿ @ ಸಜ್ಜನ್ 

ಕಾಸಿಫ್ S/o ಬಿ. ಎಸ್. ಶಫಿ @ ಸಜ್ಜನ್‌ ರೋಹಿತ್ ಪಲ್ಸ್ ಫ್ಯಾಕ್ಟರಿ 
ಯಲಿಯೂರು ಗ್ರಾಮ ಮೈಸೂರು- ಬೆಂಗಳೂರು ರಸ್ತೆ 
ವಾಸ : 5ನೇ ಕ್ರಾಸ್ ಉದಯಗಿರಿ ಮಂಡ್ಯ ಸಿಟಿ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ : 25 -7 -2011 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ಅರ್ಜಿದಾರರ ತಾಯಿಯಾದ ಶ್ರೀ ದುರ್ಗಮ್ಮ @ ಲಕ್ಷಮ್ಮ ಇವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ತಮಗೆ 
ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ . 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಬೇಕು. ನಿಗಧಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದ ನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಮೊಹಮದ್ ಯೂಸುಫ್ , 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು 
ಪಿ . ಆರ್ . 957 

ಮಂಡ್ಯ ಉಪ ವಿಭಾಗ -2 , ಮಂಡ್ಯ -571 401 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರ ಕಛೇರಿಯ ನಡವಳಿಗಳು 
ಆದೇಶ ಸಂಖ್ಯೆ:ಡಿಪಿಎನ್ಸಿಶಾ-1: ಎ:20 : 2010 - 11, ಬೆಂಗಳೂರು, ದಿನಾಂಕ : 27 -08 - 2011 


ವಿಷಯ : 


2011 - 12ರ ಸಾಲಿನಲ್ಲಿ ಗ್ರೂಪ್‌- ಬಿ ” ವರ್ಗದ ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರುಗಳ ವರ್ಗಾವಣೆಯ ಬಗ್ಗೆ - 
ಸರ್ಕಾರದ ಪತ್ರ ಸಂಖ್ಯೆ : ಒಣ 243 ಪಿಪಿಇ 2011, ದಿನಾಂಕ : 22 - 08 - 2011 . 


ಉಲ್ಲೇಖ : 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲು 
ಸರ್ಕಾರವು ಉಲ್ಲೇಖಿತ ಪತ್ರದಲ್ಲಿ ಅನುಮತಿಯನ್ನು ನೀಡಿರುತ್ತದೆ. ಸರ್ಕಾರದ ಅನುಮತಿಯಂತೆ ಅಂಕಣ ( 2) ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು 
ಅಂಕಣ (3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ವರ್ಗಾವಣೆ ಮಾಡಲಾಗಿದೆ. 

ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಹಾಲಿ ಕರ್ತವ್ಯ 
ಕ್ರಮ ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 
ಶ್ರೀ / ಶ್ರೀಮತಿ 
ಎಸ್ . ಡಿ . ಕಮತೆ, 

ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿ. ಜೆ. ( ಕಿವಿ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ . ಎಫ್. ಸಿ. | ಮತ್ತು ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಕೂಡ್ಲಿಗಿ, 
ನ್ಯಾಯಾಲಯ , ಬಳ್ಳಾರಿ. 

( ಖಾಲಿ ಹುದ್ದೆಗೆ) 


೧೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಬಿ . ರಾಜೇಶ್ವರಿ , 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ. ಎಂ .ಎಫ್. ಸಿ . 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಕಡ್ಡಾಯ ನ್ಯಾಯಾಲಯ , ಬಳ್ಳಾರಿ ( ಶ್ರೀ ಎಸ್. ಡಿ. ಕಮತೆ, ಅವರ 
ನಿರೀಕ್ಷಣೆ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ | ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ.) 

ನಿರ್ದೇಶಕರ ಕಛೇರಿ, ಬೆಂಗಳೂರು. 
ಶ್ರೀಮತಿ ಬಿ. ರಾಜೇಶ್ವರಿ , ಸಹಾಯಕ ಸರ್ಕಾರಿ ಅಭಿಯೋಜಕರು , ಅವರು ಈ ಕಛೇರಿಯ ಕರ್ತವ್ಯಗಳಿಂದ ಬಿಡುಗಡೆ ಹೊಂದಿ, ಸಹಾಯಕ 
ಸರ್ಕಾರಿ ಅಭಿಯೋಜಕರು , ಜೆ. ಎಂ . ಎಫ್. ಸಿ. ನ್ಯಾಯಾಲಯ , ಬಳ್ಳಾರಿ , ಹುದ್ದೆಯ ಪ್ರಭಾರವನ್ನು ಶ್ರೀ ಎಸ್ . ಡಿ. ಕಮತೆ, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಜೆ. ಎಂ.ಎಫ್.ಸಿ ನ್ಯಾಯಾಲಯ , ಬಳ್ಳಾರಿ , ಅವರಿಂದ ಪಡೆದುಕೊಳ್ಳುವುದು . 

ಶ್ರೀ ಎಸ್. ಡಿ . ಕಮತೆ, ಸಹಾಯಕ ಸರ್ಕಾರಿ ಅಭಿಯೋಜಕರು , ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಬಳ್ಳಾರಿ , ಅವರು ತಮ್ಮ ಹುದ್ದೆಯ 
ಪ್ರಭಾರದಿಂದ ಮೇಲ್ಕಂಡಂತೆ ಬಿಡುಗಡೆ ಹೊಂದಿ, ವರ್ಗಾವಣೆಗೊಂಡ ಹುದ್ದೆಯ ಪ್ರಭಾರವನ್ನು ಶ್ರೀ ಎಸ್. ಎ . ಪಾಸ್ತೆ, ಪ್ರಭಾರ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿ . ಜೆ. ( ಕಿವಿ ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಕೂಡ್ಲಿಗಿ, ಅವರಿಂದ ವಹಿಸಿಕೊಳ್ಳಲು ಸೂಚಿಸಲಾಗಿದೆ. ಶ್ರೀಮತಿ ಬಿ. ರಾಜೇಶ್ವರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅವರ ವರ್ಗಾವಣೆಯು ಅಧಿಕಾರಿಯವರ ಕೋರಿಕೆಯ ಮೇರೆಗೆ ಆಗಿರುವುದರಿಂದ, ಅವರು ಯಾವುದೇ ರೀತಿಯ 
ಭತ್ಯೆ ಹಾಗೂ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಪ್ರಭಾರವನ್ನು ವಹಿಸಿಕೊಳ್ಳುವ ಅಧಿಕಾರಿಯವರು ಕಛೇರಿಗೆ ಸಂಬಂಧಪಟ್ಟಂತೆ ಗ್ರಂಥಾಲಯ, ಪೀಠೋಪಕರಣಗಳು, ಕಡತಗಳು ಮತ್ತು 
ವಹಿಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ವಿವರವಾದ ಪ್ರಭಾರವನ್ನು ವಹಿಸಿಕೊಂಡು, ಅವುಗಳ ಒಂದು ಪ್ರತಿಯನ್ನು ಸಿ. ಟಿ . ಸಿ. ಯೊಂದಿಗೆ ಸಂಬಂಧಪಟ್ಟ 
ವಿಭಾಗೀಯ ಕಛೇರಿಗೆ ಸಲ್ಲಿಸುವುದು. ಪ್ರಭಾರ ವಹಿಸಿಕೊಂಡ ಬಗ್ಗೆ ಸಿ. ಟಿ.ಸಿ. ಯನ್ನು ಮಾತ್ರ ರಕ್ಷಾ ಪತ್ರದೊಂದಿಗೆ ದ್ವಿಪ್ರತಿಗಳಲ್ಲಿ ಈ ಕಛೇರಿಗೆ ಸಲ್ಲಿಸುವುದು. 
ಯಾವುದಾದರೂ ಗ್ರಂಥಾಲಯ ಪುಸ್ತಕ ಹಾಗೂ ವಸ್ತುಗಳು ಕಾಣೆಯಾಗಿದ್ದಲ್ಲಿ ಅಥವಾ ಹಾಳಾಗಿದ್ದಲ್ಲಿ ಪ್ರತ್ಯೇಕ ವರದಿಯನ್ನು ವಿಭಾಗೀಯ ಕಛೇರಿಗೆ 
ಕೂಡಲೇ ಸಲ್ಲಿಸಿವುದು. ಇಲ್ಲದಿದ್ದಲ್ಲಿ, ಪ್ರಭಾರವನ್ನು ವಹಿಸಿಕೊಳ್ಳುವ ಅಧಿಕಾರಿಯವರೇ ಅಂತಹ ಪುಸ್ತಕ ಹಾಗೂ ವಸ್ತುಗಳಿಗೆ ಜವಾಬ್ದಾರರಾಗಿರುತ್ತಾರೆ. 


ಹೆಚ್ . ಆರ್. ರೇಣುಕ, 
ಅಭಿಯೋಗ ಮತ್ತು ಸರ್ಕಾರಿ , 
ವ್ಯಾಜ್ಯಗಳ ನಿರ್ದೇಶಕರು, ಬೆಂಗಳೂರು. 


ಪಿ . ಆರ್ . 955 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರ ಕಛೇರಿಯ ನಡವಳಿಗಳು 
ಆದೇಶ ಸಂಖ್ಯೆ : ಡಿಪಿಎನ್ಸಿ ಶಾ - lಎ : 20: 2011- 12 , ಬೆಂಗಳೂರು, ದಿನಾಂಕ : 10 -08- 2011 
ವಿಷಯ : 2010 - 11ರ ಸಾಲಿನಲ್ಲಿ "ಗ್ರೂಪ್‌- ಬಿ ವರ್ಗದ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ 

ವರ್ಗಾವಣೆಯ ಬಗ್ಗೆ - 
ಉಲ್ಲೇಖ : 1. ಸರ್ಕಾರದ ಪತ್ರ ಸಂಖ್ಯೆ : ಒಣ 284 ಪಿಪಿಇ 2011 , ದಿನಾಂಕ : 02 - 08 -2011. 

2. ಸರ್ಕಾರದ ಪತ್ರ ಸಂಖ್ಯೆ : ಒಣ 292 ಪಿಪಿಇ 2011 , ದಿನಾಂಕ : 02 - 08 - 2011 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲು 
ಉಲ್ಲೇಖಿತ ಪತ್ರಗಳಲ್ಲಿ, ಸರ್ಕಾರವು ಅನುಮತಿಯನ್ನು ನೀಡಿರುತ್ತದೆ. ಸರ್ಕಾರದ ಅನುಮತಿಯಂತೆ ಅಂಕಣ ( 2) ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು 
ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಕೋರಿಕೆ ಮೇರೆಗೆ ವರ್ಗಾವಣೆ ಮಾಡಲಾಗಿದೆ. 

ಅಧಿಕಾರಿಗಳ ಹೆಸರು , ಪದನಾಮ ಮತ್ತು ಹಾಲಿ ಕರ್ತವ್ಯ 
ಕ್ರಮ ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 
ಶ್ರೀ /ಶ್ರೀಮತಿ 


1. 


ಕೆ. ಕೃಷ್ಣ ಮೂರ್ತಿ, 

ಸಹಾಯಕ ಸರ್ಕಾರಿ ಅಭಿಯೋಜಕರು , 5ನೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿವಿಲ್ ಜಡ್ಸ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ (ಸಂಚಾರಿ) ಸಿವಿಲ್ 
( ಕಿವಿ) ಮತ್ತು ಜೆ. ಎಂ .ಎಫ್. ಸಿ . ನ್ಯಾಯಾಲಯ , ಕೊಪ್ಪ. ನ್ಯಾಯಾಧೀಶರು (ಕಿರಿಯ ವಿಭಾಗ) ನ್ಯಾಯಾಲಯ, 

ಬೆಂಗಳೂರು ನಗರ ( ಖಾಲಿ ಇರುವ ಹುದ್ದೆಗೆ) 
ಕೆ . ಎಸ್ . ಲತಾ , 

ಸಹಾಯಕ ಸರ್ಕಾರಿ ಅಭಿಯೋಜಕರು , ಅಧಿಕ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿವಿಲ್ | ಸಿ. ಜೆ. ( ಕಿವಿ ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 
ಜಡ್ಸ್ ( ಕಿವಿ) ಮತ್ತು ಜೆ. ಎಂ .ಎಫ್.ಸಿ . ನ್ಯಾಯಾಲಯ , ಕನಕಪುರ ( ಖಾಲಿ ಇರುವ ಹುದ್ದೆಗೆ) 
ಕೆ . ಜಿ.ಎಫ್., 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೧೫೯ 
ಈ ಆದೇಶವು ಕೂಡಲೇ ಜಾರಿಗೆ ಬಂದಿದ್ದು, ಮುಂದಿನ ಆದೇಶದವರೆಗೆ ಜಾರಿತಲ್ಲಿರುತ್ತದೆ. ಮೇಲ್ಕಂಡ ಅಧಿಕಾರಿಗಳ ವರ್ಗಾವಣೆಯು ಅವರ 
ಕೋರಿಕೆ ಮೇರೆಗೆ ಆಗಿರುವುದರಿಂದ, ಅವರುಗಳು ಯಾವುದೇ ರೀತಿಯ ಭತ್ಯೆ /ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 


ಹೆಚ್ . ಆರ್ . ರೇಣುಕ , 
ಅಭಿಯೋಗ ಮತ್ತು ಸರ್ಕಾರಿ, 
ವ್ಯಾಜ್ಯಗಳ ನಿರ್ದೇಶಕರು, ಬೆಂಗಳೂರು. 


ಪಿ . ಆರ್ . 834 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿಯ ನಡವಳಿಗಳು 
ಆದೇಶ ಸಂಖ್ಯೆ: ಡಿಪಿಎನ್ಸಿಶಾ -lಎ:20: 2011 - 12 , ಬೆಂಗಳೂರು, ದಿನಾಂಕ : 30ನೇ ಜೂನ್ 2011 
ವಿಷಯ : 2011 -12ನೇ ಸಾಲಿನಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರುಗಳ (ಗ್ರೂಪ್‌- ಬಿ ಅಧಿಕಾರಿಗಳು ) ವರ್ಗಾವಣೆ ಬಗ್ಗೆ - 
ಉಲ್ಲೇಖ : 1. ಸರ್ಕಾರದ ಆದೇಶ ಸಂಖ್ಯೆ : ಡಿಪಿಎಆರ್ 04 ಎಸ್‌ಟಿಆರ್‌ 2001, 

ದಿನಾಂಕ : 22 -11 - 2001 . 
2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 12 ಸೇನೌವ 2011 , ದಿನಾಂಕ : 27 - 04 - 2011. 

ಮತ್ತು 31 - 05 - 2011. 
3. ಸರ್ಕಾರದ ಪತ್ರ ಸಂಖ್ಯೆ : ಒಣ 200 ಪಿಪಿಇ 2011, ದಿನಾಂಕ : 29 - 06 - 2011 . 
4. ಸಂಬಂಧಪಟ್ಟ ಇತರೆ ಕಾಗದ ಪತ್ರಗಳು . 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಗೆ, ಅಂಕಣ ( 2)ರಲ್ಲಿ ನಮೂದಿಸಿರುವ 
ಸಹಾಯಕ ಸರ್ಕಾರಿ ಅಭಿಯೋಜಕರು- ವ- ಸಹಾಯಕ ಸರ್ಕಾರಿ ವಕೀಲರುಗಳನ್ನು ಅಂಕಣ (3) ರಲ್ಲಿ ಸೂಚಿಸಿರುವ ಸ್ಥಳಕ್ಕೆ ಸಾರ್ವಜನಿಕ ಹಿತದೃಷ್ಠಿ/ಕೋರಿಕೆ 
ಮೇರೆಗೆ ವರ್ಗಾವಣೆ ಮಾಡಲಾಗಿದೆ. 
ಅಧಿಕಾರಿಯ ಹೆಸರು, ಪದನಾಮ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 

ವರ್ಗಾವಣೆ ಮಾಡಲಾದ ಸ್ಥಳ 
ಶ್ರೀ /ಶ್ರೀಮತಿ 


ಕ್ರಮ 


ಸಂಖ್ಯೆ 


01 


02 


ಮಂಜುನಾಥ ಹೊನ್ನಯ್ಯ ನಾಯ್ಕ , 
ಸಹಾಯಕ ಸರ್ಕಾರಿ ಅಭಿಯೋಜಕರು , ಅಧಿಕ 
ಜೆ. ಎಂ . ಎಫ್ . ಸಿ. ನ್ಯಾಯಾಲಯ , ಬೀದರ್. 


ಎಂ . ಕೆ. ರೂಪಲಕ್ಷ್ಮಿ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಕಿರಿಯ ವಿಭಾಗ) 
ಮತ್ತು ಜೆ . ಎಂ .ಎಫ್. ಸಿ. ನ್ಯಾಯಾಲಯ , ಶಿರಾ 
ಟಿ. ಸಿ. ನಿರ್ಮಲ್ ರಾಣಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿರಿಯ ವಿಭಾಗ) 
ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಚಿಕ್ಕಬಳ್ಳಾಪುರ. 
ಎ . ಚಂದ್ರಕಲಾ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿಜೆ 
( ಕಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಕನಕಪುರ 
ಎಸ್. ಬಿ. ಹಾವೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಜೆ. ಎಂ . ಎಫ್ . ಸಿ . 
ನ್ಯಾಯಾಲಯ, ಬೆಳಗಾವಿ 


ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿವಿಲ್ ಜಡ್ಸ್ 
( ಕಿರಿಯ ವಿಭಾಗ ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಸವಣೂರು ( ಖಾಲಿ ಇರುವ ಹುದ್ದೆಗೆ) 
ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿವಿಲ್ ಜಡ್ಜ್ 
( ಕಿರಿಯ ವಿಭಾಗ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ರಾಮನಗರ ( ಖಾಲಿ ಇರುವ ಹುದ್ದೆಗೆ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, 6ನೇ 
ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ (ಸಂಚಾರಿ) ನ್ಯಾಯಾಲಯ , 
ಬೆಂಗಳೂರು ನಗರ ( ಖಾಲಿ ಇರುವ ಹುದ್ದೆಗೆ) 
ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿವಿಲ್ ಜಡ್ಜ್ 
(ಹಿರಿಯ ವಿಭಾಗ) ಮತ್ತು ಜೆ . ಎಂ .ಎಫ್. ಸಿ. ನ್ಯಾಯಾಲಯ , 
ನೆಲಮಂಗಲ ( ಖಾಲಿ ಇರುವ ಹುದ್ದೆಗೆ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ ಜೆ. ಎಂ . ಎಫ್ . ಸಿ. 
ನ್ಯಾಯಾಲಯ , 
ಹುಬ್ಬಳ್ಳಿ (ಶ್ರೀಮತಿ ಶೈಲಜಾ ಕೆ. ನಾಯಕ್, ಇವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಜೆ. ಎಂ .ಎಫ್.ಸಿ . 
ನ್ಯಾಯಾಲಯ , 
ಬೆಳಗಾವಿ ( ಶ್ರೀ ಎಸ್. ಬಿ . ಹಾವೇರಿ, ಇವರ ವರ್ಗಾವಣೆಯಿಂದ 
ತೆರವಾಗುವ ಹುದ್ದೆಗೆ) 


ಶೈಲಜಾ ಕೆ. ನಾಯಕ್ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ ಜೆ. ಎಂ . ಎಫ್. ಸಿ . 
ನ್ಯಾಯಾಲಯ , ಹುಬ್ಬಳ್ಳಿ. 


೧೧೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ- ೩ 
ಆರ್. ಟಿ . ಆಶಾ , 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿವಿಲ್ ಜಡ್ಸ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಕಿರಿಯ ವಿಭಾಗ) (ಕಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್.ಸಿ . ನ್ಯಾಯಾಲಯ , 
ಮತ್ತು ಜೆ. ಎಂ .ಎಫ್ .ಸಿ. ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ, ತುಮಕೂರು ( ಶ್ರೀ ಬಿ . ದೊಡ್ಡಯ್ಯ ಇವರ ವರ್ಗಾವಣೆಯಿಂದ 

ತೆರವಾಗುವ ಹುದ್ದೆಗೆ) 
ಬಿ. ದೊಡ್ಡಯ್ಯ , 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿವಿಲ್ ಜಡ್ಸ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿಜೆ ( ಕಿರಿಯ ವಿಭಾಗ) ( ಕಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ . ನ್ಯಾಯಾಲಯ, 
ಮತ್ತು ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ತುಮಕೂರು. 

ಚಿಕ್ಕನಾಯಕನಹಳ್ಳಿ (ಶ್ರೀಮತಿ ಆರ್ . ಟಿ. ಆಶಾ, ಇವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ದಳವಾಯಿ ಚಕ್ರಪಾಣಿ, 

ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಿವಿಲ್ ಜಡ್ಸ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಕಿರಿಯ ವಿಭಾಗ) | (ಕಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 
ಮತ್ತು ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಕೂಡ್ಲಿಗಿ. 

ಕುಷ್ಟಗಿ ( ಖಾಲಿ ಇರುವ ಹುದ್ದೆಗೆ) 


ಈ ಆದೇಶವು ತಕ್ಷಣದಿಂದ ಜಾರಿಗೆ ಬರುತ್ತಿದ್ದು , ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. ಕ್ರ. ಸಂ . 1 ರಿಂದ 7ರ ವರೆಗಿನ ಅಧಿಕಾರಿಗಳ 
ವರ್ಗಾವಣೆಯು ಕೋರಿಕೆ ಮೇರೆಗೆ ಆಗಿರುವುದರಿಂದ, ಅವರುಗಳು ಯಾವುದೇ ರೀತಿಯ ವರ್ಗಾವಣೆ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುವುದಿಲ್ಲ. 


- ಹೆಚ್. ಆರ್ . ರೇಣುಕ, 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, 

ಬೆಂಗಳೂರು. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 6ನೇ ಮಹಡಿ, ಕೆ. ಹೆಚ್.ಬಿ. ಕಾಂಪ್ಲೆಕ್ಸ್ , ಕಾವೇರಿ ಭವನ , ಬೆಂಗಳೂರು. 

ಮೆಮೋ 
ಸಂಖ್ಯೆ : ಡಿಪಿಎನ್ಸಿಶಾ- lಎ: 20 :2011 - 12, ಬೆಂಗಳೂರು, ದಿನಾಂಕ : 30 - 06 -2011. 


ವಿಷಯ : ವರ್ಗಾವಣೆಯಾಗಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ಬಿಡುಗಡೆ ಹಾಗೂ ಪ್ರಭಾರ 

ವ್ಯವಸ್ಥೆಯ ಬಗ್ಗೆ. 
ಉಲ್ಲೇಖ : ಈ ಕಛೇರಿಯ ಸಮಸಂಖ್ಯೆಯ ಆದೇಶ ದಿನಾಂಕ : 30 - 06 -2011. 


ಉಲ್ಲೇಖಿತ ಈ ಕಛೇರಿಯ ಆದೇಶದಲ್ಲಿ , ಕೆಳಕಂಡ ಸಹಾಯಕ ಸರ್ಕಾರಿ ಅಭಿಯೋಜಕರು- ವ - ಸಹಾಯಕ ಸರ್ಕಾರಿ ವಕೀಲರುಗಳನ್ನು 
ಸಾರ್ವಜನಿಕ ಹಿತದೃಷ್ಟಿ/ಕೋರಿಕೆ ಮೇರೆಗೆ ವರ್ಗಾವಣೆ ಮಾಡಲಾಗಿದ್ದು, ಸದರಿ ಅಧಿಕಾರಿಗಳನ್ನು ಅವರವರ ಕರ್ತವ್ಯಗಳಿಂದ ಬಿಡುಗಡೆಗೊಳಿಸಿ, 
ವರ್ಗಾವಣೆಯಾಗಿರುವ ಸ್ಥಳದಲ್ಲಿ ಪ್ರಭಾರವನ್ನು ವಹಿಸಿಕೊಳ್ಳುವ ಬಗ್ಗೆ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಅಧಿಕಾರಿಯ ಹೆಸರು, ಪದನಾಮ, 

ಯಾರಿಂದ ಪ್ರಭಾರ 
ಕ್ರಮ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ | ಪದನಾಮ ಮತ್ತು ವರ್ಗಾವಣೆ ಯಾರಿಗೆ ಪ್ರಭಾರ ವಹಿಸಬೇಕು 

ಪಡೆಯಬೇಕು 
ಮಾಡಲಾದ ಸ್ಥಳ ಶ್ರೀ /ಶ್ರೀಮತಿ 

ಶ್ರೀ /ಶ್ರೀಮತಿ 
ಶ್ರೀ /ಶ್ರೀಮತಿ 


ಮಂಜುನಾಥ ಹೊನ್ನಯ್ಯ ನಾಯ್ಕ , | ಸಹಾಯಕ ಸರ್ಕಾರಿ 
ಸಹಾಯಕ ಸರ್ಕಾರಿ 

ಅಭಿಯೋಜಕರು, ಸಿವಿಲ್ 
ಅಭಿಯೋಜಕರು, ಅಧಿಕ ಜಡ್ಸ್ (ಕಿರಿಯ ವಿಭಾಗ) 
ಜೆಎಂಎಫ್‌ಸಿ ನ್ಯಾಯಾಲಯ ಮತ್ತು ಜೆಎಂಎಫ್ಸಿ 
ಬೀದರ್‌. 

ನ್ಯಾಯಾಲಯ , ಸವಣೂರು 


ಭೀಮಾಶಂಕರ ಅಂಬಲಗಿ ಸರೋಜ ಜಿ, ಕೂಡಲಗಿಮಠ 
ಸಹಾಯಕ ಅಭಿಯೋಗ ಸಹಾಯಕ ಸರ್ಕಾರಿ 
ನಿರ್ದೇಶಕರು, ಎಸ್ . ಪಿ . ಅಭಿಯೋಜಕರು, ( ಪ್ರ), ಸಿವಿಲ್ 
ಕಛೇರಿ, ಬೀದರ್‌. 

ಜಡ್ಸ್ ( ಕಿರಿಯ ವಿಭಾಗ) ಮತ್ತು 
ಜೆಎಂ.ಎಫ್‌ಸಿ ನ್ಯಾಯಾಲಯ 

ಸವಣೂರು 
ಜೆ. ರಾಘವೇಂದ್ರ , 

ಕೆ. ಮೋಹನ್ ಕುಮಾರ್ , 
ಸಹಾಯಕ ಸರ್ಕಾರಿ 

ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಅಧಿಕ ಅಭಿಯೋಜಕರು, ( ಪ), ಸಿವಿಲ್ 
ಸಿವಿಲ್ ಜಡ್ಜ್ (ಕಿರಿಯ ಜಡ್ಸ್ (ಕಿರಿಯ ವಿಭಾಗ) ಮತ್ತು 
ವಿಭಾಗ) ಮತ್ತು ಜೆಎಂಎಫ್‌ಸಿ | ಜೆಎಂ.ಎಫ್ಸಿ ನ್ಯಾಯಾಲಯ 
ನ್ಯಾಯಾಲಯ, ಶಿರಾ . ರಾಮಗನರ . 


ಎಂ . ಕೆ. ರೂಪಲಕ್ಷ್ಮಿ , 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಸಿಜೆ (ಕಿರಿಯ 
ವಿಭಾಗ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ ಶಿರಾ. 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿವಿಲ್ 
ಜಡ್ಸ್ (ಕಿರಿಯ ವಿಭಾಗ) 
ಮತ್ತು ಜೆಎಂಎಫ್ಸಿ 
ನ್ಯಾಯಾಲಯ , ರಾಮನಗರ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೬೧ 


3 , 


ಟಿ. ಸಿ . ನಿರ್ಮಲ್ ರಾಣಿ, 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ ( ಕಿರಿಯ 
ವಿಭಾಗ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ ಚಿಕ್ಕಬಳ್ಳಾಪುರ. 


4 


. 


ಎ . ಚಂದ್ರಕಲಾ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಅಧಿಕ ಸಿಜೆ 
(ಕಿರಿಯ ವಿಭಾಗ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , 
ಕನಕಪುರ. 


5 . 


ಎಸ್ . ಬಿ . ಹಾವೇರಿ, 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, 2ನೇ 
ಜೆಎಂಎಫ್ಸಿ ನ್ಯಾಯಾಲಯ , 
ಬೆಳಗಾವಿ. 


ಹುಬ್ಬಳ್ಳಿ. 


ಶೈಲಜಾ ಕೆ. ನಾಯಕ್, 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , 1ನೇ 
ಜೆಎಂ. ಎಫ್‌ಸಿ ನ್ಯಾಯಾಲಯ 


ಸಹಾಯಕ ಸರ್ಕಾರಿ ಟಿ . ಎನ್. ನಟರಾಜ, 

ಡಿ. ಆರ್ . ರವಿಕುಮಾರ್ , 
ಅಭಿಯೋಜಕರು , 6ನೇ ಸಹಾಯಕ ಸರ್ಕಾರಿ 

ಸಹಾಯಕ ಸರ್ಕಾರಿ 
ಮೆಟ್ರೋಪಾಲಿಟನ್ 

ಅಭಿಯೋಜಕರು, ಅಧಿಕ ಸಿಜೆ. | ಅಭಿಯೋಜಕರು, ( ಪ), 6ನೇ 
ಮ್ಯಾಜಿಸ್ಟ್ರೇಟ್ (ಸಂಚಾರಿ) ( ಕಿರಿಯ ವಿಭಾಗ) ಮತ್ತು ಎಂ . ಎಂ . ( ಸಂಚಾರಿ) 
ನ್ಯಾಯಾಲಯ , ಬೆಂಗಳೂರು ಜೆಎಂಎಫ್ಸಿ ನ್ಯಾಯಾಲಯ , ನ್ಯಾಯಾಲಯ ಬೆಂಗಳೂರು 
ನಗರ ಚಿಕ್ಕಬಳ್ಳಾಪುರ. 

ನಗರ . 
ಸಹಾಯಕ ಸರ್ಕಾರಿ 

ಹೆಚ್. ಎಸ್ . ರವೀಂದ್ರಪ್ಪ, ಎ . ಐ . ಖಾಜಿ, 
ಅಭಿಯೋಜಕರು , ಸಿವಿಲ್ ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಜಡ್ಸ್ (ಕಿರಿಯ ವಿಭಾಗ) ಅಭಿಯೋಜಕರು, ಪ್ರಧಾನ ಅಭಿಯೋಜಕರು, ( ಪ ), ಸಿವಿಲ್ 
ಮತ್ತು ಜೆಎಂಎಫ್‌ಸಿ ಸಿಜೆ (ಕಿರಿಯ ವಿಭಾಗ ) ಮತ್ತು 

ಜಡ್ಸ್ ( ಹಿರಿಯ ವಿಭಾಗ) 
ನ್ಯಾಯಾಲಯ , ನೆಲಮಂಗಲ. ಜೆಎಂಎಫ್‌ಸಿ ನ್ಯಾಯಾಲಯ , ಮತ್ತು ಜೆಎಂ.ಎಫ್‌ಸಿ 
ಕನಕಪುರ. 

ನ್ಯಾಯಾಲಯ ನೆಲಮಂಗಲ . 
ಸಹಾಯಕ ಸರ್ಕಾರಿ 

ಕಿರಣ್ ಎಸ್ . ಪಾಟೀಲ್, ಶೈಲಜಾ ಕೆ. ನಾಯಕ್, 
ಅಭಿಯೋಜಕರು, 1ನೇ ಸಹಾಯಕ ಸರ್ಕಾರಿ 

ಸಹಾಯಕ ಸರ್ಕಾರಿ 
ಜೆಎಂಎಫ್‌ಸಿ ನ್ಯಾಯಾಲಯ, ಅಭಿಯೋಜಕರು , 3ನೇ ಅಭಿಯೋಜಕರು, 1ನೇ 

ಜೆಎಂಎಫ್ಸಿ ನ್ಯಾಯಾಲಯ , ಜೆಎಂ.ಎಫ್ಸಿ ನ್ಯಾಯಾಲಯ 
ಬೆಳಗಾವಿ. 

ಹುಬ್ಬಳ್ಳಿ, 
ಸಹಾಯಕ ಸರ್ಕಾರಿ 

ಎಸ್ , ಬಿ , ಹಾವೇರಿ, ಕಿರಣ್ ಎಸ್. ಪಾಟೀಲ್, 
ಅಭಿಯೋಜಕರು, 2ನೇ ಸಹಾಯಕ ಸರ್ಕಾರಿ 

ಸಹಾಯಕ ಸರ್ಕಾರಿ 
ಜೆಎಂಎಫ್‌ಸಿ ನ್ಯಾಯಾಲಯ , ಅಭಿಯೋಜಕರು, 

ಅಭಿಯೋಜಕರು, 3ನೇ 
ಬೆಳಗಾವಿ. ( ವರ್ಗಾವಣೆಯಾಗಿ ಬರುವ) ಜೆಎಂಎಫ್ಸಿ ನ್ಯಾಯಾಲಯ , 

ಬೆಳಗಾವಿ. 
ಸಹಾಯಕ ಸರ್ಕಾರಿ 

ಕೆ. ಎಲ್. ಭಾಗ್ಯಲಕ್ಷ್ಮಿ , ಬಿ . ದೊಡ್ಡಯ್ಯ , 
ಅಭಿಯೋಜಕರು, ಸಿವಿಲ್ ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಜಡ್ಸ್ (ಕಿರಿಯ ವಿಭಾಗ) ಅಭಿಯೋಜಕರು, ಅಧಿಕ ಸಿಜೆ | ಅಭಿಯೋಜಕರು, ಸಿವಿಲ್ ಜಡ್ಸ್ 
ಮತ್ತು ಜೆಎಂ.ಎಫ್ಸಿ (ಕಿರಿಯ ವಿಭಾಗ ) ಮತ್ತು ( ಕಿರಿಯ ವಿಭಾಗ) ಮತ್ತು 
ನ್ಯಾಯಾಲಯ , ತುಮಕೂರು. | ಜೆಎಂಎಫ್‌ಸಿ ನ್ಯಾಯಾಲಯ , | ಜೆಎಂ.ಎಫ್ಸಿ ನ್ಯಾಯಾಲಯ , 
ಚಿಕ್ಕನಾಯಕನಹಳ್ಳಿ, 

ತುಮಕೂರು. 
ಸಹಾಯಕ ಸರ್ಕಾರಿ ಆರ್. ಟಿ. ಆಶಾ, 

ಕೆ. ಎಲ್. ಭಾಗ್ಯಲಕ್ಷ್ಮಿ , 
ಅಭಿಯೋಜಕರು, ಸಿವಿಲ್ ಸಹಾಯಕ ಸರ್ಕಾರಿ 

ಸಹಾಯಕ ಸರ್ಕಾರಿ 
ಜಡ್ಸ್ (ಕಿರಿಯ ವಿಭಾಗ) ಅಭಿಯೋಜಕರು, 

ಅಭಿಯೋಜಕರು, ಅಧಿಕ ಸಿಜೆ 
ಮತ್ತು ಜೆಎಂಎಫ್‌ಸಿ 

( ವರ್ಗಾವಣೆಯಾಗಿ ಬರುವ) (ಕಿರಿಯ ವಿಭಾಗ) ಮತ್ತು 
ನ್ಯಾಯಾಲಯ 

ಜೆಎಂ.ಎಫ್ಸಿ ನ್ಯಾಯಾಲಯ 
ಚಿಕ್ಕನಾಯಕನಹಳ್ಳಿ, 

ಚಿಕ್ಕನಾಯಕನಹಳ್ಳಿ , 
ಸಹಾಯಕ ಸರ್ಕಾರಿ 

ಎಸ್. ಎ . ಪಾಸ್ತೆ, ಹಯ್ಯಾಳಪ್ಪ, 
ಅಭಿಯೋಜಕರು, ಸಿವಿಲ್ ಸಹಾಯಕ ಅಭಿಯೋಗ, ಸಹಾಯಕ ಸರ್ಕಾರಿ 
ಜಡ್ಸ್ (ಕಿರಿಯ ವಿಭಾಗ) ನಿರ್ದೇಶಕರು , ಎಸ್. ಪಿ . ಅಭಿಯೋಜಕರು ( ಪ), ಸಿವಿಲ್ 
ಮತ್ತು ಜೆಎಂ .ಎಫ್‌ಸಿ ಕಛೇರಿ, ಬಳ್ಳಾರಿ. 

ಜಡ್ಸ್ ( ಕಿರಿಯ ವಿಭಾಗ) ಮತ್ತು 
ನ್ಯಾಯಾಲಯ ಕುಷ್ಟಗಿ, 

ಜೆಎಂ.ಎಫ್ಸಿ ನ್ಯಾಯಾಲಯ 
ಕುಷ್ಟಗಿ. 


ಹುಬ್ಬಳ್ಳಿ , 


ಆರ್ . ಟಿ . ಆಶಾ, 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ ( ಕಿರಿಯ 
ವಿಭಾಗ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, 
ಚಿಕ್ಕನಾಯಕನಹಳ್ಳಿ 
ಬಿ. ದೊಡ್ಡಯ್ಯ , 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಸಿಜೆ ( ಕಿರಿಯ 
ವಿಭಾಗ) ಮತ್ತು ಜೆಎಂ.ಎಫ್‌ಸಿ 
ನ್ಯಾಯಾಲಯ ತುಮಕೂರು. 


8 


. 


ದಳವಾಯಿ ಚಕ್ರಪಾಣಿ, 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಸಿಜೆ (ಕಿರಿಯ 
ವಿಭಾಗ) ಮತ್ತು ಜೆಎಂ.ಎಫ್‌ಸಿ 
ನ್ಯಾಯಾಲಯ ಕೂಡ್ಲಿಗಿ. 


೧೧೬ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಉಲ್ಲೇಖಿತ ಆದೇಶಕ್ಕೆ ಅನುಸಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಿಡುಗಡೆ ಹೊಂದುವ ಬಗ್ಗೆ ಹಾಗೂ ಪ್ರಭಾರ ವ್ಯವಸ್ಥೆಯ ಬಗ್ಗೆ 
ಮೇಲ್ಕಂಡಂತೆ ಕ್ರಮ ಕೈಗೊಂಡು, ವರ್ಗಾವಣೆಗೊಂಡಿರುವ ಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ವರ್ಗಾವಣೆಯಾದ ಅಧಿಕಾರಿಗಳು ಬೇರೆ 
ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿ ಇದ್ದಲ್ಲಿ, ಸದರಿ ಹುದ್ದೆಯ ಪ್ರಭಾರವನ್ನು ಸಹ ಅಂಕಣ (4) ರಲ್ಲಿ ನಮೂದಿಸಿದ ಅಧಿಕಾರಿಗಳಿಗೆ ವಹಿಸಿಕೊಡತಕ್ಕದ್ದು. 

ಪ್ರಭಾರವನ್ನು ವಹಿಸಿಕೊಳ್ಳುವ ಅಧಿಕಾರಿಗಳು ಆಯಾ ಕಛೇರಿಗಳಿಗೆ ಸಂಬಂಧಪಟ್ಟಂತೆ ಗ್ರಂಥಾಲಯ, ಪೀಠೋಪಕರಣಗಳು, ಕಡತಗಳು ಮತ್ತು 
ವಹಿಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ವಿವರವಾದ ಪ್ರಭಾರವನ್ನು ವಹಿಸಿಕೊಂಡು, ಅವುಗಳ ಒಂದು ಪ್ರತಿಯನ್ನು ಸಿ. ಟಿ.ಸಿ. ಯೊಂದಿಗೆ ಸಂಬಂಧಪಟ್ಟ 
ವಿಭಾಗೀಯ ಕಛೇರಿಗೆ ಸಲ್ಲಿಸುವುದು. ಪ್ರಭಾರ ವಹಿಸಿಕೊಂಡ ಬಗ್ಗೆ ಸಿ. ಟಿ.ಸಿಯನ್ನು ಮಾತ್ರ ಕವಚ ಪತ್ರದೊಂದಿಗೆ ಈ ಕಛೇರಿಗೆ ಸಲ್ಲಿಸಿವುದು. 
ಯಾವುದಾದರೂ ಗ್ರಂಥಾಲಯ ಪುಸ್ತಕ ಹಾಗೂ ವಸ್ತುಗಳು ಕಾಣೆಯಾಗಿದ್ದಲ್ಲಿ ಅಥವಾ ಹಾಳಾಗಿದ್ದಲ್ಲಿ ಪ್ರತ್ಯೇಕ ವರದಿಯನ್ನು ವಿಭಾಗೀಯ ಕಛೇರಿಗೆ 
ಕೂಡಲೇ ಸಲ್ಲಿಸುವುದು, ಇಲ್ಲದಿದ್ದಲ್ಲಿ, ಪ್ರಭಾರವನ್ನು ವಹಿಸಿಕೊಳ್ಳುವ ಅಧಿಕಾರಿಗಳೇ ಅಂತಹ ಪುಸ್ತಕ ಹಾಗೂ ವಸ್ತುಗಳಿಗೆ ಜವಾಬ್ದಾರರಾಗಿರುತ್ತಾರೆ. 

ಹೆಚ್. ಆರ್. ರೇಣುಕ, 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, 

ಬೆಂಗಳೂರು. 


ಪಿ . ಆರ್ . 786 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿಯ ನಡವಳಿಗಳು, ಬೆಂಗಳೂರು. 
ವಿಷಯ : ಶ್ರೀ ಸುನಿಲ್‌ರಾಠೋಡ್, ವಾಹನ ಚಾಲಕರು, ಅಭಿಯೋಗ ಉಪನಿರ್ದೇಶಕರ ಕಛೇರಿ, ಗುಲ್ಬರ್ಗ , 

ಇವರನ್ನು ಸೇವೆಯಿಂದ ಅಮಾನತ್ತಿನಲ್ಲಿಡುವ ಬಗ್ಗೆ. 


ಉಲ್ಲೇಖ : ಅಭಿಯೋಗಉಪನಿರ್ದೇಶಕರು, ಗುಲ್ಬರ್ಗ ವಲಯ ಗುಲ್ಬರ್ಗ, ಇವರ ಫ್ಯಾಕ್ಸ್ ಸಂದೇಶ : 22 - 08 - 2011. 


ಪ್ರಸ್ತಾವನೆ : 


ಅಭಿಯೋಗ ಉಪನಿರ್ದೇಶಕರು , ಗುಲ್ಬರ್ಗ ವಲಯ, ಗುಲ್ಬರ್ಗ , ಇವರ ಉಲ್ಲೆಖಿತ ಫ್ಯಾಕ್ಸ್ ಸಂದೇಶದಲ್ಲಿ ಶ್ರೀ ಸಿ . ಎಸ್. ಮುಟಗಿ, ಅಭಿಯೋಗ 
ಉಪನಿರ್ದೇಶಕರು, ಗುಲ್ಬರ್ಗ ವಲಯ, ಗುಲ್ಬರ್ಗ, ಇವರು ಗುಲ್ಬರ್ಗದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರ 
ಪ್ರಭಾರದಲ್ಲಿದ್ದು ದಿನಾಂಕ : 18 - 08 - 2011 ರಂದು ನ್ಯಾಯಾಲಯದ ಕಡೆಗೆ ಮಿನಿ ವಿಧಾನಸೌಧದ ಆವರಣದಿಂದ ಹಾದುಹೋಗುವಾಗ , ಅವರ 
ಕಛೇರಿಯ ವಾಹನ ಚಾಲಕರಾದ ಶ್ರೀ ಸುನಿಲ್ ರಾಠೋಡ್, ಇವರು ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದರಿಂದ ಅವರನ್ನು ಕೂಡಲೇ ಜಿಲ್ಲಾ ಸರ್ಕಾರಿ 
ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದಾಗಿ ತಿಳಿಸಿರುತ್ತಾರೆ, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ವಾಹನ ಚಾಲಕರ ವಿರುದ್ಧ ಗುನ್ನಾ ನಂ : 150 /2011 , 
ಕಲಂ : 341, 504, 506 ಮತ್ತು 307 ಭಾದಂಸಂರಡಿಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ತಿಳಿಸಿರುತ್ತಾರೆ. ಸದರಿ ನೌಕರರು ದಿನಾಂಕ : 17 -08 -2011 
ರಿಂದ ಅನಧಿಕೃತವಾಗಿ ಕಛೇರಿಗೆ ಗೈರುಹಾಜರಾಗಿರುವುದಾಗಿ ತಿಳಿಸಿರುತ್ತಾರೆ. ದೂರಿನ ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ, ನೌಕರರು ಕರ್ನಾಟಕ 
ನಾಗರೀಕ ಸೇವಾ ( ನಡತೆ) ನಿಯಮಗಳನ್ನು ಉಲ್ಲಂಘಿಸಿರುತ್ತಾರೆ . ಆದ್ದರಿಂದ ನೌಕರರನ್ನು ಸದರಿ ಹುದ್ದೆಯಲ್ಲಿ ಮುಂದುವರೆಸುವುದು 
ಸಮಂಜಸವಾಗಿರುವುದಿಲ್ಲ. ಆದ್ದರಿಂದ, ಸದರಿ ನೌಕರರನ್ನು ಅಮಾನತ್ತಿನಲ್ಲಿಡುವುದು ಸಮಂಜಸವೆಂದು ಕಂಡು ಬಂದಿದ್ದರಿಂದ ಕೆಳಕಂಡಂತೆ 
ಆದೇಶಿಸಲಾಗಿದೆ. 

ಆದೇಶ ಸಂ . ಡಿಪಿಎನ್ : ಪಿಶಾ - 2:96: 2011 -12 , ಬೆಂಗಳೂರು, ದಿನಾಂಕ : 29ನೇ ಆಗಸ್ಟ್ , 2011 . 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಶ್ರೀ ಸುನಿಲ್ ರಾಠೋಡ್, ವಾಹನ ಚಾಲಕರು, ಅಭಿಯೋಗಉಪನಿರ್ದೇಶಕರ ಕಛೇರಿ, ಗುಲ್ಬರ್ಗ , 
ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 10(1)(ಎ)ರ ನಿಯಮದಡಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇರಿಸಿ, ಅವರನ್ನು ದಿನಾಂಕ : 17- 08 -2011 ರಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತಿನಲ್ಲಿಡಲಾಗಿದೆ . 

ಅಮಾನತ್ತಿನ ಅವಧಿಯಲ್ಲಿ ನಿಯಮಾನುಸಾರ ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಅಮಾನತ್ತಿನ ಅವಧಿಯಲ್ಲಿ ಶ್ರೀ 
ಸುನಿಲ್ ರಾಠೋಡ್, ಇವರು ಸಕ್ಷಮ ಪ್ರಾಧಿಕಾರದ ಅನುಮತಿಯಿಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 


ಎಸ್ . ಪಿ. ಅಣೇಗೌಡ, 
ಜಂಟಿ ಅಭಿಯೋಗ ನಿರ್ದೇಶಕರು ( ಆಡಳಿತ), 


ಪಿ . ಆರ್ . 983 


ಬೆಂಗಳೂರು. 


ಸಹಕಾರ ಇಲಾಖೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೬೩ 


ಚೀಟಿ ನಿಧಿಗಳ ಉಪ ನಿಬಂಧಕರು, ಕೇಂದ್ರ ವಲಯ , ಬೆಂಗಳೂರು ನಗರ ಜಿಲ್ಲೆ ಇವರ ನ್ಯಾಯಾಲಯ , ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು- 3 

ದಾವಾ ಸಂಖ್ಯೆ: ಡಿಆರ್‌ಬಿ- ಸಿ : ಸಿಎಫ್ಎ ಸ್ : ಡಿಐಎಸ್ : 31:2011 - 2012 . 


ವಾದಿ: 

ಪ್ರತಿವಾದಿ: 
ಮೆ || ಎಂ .ಸಿ.ಐ . ( ಬೆಂಗಳೂರು) ಚಿಟ್ ಲಿ. 

1. ವಿ. ಜೆ. ಧನಪಾಲ್, ಬಿನ್ 
ನಂ . ಬಿ -104, 1ನೇ ಮಹಡಿ, 

ವಿ.ಆರ್‌.ಜಯರಾಮಯ್ಯನಾಯ್ಡು, 
ಬ್ರಿಗೇಡ್ ಮೆಜೆಸ್ಟಿಕ್ , 1ನೇ ಮೈನ್, 

ನಂ .37 /25 , 1ನೇ ಬಿ ಮೈನ್‌ರೋಡ್, 
ಗಾಂಧಿನಗರ, ಬೆಂಗಳೂರು- 09 

ಪೈಪ್ ಲೈನ್ ರಸ್ತೆ , ವಿಜಯನಗರ, ಬೆಂಗಳೂರು- 40. 
2 . ಸಿ. ಎನ್.ರಾಘವೇಂದ್ರ 
ಬಿನ್ ಸಿ.ಎಸ್. ನರಸಿಂಹಯ್ಯ , 
ನಂ .2360, 1ನೇ ಸಿ ಮೈನ್, 

ವಿಜಯನಗರ, 2ನೇ ಸ್ಟೇಜ್, ಬೆಂಗಳೂರು- 40. 
ಚಿಟ್‌ಫಂಡ್ ಕಾಯ್ದೆ 1982 ಕಲಂ 68(1) ರನ್ವಯ ಸ್ಥಿರಾಸ್ತಿಗಳನ್ನು ಅಟ್ಯಾಚ್ಮೆಂಟ್ ಮಾಡಿರುವ ಬಗ್ಗೆ . 
ಮೆ | ಎಂ .ಸಿ. ಐ. ( ಬೆಂಗಳೂರು) ಚಿಟ್ಸ್ ಲಿ. ಈ ಸಂಸ್ಥೆಯು ಚಿಟ್‌ಫಂಡ್ ಕಾಯ್ದೆ 1982ರ ಕಲಂ 64 ರನ್ವಯ ದಾವೆ ಸಲ್ಲಿಸಿ ಪ್ರತಿವಾದಿಗಳಿಂದ 
ರೂ .23,55 , 219 - 00 ( ಇಪ್ಪತ್ತೂರು ಲಕ್ಷ ಐವತ್ತೈದು ಸಾವಿರದ ಎರಡುನೂರು ಹತ್ತೊಂಬತ್ತು ರೂಪಾಯಿಗಳು ಮಾತ್ರ) ಗಳನ್ನು ಈ ದಾವೆ ಸಲ್ಲಿಸಿದ 
ದಿನಾಂಕದಿಂದ ಹಣ ವಸೂಲಾಗುವವರೆಗೆ ಶೇಕಡ 21ರ ದರದಲ್ಲಿ ಬಡ್ಡಿ ಆಕರ್ಷಿಸಿ ವಸೂಲಿ ಮಾಡಲು ದಾವಾದೇಶ ಕೋರಿದೆ. ದಾವಾ ಅರ್ಜಿಯೊಂದಿಗೆ 
ಚಿಟ್ ಕಂಪನಿಯು ಕಲಂ 68 ರನ್ವಯ ಪ್ರತ್ಯೇಕ ಪ್ರಮಾಣೀಕರಿಸಿದ ಅರ್ಜಿ ಸಲ್ಲಿಸಿ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಆಸ್ತಿಗೆ ಜಪ್ತಿ ಪೂರ್ವ ಆದೇಶ 
ನೀಡಬೇಕೆಂದು ಕೋರಿದೆ. ಚಿಟ್ ಕಂಪನಿಯು ಸಲ್ಲಿಸಿರುವ ದಾವಾ ಅರ್ಜಿಯನ್ನು ಈ ನ್ಯಾಯಾಲಯವು ನೋಂದಣಿ ಮಾಡಿಕೊಂಡಿದೆ. ಪ್ರತಿವಾದಿಗಳಿಗೆ 
ನೋಂದಾಯಿತ ಅಂಚೆ ಮುಖಾಂತರ ನೋಟೀಸ್ ಜಾರಿ ಮಾಡಲಾಗಿದ್ದು, ಜಾರಿಯಾಗದೆ ವಾಪಸ್ ಬಂದಿರುತ್ತದೆ. 

ಕಲಂ 68 ರನ್ವಯ ಸಲ್ಲಿಸಿರುವ ಅರ್ಜಿಗೆ ಪೂರಕವಾಗಿ ಚಿಟ್ ಕಂಪನಿಯು ಕಲಂ 64 ರನ್ವಯ ಸಲ್ಲಿಸಿರುವ ಅರ್ಜಿಯಲ್ಲಿ ವಿವರಿಸಿರುವ 
ಅಂಶಗಳನ್ನು ಗಮನಿಸುವುದು ಅವಶ್ಯವಿದೆ. ವಾದಿ ಚಿಟ್ ಕಂಪನಿಯ ಪ್ರಕಾರ, 1ನೇ ಪ್ರತಿವಾದಿಯು priced subscriber ಆಗಿದ್ದಾರೆ. 2ನೇ 
ಪ್ರತಿವಾದಿಯು 1ನೇ ಪ್ರತಿವಾದಿಯೊಂದಿಗೆ ವೈಯಕ್ತಿಕ ಮತ್ತು ಜಂಟಿಯಾಗಿ ಹೊಣೆಗಾರರಾಗಿರುತ್ತಾರೆ. ವಾದಿ ಚಿಟ್ ಕಂಪನಿಯು ಪ್ರಾರಂಭಿಸಿರುವ ಚಿಟ್ 
ಗ್ರೂಪ್ ಸಂಖ್ಯೆ: ಎಂ -3, ರೂ . 50,00, 000- 00 ಗಳ ಚಿಟ್ ವ್ಯಾಲ್ಯೂಗೆ ಸಂಬಂಧಿಸಿದ ಟಿಕೆಟ್ ಸಂಖ್ಯೆ : 14 ಆಗಿರುತ್ತದೆ . ಸದರಿ ಚಿಟ್‌ಗೆ ಪ್ರತಿ ತಿಂಗಳು 
ರೂ .2,00,000 - 00 ಗಳನ್ನು 25 ತಿಂಗಳು ವಂತಿಗೆ ಪಾವತಿಸಬೇಕಾಗಿದೆ. ದಿನಾಂಕ: 15 - 04 - 2009 ರಂದು ನಡೆದ ಚಿಟ್ ಹರಾಜಿನಲ್ಲಿ 2ನೇ 
ಪ್ರತಿವಾದಿಯು 1ನೇ ಪ್ರತಿವಾದಿಯ ಪರವಾಗಿ ಜಾಮೀನುದಾರರಾಗಿ ತಮ್ಮ ಸ್ಥಿರಾಸ್ತಿಯನ್ನು ಅಡಮಾನ ಇಟ್ಟಿರುತ್ತಾರೆ. ಹಾಲಿ ಖಾತಾ ಪ್ರಕಾರ ಬೆಂಗಳೂರು 
ಮಹಾನಗರ ಪಾಲಿಕೆಯ 41ನೇ ವಾರ್ಡ್‌ಗೆ ಸೇರಿದ ದಿನಾಂಕ:15 - 04 - 2009 ರಂದು ನಡೆದ ಚಿಟ್ ಹರಾಜಿನಲ್ಲಿ priced subscriber ಆಗಿ 
ರೂ .35 ,00,000 - 00 ಕರೆದು ಪಡೆದಿದ್ದಾರೆ. ಸದರಿ ಮೊತ್ತ ಪಡೆಯಲು ದಿನಾಂಕ:12 - 5 - 2009 ರಂದು ರೂ .38,00,000 - 00 ಗಳಿಗೆ ಪ್ರಾಮಿಸರಿ 
ನೋಟನ್ನು ಪ್ರತಿವಾದಿಗಳು ನೀಡಿದ್ದಾರೆ. ಮೇಲೆ ವಿವರಿಸಿದ ಮೊತ್ತವನ್ನು ಪಡೆಯಲು ಪ್ರತಿವಾದಿಗಳು ಈಗಾಗಲೇ ವಿವರಿಸಿದಂತೆ ಪ್ರಾಮಿಸರಿ ನೋಟ್, 
ಕರಾರು ಪತ್ರ ರಸೀದಿ ಇವುಗಳನ್ನು ನೀಡಿರುತ್ತಾರೆ. ಪ್ರತಿವಾದಿಗಳು ದಿನಾಂಕ:12 - 05 - 2009 ರಲ್ಲಿ ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಎಂ . ಜಿ .ರಸ್ತೆ, 
ಇದರ ಚೆಕ್‌ಸಂಖ್ಯೆ: 176390 ರನ್ವಯ ರೂ .34,81,975 -00 ಗಳನ್ನು ಪಡೆದಿರುತ್ತಾರೆ. ಪ್ರತಿವಾದಿಗಳು ವಾದಿ ಕಂಪನಿಗೆ ಮಾಡಿಕೊಟ್ಟ ಕರಾರಿನಂತೆ 
ನಡೆಯಲು ವಿಫಲರಾಗಿ ದಿನಾಂಕ: 14 - 01 -2010 ರಂದು ಸುಸ್ತಿದಾರರಾಗಿದ್ದು ಫೆಬ್ರವರಿ 2010 ರ ನಂತರದ ಕಂತುಗಳನ್ನು ಪಾವತಿ ಮಾಡಲು 
ವಿಫಲರಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ದಿನಾಂಕ: 30 -06- 2010ರಂದು ವಾದಿ ಚಿಟ್ ಕಂಪನಿಯು ಪ್ರತಿವಾದಿಗಳಿಗೆ ಪತ್ರ ಮುಖೇನ ನೋಟೀಸ್ ನೀಡಿದೆ. 
ಹೀಗಾಗಿ ದಾವಾ ಅರ್ಜಿಯಲ್ಲಿ ವಿವರಿಸಿರುವ ರೂ . 23,55,219 - 00 ಗಳನ್ನು ಶೇಕಡ 21 ರ ಬಡ್ಡಿ ದರದೊಂದಿಗೆ ಪ್ರತಿವಾದಿಗಳು ವಾದಿ ಚಿಟ್ ಕಂಪನಿಗೆ 
ಪಾವತಿಸಲು ಹೊಣೆಗಾರರಾಗಿದ್ದು , ದಾವೆಯಲ್ಲಿ ಕೋರಿರುವಂತೆ ದಾವಾದೇಶ ನೀಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿದೆ. 

ಕಲಂ 68 ರನ್ವಯ ಪ್ರಮಾಣೀಕರಿಸಿದ ಪ್ರತ್ಯೇಕ ಮಧ್ಯಂತರ ಅರ್ಜಿ ಸಲ್ಲಿಸಿ 2ನೇ ಪ್ರತಿವಾದಿಯ ಷೆಡ್ಯೂಲ್ ಸ್ಥಿರಾಸ್ತಿಯ ಮೇಲೆ ಆದೇಶ 
ಪೂರ್ವ ಜಪ್ತಿ ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. ಒಂದು ವೇಳೆ ಷೆಡ್ಯೂಲ್ ಆಸ್ತಿಯನ್ನು ಮಾರಾಟ ಮಾಡಿದ್ದಲ್ಲಿ ವಾದಿ ಕಂಪನಿಗೆ ಪ್ರತಿವಾದಿಗಳಿಂದ 
ಬರಬೇಕಾದ ದಾವಾ ಮೊತ್ತವನ್ನು ವಸೂಲು ಮಾಡಿಕೊಳ್ಳಲು ಬೇರೆ ರಹಾ ಇರುವುದಿಲ್ಲವೆಂದು ಸ್ಪಷ್ಟವಾಗಿ ವಿವರಿಸಲಾಗಿದೆ. 

ವಾದಿ ಕಂಪನಿಯು ಕಲಂ 64 ರನ್ವಯ ಸಲ್ಲಿಸಿರುವ ದಾವಾ ಅರ್ಜಿ ಕಲಂ 68 ರನ್ವಯ ಸಲ್ಲಿಸಿರುವ ಪ್ರಮಾಣೀಕರಿಸಿದ ಮಧ್ಯಂತರ ಅರ್ಜಿ, 
ಹಾಜರುಪಡಿಸಿರುವ ಜನರಲ್ ಪವರ್ ಆಫ್ ಅಟಾರ್ನಿ ಚಿಟ್‌ಗೆ ಸಂಬಂಧಿಸಿದಂತೆ ಕರಾರು ಪತ್ರ, ರಸೀದಿ, ಪ್ರಾಮಿಸರಿ ನೋಟ್, ಲೀಗಲ್ ನೋಟೀಸ್ 
ಷೆಡ್ಯೂಲ್ ಆಸ್ತಿಗೆ ಸಂಬಂಧಿಸಿದಂತೆ ಸಲ್ಲಿಸಿರುವ ಸೇಲ್ಡೀಡ್‌ನ್ನು ನ್ಯಾಯಾಲಯವು ಪರಿಶೀಲಿಸಿದೆ. ಮೇಲಿನ ದಾಖಲಾತಿಗಳನ್ವಯ ಪ್ರತಿವಾದಿಗಳು ವಾದಿ 
ಚಿಟ್ ಕಂಪನಿಗೆ ರೂ . 23 ,55, 219 - 00 ಗಳನ್ನು ಶೇಕಡ 21 ರ ಬಡ್ಡಿಯೊಂದಿಗೆ ಮರುಪಾವತಿ ಮಾಡಬೇಕಾದ ಹೊಣೆಗಾರಿಕೆ ಇರುವುದು ಮೇಲ್ನೋಟಕ್ಕೆ 
ಕಂಡುಬಂದಿರುತ್ತದೆ . ಈ ಕೆಳಗೆ ವಿವರಿಸಿದ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವುದನ್ನು ತಡೆಯದೇ ಇದ್ದಲ್ಲಿ ಈ ಪ್ರಕರಣದಲ್ಲಿ ನೀಡಬಹುದಾದ 


೧೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಆದೇಶವನ್ನು ವಾದಿ ಕಂಪನಿಯು ಜಾರಿಗೊಳಿಸಿ ಹಣ ವಸೂಲಿ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂಬ ಅಂಶವನ್ನು ಈ ನ್ಯಾಯಾಲಯವು 
ಮನವರಿಕೆ ಮಾಡಿಕೊಂಡಿದೆ. ಆದ್ದರಿಂದ ಈ ಕೆಳಕಂಡ ಆದೇಶ 

ಆದೇಶ 
ಮೇಲೆ ವಿವರಿಸಿರುವ ಸಕಾರಣಗಳ ಹಿನ್ನೆಲೆಯಲ್ಲಿ ಚಿಟ್‌ಫಂಡ್ ಕಾಯ್ದೆ 1982 ರ ಕಲಂ 68 ರನ್ವಯ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸುತ್ತಾ ಎಂ . ಡಿ. ನರಸಿಂಹಮೂರ್ತಿ, ಚೀಟಿ ನಿಧಿಗಳ ಉಪ ನಿಬಂಧಕರು, ಕೇಂದ್ರ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು 
ಕೆಳಗೆ ವಿವರಿಸಿರುವ ಷೆಡ್ಯೂಲ್ ಸ್ಥಿರಾಸ್ತಿಗಳನ್ನು ಷರತ್ತಿಗೊಳಪಟ್ಟು ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಈ ಮೂಲಕ ಆದೇಶ ನೀಡಿರುತ್ತೇನೆ. 

ಷೆಡ್ಯೂಲ್ 
ಬೆಂಗಳೂರು ಉತ್ತರ ತಾಲ್ಲೂಕು ಯಶವಂತಪುರ ಹೋಬಳಿ, ನಾಗರಬಾವಿ ಗ್ರಾಮದ ಸರ್ವೆ ಹೊಸ ನಂಬರ್ 119 , ಹಳೆ ನಂಬರ್‌ 46 ರ 
ಸ್ವತ್ತಿನಲ್ಲಿ ವಿಂಗಡಿಸಿರುವ ನಿವೇಶನಗಳ ಪೈಕಿ 36 ನೇ ನಂಬರ್ ಸ್ವತ್ತಾಗಿದ್ದು, ಹಾಲಿ ಖಾತಾ ಪ್ರಕಾರ ಬೆಂಗಳೂರು ಮಹಾನಗರ ಪಾಲಿಕೆಯ 40 ನೇ 
ವಾರ್ಡ್‌ಗೆ ಸೇರಿದ , ಬೆಂಗಳೂರು ನಗರ ಚಂದ್ರಾ ಬಡಾವಣೆ, ಕೆನರಾ ಬ್ಯಾಂಕ್ ಕಾಲೋನಿ ರಸ್ತೆಯಲ್ಲಿರುವ ಕಾರ್ಪೋರೇಷನ್ ಮುನಿಸಿಪಲ್ 36 ನೇ 
ನಂಬರ್‌ವುಳ್ಳ ಸ್ಥಿರ ಸ್ವತ್ತಿಗೆ ಚಕ್ಕುಬಂದಿ. 

ಪೂರ್ವಕ್ಕೆ 35ನೇ ನಂಬರ್ ಸ್ವತ್ತು 
ಪಶ್ಚಿಮಕ್ಕೆ 

37ನೇ ನಂಬರ್ ಸ್ವತ್ತು 
ಉತ್ತರಕ್ಕೆ 

ಬೇರೆಯವರ ಸ್ವತ್ತು 
ದಕ್ಷಿಣಕ್ಕೆ 

ರಸ್ತೆ | 
ಈ ಮಧ್ಯೆಯಿರುವ ಪೂರ್ವ, ಪಶ್ಚಿಮ 30 -0 ಮೂವತ್ತು ಅಡಿಗಳು, ಉತ್ತರ ದಕ್ಷಿಣ 31-0 ಮೂವತ್ತೇಳು ಅಡಿಗಳು ಈ ರೀತಿ ಅಳತೆಯುಳ್ಳ 
ಸೈಟು, ಸದರಿ ಸೈಟಿನಲ್ಲಿ ಕಟ್ಟಿರುವ ಒಂದು ಚದರವುಳ್ಳ ಎ. ಸಿ.ಶೀಟಿನ ಮನೆಯ ಸ್ವತ್ತು. 
ಪ್ರತಿವಾದಿಗಳು ಒಂದು ವೇಳೆ ಈ ಜಪ್ತಿ ಪೂರ್ವ ಆದೇಶವನ್ನು ತೆರವುಗೊಳಿಸಲು ಇಚ್ಛಿಸಿದಲ್ಲಿ ರೂ .23,55 ,219 - 00 ಗಳನ್ನು ಈ ಪ್ರಾಧಿಕಾರವು 

ಮತ್ತು ರಾಮನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ, ಮಲ್ಲೇಶ್ವರಂ ಶಾಖೆ, ಬೆಂಗಳೂರು ಇದರಲ್ಲಿ 
ಹೊಂದಿರುವ ಬ್ಯಾಂಕಿನ ಖಾತೆಗೆ , ಈ ಆದೇಶದ ದಿನಾಂಕದಿಂದ 30 ದಿನಗಳೊಳಗಾಗಿ ಅಥವಾ ಅದಕ್ಕೆ ಮುಂಚಿತವಾಗಿ ಜಮಾ ಮಾಡಿ, ಅಧಿಕೃತ 
ಚಲನ್ /ರಸೀತಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪ್ರತಿವಾದಿಗಳಿಗೆ ಈ ಮೂಲಕ ಆದೇಶಿಸಿದೆ. 

ಒಂದು ವೇಳೆ ಪ್ರತಿವಾದಿಗಳು ಮೇಲೆ ತಿಳಿಸಿದಂತೆ ನಿಗದಿತ ದಿನಾಂಕದೊಳಗಾಗಿ ನಗದು ಪಾವತಿಸಲು ವಿಫಲರಾದಲ್ಲಿ ಷರತ್ತಿಗೊಳಪಟ್ಟು 
ನೀಡಿರುವ ಈ ಜಪ್ತಿ ಪೂರ್ವ ಆದೇಶವನ್ನು ಕಾನೂನಿನನ್ವಯ ಸ್ವೀಕರಿಸಲು ಕ್ರಮ ಕೈಗೊಳ್ಳಲಾಗುವುದು. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ: 16 -09 -2011 ರಂದು ನೀಡಿರುತ್ತೇನೆ. 

ಎಂ . ಡಿ. ನರಸಿಂಹಮೂರ್ತಿ , 

ಚೀಟಿ ನಿಧಿಗಳ ಉಪ ನಿಬಂಧಕರು, 
ಪಿ . ಆರ್ , 1007 

ಕೇಂದ್ರ ವಲಯ, ಬೆಂಗಳೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ರವರ ಕಾರ್ಯಾಲಯ , ನಂ . 146 , 3ನೇ 

ಮುಖ್ಯರಸ್ತೆ , 8ನೇ ಅಡ್ಡರಸ್ತೆ , ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು- 3 
ನಂ :ಎಆರ್‌ಬಿ;50 :ಕಲಂ65:02:2011 - 2012, ದಿನಾಂಕ: 02 - 09 -2011 . 


ವಿಷಯ : 


ಸ್ಥಗಿತಗೊಂಡ ಸಹಕಾರ ಸಂಘಗಳ ಕಾರ್ಯವೈಖರಿ ಬಗ್ಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ರ 
ಕಲಂ 65ರ ಪರಿವೀಕ್ಷಣೆ ನಡೆಸುವ ಬಗ್ಗೆ 


ಪ್ರಸ್ತಾವನೆ: 

ದಿನಾಂಕ: 31 - 3 - 2011 ರ ಅಂತ್ಯಕ್ಕೆ ಇದ್ದಂತೆ ಈ ಕಛೇರಿಯ ಸಹಕಾರ ಸಂಘಗಳ ಪಟ್ಟಿಯನ್ನು ಪರಿಶೀಲಿಸಲಾಗಿ ಹಲವಾರು ವಿವಿಧ ರೀತಿಯ 
ಸಹಕಾರ ಸಂಘಗಳು ನಿಯಮಾನುಸಾರ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಸಿರುವ ಬಗ್ಗೆ ಠರಾವು ಪ್ರತಿಗಳನ್ನು ಸಲ್ಲಿಸಿರುವುದಿಲ್ಲ. ಆಡಳಿತ ಮಂಡಳಿ ಸಭೆ 
ನಡೆಸಿರುವುದಕ್ಕೆ ಠರಾವು ಪ್ರತಿಯನ್ನು ಮತ್ತು ವ್ಯವಹಾರ ನಡೆಸಿರುವುದಕ್ಕೆ ವರ್ಷಾಂತ್ಯಕ್ಕೆ ಇದ್ದಂತೆ ಆರ್ಥಿಕ ತಃಖ್ಯೆಗಳನ್ನು ಸಲ್ಲಿಸಿರುವುದಿಲ್ಲ, ಲೆಕ್ಕಪತ್ರಗಳ 
ಲೆಕ್ಕಪರಿಶೋಧನೆ ಆಗದೇ ಇರುವುದು ಹಾಗೂ ಸಂಘವು ಯಾವ ಉದ್ದೇಶಕ್ಕಾಗಿ ನೋಂದಣಿ ಆಗಿದೆಯೋ ಅಂತಹ ಉದ್ದೇಶಕ್ಕನುಗುಣವಾಗಿ 
ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದು ಕಂಡು ಬಂದಿದ್ದು, ಇವುಗಳ ಅಸ್ತಿತ್ವದ ಬಗ್ಗೆ ಯಾವುದೇ ವ್ಯವಹಾರವನ್ನು ಸಂಘವು ನಡೆಸದೇ 
ಇರುವುದರಿಂದ ಇಂತಹ ಸಂಘಗಳನ್ನು ಮುಂದುವರೆಸುವುದರಿಂದ ಸಾರ್ವಜನಿಕರಿಗಾಗಲೀ , ಸಂಘದ ಸದಸ್ಯರಿಗಾಗಲೀ , ಯಾವುದೇ ಪ್ರಯೋಜನ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೬೫ 


ಇರುವುದಿಲ್ಲ. ಆದುದರಿಂದ ಅಂತಹ ಸಂಘಗಳ ಕಾರ್ಯಚಟುವಟಿಕೆ ಬಗ್ಗೆ ಪರಿಶೀಲಿಸಿ ಮುಂದಿನ ಕಾನೂನು ಕ್ರಮ ಇಡುವುದು ಅವಶ್ಯವೆಂದು 
ಮನಗಂಡು ಈ ಕೆಳಗಿನ ಆದೇಶ ಹೊರಡಿಸಿದೆ. 


ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಓ / 39 / ಸಿಎಲ್‌ಎಮ್/2010 ದಿನಾಂಕ:17 - 2 - 2011 
ರನ್ವಯ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 65 ರಂತೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಎಂ . ಚೆನ್ನಭೈರಯ್ಯ , 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ, ಆದ ನಾನು ಈ ಕೆಳಕಂಡ ಸಹಕಾರ ಸಂಘಗಳ 
ಕಾರ್ಯವೈಖರಿ ಬಗ್ಗೆ ಪರಿಶೀಲಿಸಲು ಅವುಗಳ ಮುಂದೆ ನಮೂದಿಸಿರುವ ನೌಕರರನ್ನು ಪರಿವೀಕ್ಷಣಾಧಿಕಾರಿಯನ್ನಾಗಿ ನೇಮಿಸಿರುತ್ತೇನೆ. 


ಪರಿವೀಕ್ಷಣಾಧಿಕಾರಿಗಳು ಈ ಆದೇಶದ ದಿನಾಂಕದಿಂದ 30 ದಿನಗಳೊಳಗಾಗಿ ಸಂಬಂಧಪಟ್ಟ ಸಹಕಾರ ಸಂಘಗಳ ಬಗ್ಗೆ ಈ ಕೆಳಕಂಡ 
ಅಂಶಗಳ ಕುರಿತು ಪರಿವೀಕ್ಷಣೆ ನಡೆಸಿ ಪರಿವೀಕ್ಷಣಾ ವರದಿಯನ್ನು ದ್ವಿ ಪ್ರತಿಗಳಲ್ಲಿ ಈ ಕಛೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. 


ಅಂ 


ಪರಿವೀಕ್ಷಣಾ ಅಂಶಗಳು: 
1) ವಾರ್ಷಿಕ ಸರ್ವಸದಸ್ಯರ ಸಭೆಯನ್ನು ನಿಯಮಾನುಸಾರ ನಡೆಸಿರುವುದರ ಬಗ್ಗೆ. 
2) ಆಡಳಿತ ಮಂಡಳಿ ಸಭೆಗಳನ್ನು ನಿಯಮಾನುಸಾರ ನಡೆಸಿರುವುದರ ಬಗ್ಗೆ . 
3) ಉಪನಿಯಮಗಳಲ್ಲಿರುವ ಉದ್ದೇಶಗಳ ರೀತ್ಯ ಕಾರ್ಯನಿರ್ವಹಿಸದಿರುವ ಬಗ್ಗೆ. 
4) ನಿಯಮಾನುಸಾರ ವಾರ್ಷಿಕ ಲೆಕ್ಕಪತ್ರಗಳನ್ನು ಶಾಸನಬದ್ದ ಲೆಕ್ಕಪರಿಶೋಧನೆ ಮಾಡಿಸದೇ ಇರುವ ಬಗ್ಗೆ. 
5) ಸಂಘವು ಕಾರ್ಯಚಟುವಟಿಕೆಯನ್ನು ನಡೆಸದೇ ಸ್ಥಗಿತಗೊಂಡಿರುವ ಬಗ್ಗೆ . 
6) ಪರಿವೀಕ್ಷಣಾ ಸಮಯದಲ್ಲಿ ಕಂಡು ಬಂದ ಇತರೆ ನ್ಯೂನ್ಯತೆಗಳು. 


(GL 


ಸಹಕಾರ ಸಂಘದ ಹೆಸರು 


ಕಲಂ 65ರ ಪರಿವೀಕ್ಷಣಾಧಿಕಾರಿಯಾಗಿ 
ನೇಮಿಸಿರುವವರ ಹೆಸರು & ಹುದ್ದೆ 


=| 


3 


ವರ್ತೂರು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ ., 
ವರ್ತೂರು. 
ಬೆಳ್ಳಂದೂರು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., 
ಕಾಡುಗೋಡಿ ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ., | ಅಧೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 

ನಿಬಂಧಕರ ಕಛೇರಿ, ದಕ್ಷಿಣ ವಲಯ ವೃತ್ತ, 
ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ ., ನಾರಾಯಣಪುರ, | ಬೆಂಗಳೂರು ನಗರ ಜಿಲ್ಲೆ . 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 
ಹೆಣ್ಣೂರು ಬಳಕೆದಾರರ ಸಹಕಾರ ಸಂಘ ನಿ ., ಬಾಣಸವಾಡಿ ಲೇಔಟ್ , 
1ನೇ ಹಂತ, ಬೆಂಗಳೂರು- 43 . 
ಹರಿಜನ ಗಿರಿಜನ ಬಳಕೆದಾರರ ಸಹಕಾರ ಸಂಘ ನಿ ., ನಾರಾಯಣಪುರ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 
ಶ್ರೀ ಸಪ್ತಗಿರಿ ಬಳಕೆದಾರರ ಸಹಕಾರ ಸಂಘ ನಿ ., ಲಕ್ಷ್ಮಣನಗರ, 
ಬೆಂಗಳೂರು- 16 

ಶ್ರೀಮತಿ ಎನ್. ರಮಾದೇವಿ, ಸಹಕಾರ 

ಸಂಘಗಳ ಹಿರಿಯ ನಿರೀಕ್ಷಕರು, ಸಹಕಾರ 
ಜಗಜೀವನರಾಂ ಎಸ್. ಸಿ./ ಎಸ್. ಟಿ . ಬಳಕೆದಾರರ ಸಹಕಾರ ಸಂಘ ನಿ ., 

ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
ಆನಂದಪುರ, ವರ್ತೂರು. 

ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ 
ರಾಘವೇಂದ್ರ ಬಳಕೆದಾರರ ಸಹಕಾರ ಸಂಘ ನಿ., ಹೆಣ್ಣೂರು ರಸ್ತೆ , | ಜಿಲೆ. 
ಬೆಂಗಳೂರು. 
ಪ್ರಿಯದರ್ಶಿನಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ., ವಿದ್ಯಾಪುರ, 
ಕೆ. ಆರ್. ಪುರಂ, ಬೆಂಗಳೂರು. 
ಅಲಂಬಿಕಾ ಗ್ಲಾಸ್ ಕಾರ್ಖಾನೆ ಬಳಕೆದಾರರ ಸಹಕಾರ ಸಂಘ ನಿ., | ಶ್ರೀ ಹರೀಶ್ಕುಮಾರ್. ಬಿ . ಎಸ್ . ಸಹಕಾರ 
ಕಾಡುಗೋಡಿ, ಬೆಂಗಳೂರು. 

ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ 
ಕೆ.ಆರ್‌. ಪುರ ಬಳಕೆದಾರರ ಸಹಕಾರ ಸಂಘ ನಿ., ಕೆ.ಆರ್. ಪುರಂ, ಸಹಾಯಕ ನಿಬಂಧಕರ ಕಛೇರಿ, ದಕ್ಷಿಣ 
ಬೆಂಗಳೂರು. 

ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ. 


W 


೧೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಸ್ತ್ರೀ ಶಕ್ತಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ., 

ಹೊಸಬೈಯಪ್ಪನಹಳ್ಳಿ ಇಂದಿರಾನಗರ ಅಂಚೆ, ಬೆಂಗಳೂರು- 47 
14 | ಬೊಮ್ಮನಹಳ್ಳಿ ವುಮೆನ್ ಬಳಕೆದಾರರ ಸಹಕಾರ ಸಂಘ ನಿ., ಬೇಗೂರು 

ಹೋಬಳಿ, ಬೆಂಗಳೂರು- 66 . 
ಸುಭಾಶನಗರ ಬಳಕೆದಾರರ ಸಹಕಾರ ಸಂಘ ನಿ., ಸುಭಾಶ್ ನಗರ , 

ಕಂಟ್ರಾಕ್ಟ್ ಕ್ಲಬ್ ಹಿಂಭಾಗ, ಬೆಂಗಳೂರು- 68. 
16 | ಭಾರತರತ್ನ ಡಾ|| ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ/ ಪಂಗಡದ ಬಳಕೆದಾರರ 

ಸಹಕಾರ ಸಂಘ ನಿ ., ಆಡುಗೋಡಿ. 
ಪ್ರಗತಿಪರ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ., ಪ್ರಗತಿಪುರ, 
ಬನಶಂಕರಿ 2ನೇ ಹಂತ, ಬೆಂಗಳೂರು. 

ಶ್ರೀ ಗಿರೀಶ್. ಬಿ.ಎನ್. ಸಹಕಾರ ಸಂಘಗಳ 
ಶ್ರೀ ಬೈರವೇಶ್ವರ ಬಳಕೆದಾರರ ಸಹಕಾರ ಸಂಘ ನಿ., ನಾರಾಯಣಘಟ್ಟ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ 
ಲೇ ಔಟ್ , ಬೆಂಗಳೂರು. 

ನಿಬಂಧಕರ ಕಛೇರಿ, ದಕ್ಷಿಣ ವಲಯ ವೃತ್ತ, 
ಮಾರುತಿನಗರ ಬಳಕೆದಾರರ ಸಹಕಾರ ಸಂಘ ನಿ ., ಮಡಿವಾಳ, ಬರಿಗಳು 

ಡಿವಾಳ | ಬೆಂಗಳೂರು ನಗರ ಜಿಲ್ಲೆ. 
ಬೆಂಗಳೂರು. 
ಬಟ್ಟರಹಳ್ಳಿ ಬಳಕೆದಾರರ ಸಹಕಾರ ಸಂಘ ನಿ ., ಬಟ್ಟರಹಳ್ಳಿ ಬೆಂಗಳೂರು 
ಪೂರ್ವ. 


ಈ ಆದೇಶವನ್ನು ದಿನಾಂಕ: 02 - 9 - 2011 ರಂದು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಹೊರಡಿಸಲಾಗಿದೆ. 


ಎಮ್ . ಚೆನ್ನಭೈರಯ್ಯ , 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , 
ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ. 


ಪಿ . ಆರ್ . 1036 


ವಿಷಯ : 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , ಬಹುಮಹಡಿಗಳ ಕಟ್ಟಡ, ಬೆಂಗಳೂರು-1 
ಸಂಖ್ಯೆ : ಆಸಾನಿ 97/ ಆಡಳಿತ - 2/1302 - 27/ 2003 - 2004, ದಿನಾಂಕ: 29 - 09 - 2011 . 
ಶ್ರೀ ಬಿ . ಜ್ಞಾನಶೇಖರ, ಗಣತಿದಾರರು, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿ, ಚಿಕ್ಕಬಳ್ಳಾಪುರ ಹಾಗೂ 
ತಾಲ್ಲೂಕು ಕಚೇರಿ, ಚಿತ್ತಾಪುರ , ಗುಲ್ಬರ್ಗಾ ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಇವರನ್ನು ಕರ್ನಾಟಕ 
ನಾಗರಿಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಗಳು , 1957ರ ನಿಯಮ 14 (i ) ರ 
ಅನ್ವಯ ಸೇವೆಯಿಂದ ವಜಾ ಮಾಡುವುದರ ಕುರಿತು. 
1) ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಇವರ ಪತ್ರದ ಸಂ : ಜಿಸಂಸಂಚಿ: ಆಡಳಿತ: 22:2010 -11 

ದಿನಾಂಕ: 8 -4 - 2011. 
2) ಈ ನಿರ್ದೇಶನಾಲಯದ ಇದೇ ಕ್ರಮಾಂಕದ ಆದೇಶ ಸಂ :ಆಡಳಿತ: 77 :2011 - 12 ದಿನಾಂಕ: 13 - 5 - 2011. 
3) ದಿನಾಂಕ: 29 -7 - 2011ರ "ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಹೊರಡಿಸಲಾದ ಪತ್ರಿಕಾ ಪ್ರಕಟಣೆ. 


ಉಲ್ಲೇಖ: 


ಪ್ರಸ್ತಾವನೆ : 


ದಿನಾಂಕ : 24 - 10 - 2001ರಂದು ಅನುಕಂಪ ಆಧಾರದ ಮೇಲೆ ಈ ನಿರ್ದೇಶನಾಲಯದಲ್ಲಿ ಗಣತಿದಾರರಾಗಿ ಸೇವೆಗೆ ಸೇರಿದ ಶ್ರೀ 
ಬಿ. ಜ್ಞಾನಶೇಖರ ಇವರು ಪ್ರಾರಂಭದಲ್ಲಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿ, ಕೋಲಾರ, ನಂತರ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ 
ಕಚೇರಿ, ಚಿಕ್ಕಬಳ್ಳಾಪುರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಚಿಕ್ಕಬಳ್ಳಾಪುರವು ಹೊಸದಾಗಿ ಜಿಲ್ಲೆಯಾಗಿ ಸೃಜನೆಗೊಂಡಂದಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ 
ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇವರು ಉಲ್ಲೇಖ (3) ರಲ್ಲಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಚಿಕ್ಕಬಳ್ಳಾಪುರ 
ಇವರ 

ಪತ್ರದಲ್ಲಿ 
ಶ್ರೀ ಬಿ. ಜ್ಞಾನಶೇಖರ, ಗಣತಿದಾರರು ಈ ಕೆಳಕಂಡ ಅವಧಿಯಲ್ಲಿ ಸರ್ಕಾರದ ಸೇವೆಗೆ ಅನಧಿಕೃತ ಗೈರು ಹಾಜರಾಗಿರುತ್ತಾರೆಂದು ವರದಿ ಮಾಡಿರುತ್ತಾರೆ. 


*) 


ದಿನಾಂಕ 


ಗೈರು ಹಾಜರಿ ವಿವರ 


2| 


6 - 8 - 2010 ರಿಂದ 22 - 8 - 2010 


|| 


ಅನಧಿಕೃತ ಗೈರು ಹಾಜರಿ 
ಅನಧಿಕೃತ ಗೈರು ಹಾಜರಿ 


27 - 9 - 2010 ರಿಂದ 30 - 9 - 2010 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೬೭ 


15 - 11 - 2010 , 18 - 11 - 2010, 
27 - 11 - 2010 , 29 - 11 - 2010 


ಅನಧಿಕೃತ ಗೈರು ಹಾಜರಿ 


4 


. 


20 - 01 - 2011 ರಿಂದ 

ದಿನಾಂಕ: 20 - 1 - 2011ರಿಂದ ಈ ಆದೇಶ 
ಹೊರಡಿಸುವವರೆಗೆ ಸರ್ಕಾರದ ಸೇವೆಗೆ ಅನಧಿಕೃತ ಗೈರು 

ಹಾಜರಾತಿ 
ದಿನಾಂಕ: 13 -5 - 2011ರ ನಿರ್ದೇಶನಾಲಯದ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ 
ಆದೇಶದಲ್ಲಿ ಅವರನ್ನು ತಾಲ್ಲೂಕು ಕಚೇರಿ, ಚಿತ್ತಾಪುರ | ಇವರು ದಿನಾಂಕ: 31- 5 - 2011ರ ಅಪರಾಹ್ನ ಬಿಡುಗಡೆ 
ಗುಲ್ಬರ್ಗಾ ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಮಾಡಲಾಗಿತ್ತು ಆದೇಶ ಹೊರಡಿಸಿರುತ್ತಾರೆ. 


ಶ್ರೀ ಬಿ. ಜ್ಞಾನಶೇಖರ, ಗಣತಿದಾರರು ಇವರ ಸರ್ಕಾರಿ ಸೇವೆಗೆ ಮೇಲೆ ತಿಳಿಸಲಾದ ಅನಧಿಕೃತ ಗೈರು ಹಾಜರಾತಿಯನ್ನು ವಿಶೇಷವಾಗಿ 
ದಿನಾಂಕ : 20 -1- 2011ರಿಂದ ದೂರಿನನ್ವಯ ದಿನಾಂಕ: 13- 5- 2011ರ ಆದೇಶದಲ್ಲಿ ತಾಲ್ಲೂಕು ಕಚೇರಿ, ಚಿತ್ತಾಪುರ, ಗುಲ್ಬರ್ಗಾ ಜಿಲ್ಲೆ ಇಲ್ಲಿಗೆ 
ವರ್ಗಾವಣೆಗೊಳಿಸಲಾಗಿದ್ದು , ದಿನಾಂಕ 31 -5 - 2011ರಂದು ( ಅಪರಾಹ್ನ) ಅವರನ್ನು ಬಿಡುಗಡೆಗೊಳಿಸಲಾದ ಆದೇಶದವರೆಗೂ ( ವರ್ಗಾವಣೆಯಿಂದ 
ಬಿಡುಗಡೆಗೊಂಡಿರುವ ಆದೇಶದ ಪ್ರತಿಯನ್ನು ಸ್ವೀಕರಿಸಿರುವುದಿಲ್ಲ) ಹಾಗೂ ದಿನಾಂಕ : 31 -5 -2011ರಿಂದ ಇಲ್ಲಿಯವರೆಗೂ ( ಅಂದರೆ ದಿನಾಂಕ 20 -1 
2011ರಿಂದ ಇಲ್ಲಿಯವರೆಗೂ ) ನಿರಂತರವಾಗಿ ಅನಧಿಕೃತ ಗೈರು ಹಾಜರಾಗಿರುತ್ತಾರೆ . 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಇವರ ಪತ್ರದ ಸಂ : ಜಿಸಂಸಂ: ಆಡಳಿತ:178: 2011 -12 ದಿನಾಂಕ: 18 - 6 - 2011ರಲ್ಲಿ 
ಶ್ರೀ ಬಿ . ಜ್ಞಾನಶೇಖರ, ಗಣತಿದಾರರು ಇವರನ್ನು ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ತಾಲ್ಲೂಕು ಕಚೇರಿಗೆ ವರ್ಗಾವಣೆ ಮಾಡಿರುವ ಆದೇಶದ ಪ್ರತಿಯನ್ನು 
ದಿನಾಂಕ: 15 -5 - 2011ರಂದು ನೋಂದಾಯಿತ ಅಂಚೆ ಮೂಲಕ ಸಂಬಂಧಿಸಿದ ನೌಕರರ ಸ್ವವಿಳಾಸಕ್ಕೆ ಕಳುಹಿಸಲಾಗಿತ್ತೆಂದು, ಅಂಚೆ ಇಲಾಖೆಯವರು ಈ 
ಆದೇಶವನ್ನು ಸ್ವೀಕರಿಸಿರುವ ಬಗ್ಗೆ ದೃಢಪಡಿಸಿರುತ್ತಾರೆ ಎಂದು ವರದಿ ಮಾಡಿರುತ್ತಾರೆ. ಆದರೆ ವರ್ಗಾವಣೆ ಆದೇಶದನ್ವಯ ದಿನಾಂಕ: 31 - 5 - 2011ರ 
ಅಪರಾಹ್ನ ಬಿಡುಗಡೆಗೊಳಿಸಲಾದ ನೋಂದಾಯಿತ ಅಂಚೆಯನ್ನು ಅವರ ಸ್ವವಿಳಾಸಕ್ಕೆ ಕಳುಹಿಸಿದ್ದು ಕಚೇರಿಗೆ ಹಿಂತಿರುಗಿ ಬಂದಿರುತ್ತದೆಂದು 
ವರದಿಸಿರುತ್ತಾರೆ. 

ನಂತರ ಶ್ರೀ ಬಿ. ಜ್ಞಾನಶೇಖರ , ಗಣತಿದಾರರು ಇವರ ಅನಧಿಕೃತ ಗೈರು ಹಾಜರಾತಿ ಹಾಗೂ ಅವರನ್ನು ತಾಲ್ಲೂಕು ಕಚೇರಿ, ಚಿತ್ತಾಪುರ, 
ಗುಲ್ಬರ್ಗಾ ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಮಾಡಿದ್ದರ ಕುರಿತು "ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ದಿನಾಂಕ: 29 -7 - 2011ರಲ್ಲಿ ಪತ್ರಿಕಾ 
ಪ್ರಕಟಣೆಯನ್ನು ಹೊರಡಿಸಿ, 15 ದಿನಗಳ ಒಳಗಾಗಿ ವರ್ಗಾವಣೆಯಾದ ಕಚೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ತಪ್ಪಿದಲ್ಲಿ ಅವರು 
ತಲೆತಪ್ಪಿಸಿಕೊಂಡಿರುತ್ತಾರೆಂದು (absonded " ಪರಿಗಣಿಸಿ , ಅವರನ್ನು ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು, 1957ರ ನಿಯಮ 14 (i) ರ ಅನ್ವಯ ನೇರವಾಗಿ ಸೇವೆಯಿಂದ ವಜಾ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಲಾಗಿತ್ತು. 

ಆದರೆ , ಶ್ರೀ ಬಿ . ಜ್ಞಾನಶೇಖರ ಇವರು ದಿನಾಂಕ: 20 -1-2011ರಿಂದ ನಿರಂತರವಾಗಿ ಅನಧಿಕೃತ ಗೈರು ಹಾಜರಾದ ಗಣತಿದಾರರು, ಅವರಿಗೆ 
ವರ್ಗಾವಣೆ ಆದೇಶವನ್ನು ಮನೆ ವಿಳಾಸಕ್ಕೆ ಜಾರಿ ಮಾಡಿದ್ದಾಗ್ಯೂ ಹಾಗೂ ಅವರ ಅನಧಿಕೃತ ಗೈರು ಹಾಜರಾತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ 
ದಿನಾಂಕ: 29 -7 -2011ರ ವಿಜಯ ಕರ್ನಾಟಕ" ಕನ್ನಡ ದಿನಪತ್ರಿಕೆಯಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆ 
ನೀಡಿದ್ದರೂ , ಇದಾವುದಕ್ಕೂ ಅವರು ಸ್ಪಂದಿಸದೇ ಇರುವ ಕಾರಣದಿಂದ ಅವರು ತಲೆಮರೆಸಿಕೊಂಡಿರುತ್ತಾರೆಂದು ಪರಿಗಣಿಸಿ ಅವರನ್ನು ಸರ್ಕಾರದ 
ಸೇವೆಯಿಂದ ವಜಾ ಮಾಡುವುದು ಸೂಕ್ತವೆಂದು ಪರಿಗಣಿಸಿ , ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಕಚೇರಿ ಆದೇಶ ಸಂಖ್ಯೆ: ಆಡಳಿತ: 401: 2011 - 12 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಬಿ. ಜ್ಞಾನಶೇಖರ, ಗಣತಿದಾರರಿಗೆ ಸರ್ಕಾರದ ಕರ್ತವ್ಯದಲ್ಲಿ ಆಸಕ್ತಿ ಇಲ್ಲದೇ 
ಮೇಲಿಂದ ಮೇಲೆ ಗೈರು ಹಾಜರಾಗುವ ಪ್ರವೃತ್ತಿ ಹೊಂದಿದ್ದು, ಯಾವುದೇ ಪ್ರಬಲ ಕಾರಣಗಳಿಲ್ಲದೇ , ಸರ್ಕಾರದ ಕರ್ತವ್ಯಕ್ಕೆ ದಿನಾಂಕ 21 - 01 -2011ರಿಂದ 
ಅನಧಿಕೃತ ಗೈರು ಹಾಜರಾಗಿರುವುದು ತೀವ್ರತರವಾದ ದುರ್ವತ್ರನೆಯಾಗಿರುವುದರಿಂದ, ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು, 1957ರ ನಿಯಮ 14 (ii) ರ ಅನ್ವಯ , ಆತನು ತಲೆಮರೆಸಿಕೊಂಡಿದ್ದಾನೆಂದು ಪರಿಗಣಿಸಿ, ಅದೇ ನಿಯಮಾವಳಿ ನಿಯಮ 
11ರ ಅನ್ವಯ ಇಲಾಖಾ ವಿಚಾರಣೆ ಏರ್ಪಡಿಸದೇ , ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು , 1957ರ 
ನಿಯಮ 8 (viii) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಹೆಚ್ . ಇ . ರಾಜಶೇಖರಪ್ಪ, ನಿರ್ದೇಶಕರು , ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 
ಆದ ನಾನು ಶ್ರೀ ಬಿ. ಜ್ಞಾನಶೇಖರ, ಗಣತಿದಾರರು, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿ, ಚಿಕ್ಕಬಳ್ಳಾಪುರ ( ತಾಲ್ಲೂಕು ಕಚೇರಿ, ಚಿತ್ತಾಪುರ , 
ಗುಲ್ಬರ್ಗಾ ಜಿಲ್ಲೆ ಇಲ್ಲಿಗೆ ವರ್ಗಾವಣೆಗೊಂಡಿದ್ದರೂ ವರದಿ ಮಾಡಿಕೊಂಡಿರುವುದಿಲ್ಲ) ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಈ 
ನಿರ್ದೇಶನಾಲಯದ ಸೇವೆಯಿಂದ ವಜಾ ಮಾಡಿ ಆದೇಶಿಸಿದೆ. 

ಹೆಚ್ . ಇ .ರಾಜಶೇಖರಪ್ಪ , 

ನಿರ್ದೇಶಕರು ಮತ್ತು ಶಿಸ್ತು ಪ್ರಾಧಿಕಾರ , 
ಪಿ . ಆರ್ . 1037 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 


Oncos 


FOT &37O 


230 - a 


y , Toomad abd25 = 0 , 9009 
HOME SECRETARIAT 


NOTIFICATION 


No .HD 07 KES 2010 (1), Bangalore , Dated : 14 - 10 - 2011. 


The Government of Karnataka has been receiving number of requests from Armed Forces authorities and Deputy 
Commissioners of the Districts for facilitating smooth conduct of the recruitment rallies in different districts of the State . Every year the 
Directorate of recruitment zone conducts six recruitment rallies in Karnataka in the District Headquarters with the help of district 
administration . The recruitment rally attract thousands of male candidates from respective zones and calls for elaborate 
arrangements for smooth conduct of these rallies . 

After considering all the aspects and to facilitate smooth conduct of recruitment rally and to provide better opportunities 
for the candidates from Karnataka. The State Government has examined the matter and in the State Financial statement in 
the year 2011 -12 at para 228 the Hon ble Chief Minister has announced that financial assistance will be given for training of youth 
from Karnataka to participate with confidence in the selection process of armed forces and also to facilitate smooth conduct of 
recruitment rallies. 

Keeping in view the above the following guidelines are formulated by the Government ofKarnataka. 


1) 


For smooth conduct of the recruitment rallies a committee at the district level is formulated as below : 
(i) Deputy Commissioner of the District 

Chairman 
(ii) Superintendent of Police 

Member 
(iii) CEO Zilla Panchayath 

Member 
( iv ) Deputy Commissioner (L & O ) of Police Commissionarates in that district 

Member 
(v ) Deputy Director PU Board 

Member 
(vi ) Deputy Director information and Publicity 

Member 
( vii) District NSS Officer 

Member 
(viii) PrincipalGovt. Polytechnic of any polytechnic nominated by D . C 

Member 
(ix) District Employment Officer 

Member 
(x) District Surgeon ,Govt Hospital 

Member 
(xi) District Health and Family Welfare Officer 

Member 
(xii) Executive Engineer PWD 

Member 
(xiii) Joint Director/Deputy Director, Department of Sainik Welfare and Resettlement Nodal Officer 


2. Deputy Commissioner of the district may in consulation with the Directorate of recruitment of the armed forces and the 
Nodal Officer prepare and estimate for the likely expenses for holding the recruitment rally. The funds will be granted to the Deputy 
Director /Joint Director Sainik Welfare of the concerned district. The Deputy Director . Joint Director should seek financial grants from 
Director Sainik Welfare and resettlement who has been provided grants under the head of account 2235 -60- 200 - 1 -01-051 General 
expenses (Non Plan ) 

3. However the Deputy Director/Joint Director should incur all the expenditure with the previous sanction of the Deputy 
Commissioner of the district. 

4 . The Deputy Commissioner of the district will provide logistics support to the armed forces recruitment officers whenever 
the recruitment rally is organised in his District Head quarter. 

5 . Accomadation for officers and staff of recruitment directorate , pendal, water supply, public address system as required 
shall be provided by the District Administration . 

6 . It will be the responsibility of the district administration to provide medical services with ambulance to meet any 
eventuality during the recruitment. 

7 . Proper Police bandobast arrangements should be made by the Commissioner of Police /Superintendent of police for 
crowd control and maintenance of Law and Order. 

8 . Any Government premises should be made available to the recruitment Directorate officers to hold written test , if any, 
during the recruitment rally , 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೬೯ 


9 . Postal charges for correspondence will be metby the Chief Executive Officer of the Zilla Panchayath . 


10 . As far as possible the resources available with the different Government agencies in the district should bemade use of 
and in case there is need for hiring or purchase of any of the items required for the conduct of recruitment rally, expenditure may be 
met out by the Deputy Commissioner of the district. 

By Order and in the name of the Governor of Karnataka , 

B . RAJAMMA, 

Under Secretary to Government, 
P . R . No : 1137 

Home Department(Police Auxillary Services). 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರು 
ದ.ಕ. ಉಪ ವಿಭಾಗ - 2, ಬೆಂದೂರ್ ವೆಲ್ ವೃತ್ತ ಕಂಕನಾಡಿ , ಮಂಗಳೂರು- 2 ಇವರ ನ್ಯಾಯಾಲಯ 

ಅಧಿಸೂಚನೆ 
ಸಂಖ್ಯೆ , ಡಬ್ಲ್ಯೂ .ಸಿಎ./ಎಸ್ಆ ರ್ - 15/ 2011 , ಎಫ್ , ದಿನಾಂಕ 22ನೇ ಆಗಸ್ಟ್ 2011 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಶ್ರೀಮತಿ ರುಕ್ಕಿಣಿ (50 ವರ್ಷ) ದಿವಂಗತ ಎಸ್. ಕೃಷ್ಣಪ್ಪ ಗೌಡರ 

1. ಅಸಿಸ್ಟೆಂಟ್ ಡಿವಿಜನಲ್ ಇಂಜಿನಿಯರ್ ಸೌತ್ 
ಮಡದಿ 

ವೆಸ್ಟರ್ನ್ ರೈಲ್ವೆ, ಸಕಲೇಶಪುರ 
2. ಶಿವಮ್ಮ ( 70 ವರ್ಷ ) ದಿವಂಗತ ಸೋಮಪ್ಪ ಗೌಡರ ಮಡದಿ 
3. ಯಶಕಲಾ ಕೆ. (22 ವರ್ಷ ) ದಿವಂಗತ ಕೃಷ್ಣಪ್ಪ ಗೌಡರ ಮಗಳು 

ವಿರುದ್ದ 
4. ಮಾದವ ಕೆ. (21 ವರ್ಷ) ದಿವಂಗತ ಕೃಷ್ಣಪ್ಪ ಗೌಡರ ಮಗ 
5. ಪ್ರಕಾಶ್ ಕೆ. ( 20 ವರ್ಷ ) ದಿವಂಗತ ಕೃಷ್ಣಪ್ಪ ಗೌಡರ ಮಗ 
ಎಲ್ಲರೂ ಕಲ್ಪಡ ಮನೆ ಕೊಡಿಯಾಲ ಗ್ರಾಮ ಅಂಚೆ ಸುಳ್ಯ ತಾಲ್ಲೂಕು 


ම 


ද් 


. 


ಅರ್ಜಿದಾರರಾದ ಶ್ರೀಮತಿ ರುಕ್ಕಿಣಿ ಇವರು ತಮ್ಮ ಗಂಡನಾದ ಶ್ರೀ ಎಸ್. ಕೃಷ್ಣಪ್ಪಗೌಡ ಇವರು 1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, 
ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ 28 - 9 - 2010 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು , ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ , ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲಮ್ ಅರ್ಜಿ /ತಕಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ 
ತಿಳಿಸಲಾಗಿದೆ. 

ಡಿ. ಜಿ. ನಾಗೇಶ್ , 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ . ಆರ್ , 907 

- ದ.ಕ. ಉಪ ವಿಭಾಗ - 2, ಮಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, 

ಗದಗ ಜಿಲ್ಲೆ, ಗದಗ ಇವರ ನ್ಯಾಯಾಲಯ 

ಪ್ರಕಟಣೆ 
ಸಂಖ್ಯೆ , ಕಾಅಗ/ ಕಾನಪ / ಎಫ್ - 39 /2011 / 362 , ದಿನಾಂಕ 23ನೇ ಆಗಸ್ಟ್ 2011 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಶ್ರೀ ಸುಗೀರಪ್ಪ @ ವೀರಪ್ಪ ತಂದೆ : ಅಂದಾನಪ್ಪ ಪಟ್ಟೇದ, 

1 . ಆರ್. ಸಂಜೀವ ಕುಮಾರ್‌ ತಂದೆ : 
ವಯಸ್ಸು 50 ವರ್ಷ, ಸಾ || ಗದಗ 

ಆರ್ ವೀರಭದ್ರಯ್ಯ ಪ್ಲಾಟ್ ನಂ . 57 , ಕೀರ್ತಿಕಾಲನಿ, 
2 . ಶ್ರೀಮತಿ ಕಮಲವ್ವ ಕೋಂ : ಸುಗೀರಪ್ಪ @ ವೀರಪ್ಪ ಪಟ್ಟೇದ : ವಿರುದ್ಧ 

ಸಾ|| ಭಾಗ್ಯನಗರ , ಕೊಪ್ಪಳ 
ವಯಸ್ಸು 47 ವರ್ಷ , ಸಾ|| ಗದಗ 

2. ದಿ ಡಿವಿಜಿನಲ್ ಮ್ಯಾನೇಜರ್, ನ್ಯೂ ಇಂಡಿಯಾ 

ಅಶೂರೆನ್ಸ್ ಕ೦ . ಲಿ . ಎಲ್. ಇ. ಎ . ಕಾಂಪ್ಲೆಕ್ಸ್ , 
ಧಾರವಾಡ | 


೧೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಅರ್ಜಿದಾರರಾದ ಶ್ರೀ ಸುಗೀರಪ್ಪ @ ವೀರಪ್ಪ ಪಟೇದ ಮತ್ತು ಶ್ರೀಮತಿ ಕಮಲವ್ವ ಕೋಂ : ಸುಗೀರಪ್ಪ @ ವೀರಪ್ಪ ಪಟೇದ ಸಾ|| ಗದಗ 
ಇವರು, ತಾವು ಮೃತ ಸಂಗಪ್ಪ ಪಟ್ಟೇದ ಇವರ ತಂದೆ ಮತ್ತು ತಾಯಿ ಎಂದೂ , ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ 
ಅರ್ಜಿ ಸಲ್ಲಿಸಿರುತ್ತಾರೆ . ಮೃತ ಸಂಗಪ್ಪ ಪಟ್ಟೇದ ಇವರು ಒಂದನೇ ಪ್ರತಿವಾದಿಗಳಾದ ಆರ್. ಸಂಜೀವ್ ಕುಮಾರ್ S/o ಆರ್‌. ವೀರಭದ್ರಯ್ಯ , 
ಕೀರ್ತಿಕಾಲನಿ, ಭಾಗ್ಯನಗರ , ಕೊಪ್ಪಳ ಇವರಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ , ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ಧ ಆಶ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, 
ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು . ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಕಾರ್ಮಿಕ ಅಧಿಕಾರಿ 

ಗದಗ ಜಿಲ್ಲೆ, ಗದಗ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಕಾನೂನು ಅಡಿ ಆಯುಕ್ತರು , 


ಪಿ . ಆರ್ . 908 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , 
ಉಪ ವಿಭಾಗ -2 , ವಿಜಾಪೂರ ಜಿಲ್ಲೆ, ವಿಜಾಪೂರ| 

ಪ್ರಕಟಣೆ 
ಪ್ರಕರಣ ಸಂಖ್ಯೆ, ಡಬ್ಲ್ಯೂ .ಸಿಎ ./ ಎಸ್ ಆರ್ - 82/ 2011 , ದಿನಾಂಕ 01ನೇ ಆಗಸ್ಟ್ 2011 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ರಾಮಚಂದ್ರ ಕೃಷ್ಣಾ ಜಗತಾಪ 

1. ಸಂಪತ, ಭಾನುದಾಸ, ದವಣಿ ಟ್ರಕ್ ಮಾಲಿಕರು 
2 . ಸವಿತಾ ರಾಮಚಂದ್ರ ಜಗತಾಪ 

ನಂ . ಎಂ .ಎಚ್./20/ ಡಬ್ಲ್ಯೂ / 6186 , ಸಾ : ಹಡಪ್ಪರ , 
ಇಬ್ಬರು ಇರುವುದು ಡೋಬಳೆಗಲ್ಲಿ, ವಿಜಾಪುರ 

ವಿರುದ್ದ 

ತಾ|| ಹವೇಲಿ, ಜಿ. ಪುಣೆ 

ಯುನೈಟೆಡ್ ಇಂಡಿಯಾ ಇನ್ಸುರೆನ್ಸ್ ಕ೦ . ಲಿ. 
- ಎಸ್ .ಎಸ್. ಪ್ರಂಟರೋಡ, ಬಿಜಾಪುರ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಮುಕುಂದ ರಾಮಚಂದ್ರ ಜಗತಾಪ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ 21 - 2 - 2011 ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾರೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ , ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳನ್ನು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು . ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಜಿ. ಸಿದ್ದಲಿಂಗಪ್ಪ ಆಲೂರು 

ಕಾರ್ಮಿಕ ಅಧಿಕಾರಿ ಮತ್ತು 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪ ವಿಭಾಗ - 2, ವಿಜಾಪೂರ. 


ಪಿ . ಆರ್ . 915 


URBAN DEVELOPMENT SECRETARIAT 


NOTIFICATION 
No . UDD/41 /MNJ/ 2011 , Bangalore, Dated 24 - 08- 2011 


Whereas the Government of Karnataka has sanctioned an improvement scheme for the formation of " Peripheral Ring Road 
Part-1 (PRR -1)" with providing Truck Terminals , B .M .T.C . Depots (Between Tumkur Road, Old Madras Road & Hosur Road ) by the 
Bangalore Development Authority vide Government order No. UDD 399 MNX 2006 , Bangalore, dated 23-04 - 2007 , and there after 


2007 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


0020 


issued Final Notification vide No . UDD 399 MNX 2006 , Bangalore dated 29-06 -2007 . As per this Notification the Special Additional 
Land Acquisition Officer, Bangalore Development Authority , Bangalore , was appointed to perform the functions of the Deputy 
Commissioner (Land Acquisition ) under the said Land Acquisition Act and directed to take order for the acquisition of the said lands . 


With a view to expedite the Land Acquisition process and in exercise of the powers conferred under Sub -Section (1) of 
Section 19 of the Bangalore Development Authority Act 1976 (Karnataka Act No . 12 of 1976 ) and powers conferred by Clause (c ) of 
Section 3 and Section 7 of Land Acquisition Act 1894 (Central Act I Amendment) Act 1961 (Karnataka Act 17 of 1961) the following 
Land Acquisition officers, Bangalore Development Authority , Bangalore are hereby appointed henceforth to perform the functions of 
the Deputy Commissioner (Land Acquisition ), under the said Land Acquisition Act in respect of the lands situated in the villages noted 
against the land acquisition officers . 


Sl. No . 


Name of the Land Acquisition 

Officer 


Name of the Villages/Hobli/Tq 


Special Land Acquisition Officer 
Bangalore Development Authority , 


Bangalore 


1) Madanayakanahalli, Hanumantha Sagara , Kudaregere , 

Tammenahalli of Dasanapura Hobli , Bangalore North Tq . 
2 ) Chikkabanawara of Yashwanthpura Hobli, Bangalore North Tq. 
3 ) Soladevanahalli, Kempapura , Kalathammanahalli, Kasaghattapura , 

Bylakere, Mavallipura , Lingarajapura of Hesaraghatta Hobli, 
Bangalore North Tq . 
Jarakabande Kaval, Ramagondanahalli, Avalahalli (Harohalli), 
Harohalli, Kenchenahalli, Vasudevapura , Venkatala , Manchenahalli, 
Vaderapura , Kogilu , Agrahara , Thirumenahalli, Chokkanahalli of 

Yelahanka Hobli, Bangalore North Tq. 
5 ) Kattigenahalli of Jala Hobli, Bangalore North Tq. 
6 ) Nagareshwara Nagenahalli ,Kothanur of K . R . Pura Hobli, Bangalore 

East Tq . 


1) 


Special Additional Land Acquisition 
Officer Bangalore Development 
Authority , Bangalore 


2) 
3) 


Bairathi, Chikkagubbi, Doddagubbi, Bilishivale, Vaderahalli, 
Rampura, Aduru , Bidarahalli, Hirandahalli, Chimasandra, Avalahalli 
(Bandapura ), Bidarena Agrahara, Dodda Banahalli, Kannamangala , 
Chikkabanahalli, Sigehalli, Kumbena Agrahara , Kadugodi, 
Channasandra , of Bidarahalli Hobli, Bangalore East Tq. 
Nagondanahalli, Hagadur of K .R . Pura Hobli , Bangalore East Tq . 
Khane Kandaya , Bellandur Amanikere , Valepura , Sorahunase , 
Varthur, Gunjur, Kachamaranahalli, Soolakunte, Kodathi of Varthur 
Hobli , Bangalore East Tq . 
Chokksandra, Avalahalli, Gattihalli, Huskur , Gulimangala , 
Chikkanagamangala, Singena Agrahara of Sarjapura Hobli, Anekal 


4 ) 


Tq. 


5 ) Kammasandra , Hebbgodi of Attibele Hobli , Anekal Tq . 


By Order and in the name of the Governor of Karnataka 


M . S . PREMACHANDRA, 
Under Secretary to Government, 
Urban Development Department. 


PR -919 


೧೧೭೨ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ಉಪ ವಿಭಾಗ - 2, ವಿಜಾಪೂರ 


ಪ್ರಕಟಣೆ 


ಸಂಖ್ಯೆ . ಕಾ.ಅ.ಬಿ.-2, ಕಾ.ನ. ಪ.ಮಪ್ರ.ಎಸ್‌. ಆರ್‌. ನಂ .-87/ 2011, ದಿನಾಂಕ 17ನೇ ಆಗಸ್ಟ್ 2011 


ಅರ್ಜಿದಾರರು : 
1. ಶ್ರೀಮತಿ ಶಾಹೇದಾ ಬೇಗಂ ಗಂಡ ಸೈಯದ್ ಗೌಸ್, ಮತ್ತು 
ಇತರರು, ಸಾ|| ಮಿರ್ದೆ ಗಲ್ಲಿ, ವಿಜಾಪುರ. 


ವಿರುದ್ದ 


ಪ್ರತಿವಾದಿಗಳು : 
1. ದಿ ಸುಪ್ರಿನ್‌ಟೆಂಡೆಂಟ್ ಆಫ್ ಪೋಲೀಸ್, ಎಸ್. ಪಿ . 

ಆಫೀಸ್, ಗುಲ್ಬರ್ಗಾ 
2. ಕರ್ನಾಟಕ ಸರ್ಕಾರದ ವಿಮಾ ಇಲಾಖೆ, ಬ್ರಾಂಚ್ 

ಆಫೀಸ್, ಬಾಗಲಕೋಟರೋಡ್, ವಿಜಾಪುರ. 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಸೈಯದ್ ಗೌಸ್ ತಂದೆ ಸೈಯದ್ ಮಹ್ಮದ ಹುಸೇನ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ 15 - 04 - 2011 ರಂದು ಅಪಘಾತಕ್ಕೀಡಾಗಿ 
ಮೃತರಾಗಿರುತ್ತಾರೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ . 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳನ್ನು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಜಿ. ಸಿದ್ದಲಿಂಗಪ್ಪ ಆಲೂರು 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಮತ್ತು 

ಕಾರ್ಮಿಕ ಅಧಿಕಾರಿ, ಉಪ ವಿಭಾಗ - 2 , ವಿಜಾಪೂರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ಉಪ ವಿಭಾಗ - 2 , ವಿಜಾಪೂರ 

ಪ್ರಕಟಣೆ 
ಸಂಖ್ಯೆ , ಕಾ.ಅ.ಬಿ.-2, ಕಾ.ನ.ಪ.ಮಪ್ರ.ಎಸ್‌.ಆರ್‌. ನಂ .- 88 / 2011 , ದಿನಾಂಕ 17ನೇ ಆಗಸ್ಟ್ 2011 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಶ್ರೀಮತಿ ಬಸವ್ವ ಗಂಡ ದೇವೇಂದ್ರಪ್ಪ ಗುಡಿಮನಿ, ಮತ್ತು ಇತರರು , 

1. ಶ್ರೀ ಸೋಮನಗೌಡ ಎಸ್. ಪಾಟೀಲ್, 
ಸಾ|| ಬಳವತ್, ತಾ|| ಮುದ್ದೇಬಿಹಾಳ. 

ಸಾ|| ಬಳವತ್, ತಾ ಮುದ್ದೇಬಿಹಾಳ. 
2 . ದಿ ಬ್ರಾಂಚ್ ಮ್ಯಾನೇಜರ್, ಯುನೈಟೆಡ್ ಇನ್ಸುರೆನ್ಸ್ 

ಕಂ , ಲಿ. ವಿಜಾಪುರ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ದೇವೆಂದ್ರಪ್ಪ ತಂದೆ ಚಂದ್ರಪ್ಪ ಗುಡಿಮನಿ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ 10 - 11 - 2010 ರಂದು ಅಪಘಾತಕ್ಕೀಡಾಗಿ 
ಮೃತರಾಗಿರುತ್ತಾರೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ , 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳನ್ನು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು . ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ವಿರುದ್ಧ 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಮತ್ತು 
ಕಾರ್ಮಿಕ ಅಧಿಕಾರಿ , ಉಪ ವಿಭಾಗ - 2 , ವಿಜಾಪೂರ. 


ಪಿ . ಆರ್ . 920 


ಭಾಗ - ೩ 


೧೧೭೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

* ಕೊಪ್ಪಳ ಜಿಲ್ಲೆ,ಕೊಪ್ಪಳ 

ಪ್ರಕಟಣೆ 
ಪ್ರಕರಣ ಸಂಖ್ಯೆ , ಕಾ.ಅ .ಕಾನಪ/ ಮಪ್ರ- 42 / 2011, ದಿನಾಂಕ 27ನೇ ಆಗಸ್ಟ್ 2011 


ಅರ್ಜಿದಾರರು : 
1. ಅಂಬವ್ವ ಗಂ / ಮುತ್ತಣ್ಣ @ ಹನಮಪ್ಪ ಬಾಣಸಿ 

ಮಲ್ಲಮ್ಮ ತಂ / ಮುತ್ತಣ್ಣ @ ಹನಮಪ್ಪ ಬಾಣಸಿ 
ಹೊಳಿಯಪ್ಪ ತಂ / ಹನಮಪ್ಪ ಬಾಣಸಿ 
ಫಕೀರಮ್ಮ ತಂ / ಹೊಳಿಯಪ್ಪ ಬಾಣಸಿ 
ಸಾ : ಮೇಗೂರು, ತಾ : ಕುಷ್ಟಗಿ, ಜಿಲ್ಲೆ : ಕೊಪ್ಪಳ 


ವಿರುದ್ದ 


ಪ್ರತಿವಾದಿಗಳು : 
1. ಶಿವುಕುಮಾರ ತಂ / ರಾಜಶೇಖರಯ್ಯ ಇಲಾಮಠ 

ಲಾರಿ ಮಾಲೀಕರು ಮೆ . ಉಮಾ ಎಲೆಕ್ಟಿಕಲ್ 

ಬಸವೇಶ್ವರ ಸರ್ಕಲ್, ಸಾ : ಕುಷ್ಟಗಿ , ಜಿಲ್ಲೆ : ಕೊಪ್ಪಳ 
2. RAYAL SUNDARAM ALLIANCE 

INSURANCE CO . Ltd., Channai-600002. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ದಿ. ಮುತ್ತಣ್ಣ @ ಹನುಮಪ್ಪ ಬಾಣಸಿ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ 27 - 09 -2010 ( ಪಿ. ಎಂ . ರಿಪೋರ್ಟ್ನಂತೆ) ರಂದು ಕೆಲಸದಿಂದುಂಟಾದ 
ಅಪಘಾತದಿಂದ ಮೃತ ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ 
ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ ದಿ| ಮುತ್ತಣ್ಣ @ ಹನುಮಪ್ಪ ಬಾಣಸಿ ಇವರ ವಾರಸುದಾರರಾದ 1) ಅಂಬವ್ವ ಗಂ / ಮುತ್ತಣ್ಣ @ 
ಹನುಮಪ್ಪ ಬಾಣಸಿ 2 ) ಮಲ್ಲಮ್ಮ ತಂ / ಮುತ್ತಣ್ಣ @ ಹನುಮಪ್ಪ ಬಾಣಸಿ 3) ಹೊಳಿಯಪ್ಪ ತಂ / ಹನುಮಪ್ಪ ಬಾಣಸಿ 4) ಫಕೀರಮ್ಮ ತಂ / ಹೊಳಿಯಪ್ಪ 
ಬಾಣಸಿ ಸಾ|| ಮೇಗೂರು, ತಾ|| ಕುಷ್ಟಗಿ, ಜಿಲ್ಲೆ ಕೊಪ್ಪಳ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಕೆ.ಪಿ. ಮುನಿಯಪ್ಪ, 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ . ಆರ್ . 926 

ಕೊಪ್ಪಳ ಜಿಲ್ಲೆ, ಕೊಪ್ಪಳ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ಉಪ ವಿಭಾಗ-1, ಬಳ್ಳಾರಿ 

ಪ್ರಕಟಣೆ 
ಸಂಖ್ಯೆ , ಕಾಅಬಿ -1, ಕಾ.ನಪ/ ಸಿಆರ್ -57/2011 - 704 - 05 , ದಿನಾಂಕ 27ನೇ ಆಗಸ್ಟ್ 2011 


ಅರ್ಜಿದಾರರು : 
1. ಶ್ರೀಮತಿ ರೋಹಿಣಿ ದೇವಿ @ ರೋಕ್ಷಮ್ಮ ಗಂಡ 

ದಿವಂಗತ ಕೆ. ಜಗನ್ನಾಥ 
2 . ಕೆ. ಪೂರ್ಣಕಲಾ 
3. ಕೆ. ಭಾರ್ಗವಿ ಕಲಾ ತಂದೆ ದಿ | ಕೆ. ಜಗನ್ನಾಥ 

ವಾಸ : ಕೇರ್ ಆಫ್ ಎಂ . ಯಸ್ವಾಮಿ 
ಎಲ್. ಐ . ಜಿ . 29 , ತಿಲಕ್ ನಗರ್‌, ಕಂಟೋನ್‌ಮೆಂಟ್ 
ಬಳ್ಳಾರಿ , 
ಶ್ರೀ ಡಿ .ಎಸ್. ಬಿ . ಎನ್ . ವಕೀಲರು. 


ವಿರುದ್ದ 


ಪ್ರತಿವಾದಿಗಳು : 
1. ಮೆ || ಬಾಲಾಜಿ ಟ್ರಾವೆಲ್ಸ್ , ಬಸ್ಸು ಮಾಲೀಕರು, 

ನಂ . ಕೆಎ -34 /4464/ ಎಲ್.ಐ . ಜಿ.-415 , ಹೌಸಿಂಗ್ 

ಬೋರ್ಡ್ಕಾಲೋನಿ, ಗಾಂಧಿನಗರ , ಬಳ್ಳಾರಿ. 
2. ಮ್ಯಾನೇಜರ್, ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂ . 
3. ಡಿವಿಜನಲ್ ಕಂಟ್ರೋಲ್ ವಿಭಾಗೀಯ, 

ನಿಯಂತ್ರಣಾಧಿಕಾರಿಗಳು, ಕೆ.ಎಸ್. ಆರ್. ಟಿ.ಸಿ. ಬಳ್ಳಾರಿ . 


ಶ್ರೀಮತಿ ರೋಹಿಣಿ ಇವರು ಮೃತನ ಹೆಂಡತಿಯಾಗಿದ್ದು , ಕೆ . ಪೂರ್ಣಕಲಾ ಹಾಗೂ ಕೆ. ಭಾರ್ಗವಿ ಕಲಾ ತಂದೆ ದಿ|| ಜಗನ್ನಾಥ ಮೃತನ 
ಮಕ್ಕಳಾಗಿದ್ದು, ಶ್ರೀ ಜಗನ್ನಾಥ ರವರು ಪ್ರತಿವಾದಿಯವರ ಸಂಸ್ಥೆಯಲ್ಲಿ ದಿನಾಂಕ 14 -12 - 2005 ರಂದು ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ವಾಹನ 


೧೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಅಪಘಾತವಾಗಿರುವುದರಿಂದ ತೀವ್ರ ಗಾಯಗಳಿಗೀಡಾಗಿ ಮೃತಪಟ್ಟಿದ್ದಾನೆಂದು ತಿಳಿಸಿ ತಾವು ಮೃತನ ವಾರಸುದಾರರು ಹಾಗೂ ಅವಲಂಬಿತರೆಂದು ನಷ್ಟ 
ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . 


ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಕರಿಗೂ ತಿಳಿಯಪಡಿಸುವುದೇನೆಂದರೆ ಮೃತನ ವಾರಸುದಾರರು, ಅವಲಂಬಿತರು 
ಎಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ ಕೋರುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರವಲಯ 
ಮುದ್ರಣಾಲಯ , ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ತಿಳಿಸತಕ್ಕದ್ದು . ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮನ್ನ ಮಾಡಲಾಗುವುದಿಲ್ಲ. 


ಹೆಚ್. ಗೋಪಾಲಗೌಡ, 

ಕಾರ್ಮಿಕಾಧಿಕಾರಿ ಮತ್ತು 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು , 
ಬಳ್ಳಾರಿ ಉಪ ವಿಭಾಗ -1, ಬಳ್ಳಾರಿ . 


ಪಿ . ಆರ್ . 927 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಪ್ರಕಟಣೆ 


ಪ್ರಸಂ. ಕಾಅದಾ : ಕಾನಪ : ಸಿಆರ್ - 128/ 11 , ದಿನಾಂಕ 27ನೇ ಆಗಸ್ಟ್ 2011 


ಅರ್ಜಿದಾರರು : 

1. ಶ್ರೀಮತಿ ಖಾದರ್ ಬಿ. ಕೋಂ ಲೇಟ್ ರಸೂಲ್ ಸಾಬ್ 
2 . ಮಹ್ಮದ್ ಆಲೀ ಬಿನ್ ಲೇಟ್ ರಸೂಲ್ ಸಾಬ್, 23 ವರ್ಷ 
3. ಸಲ್ಮಾ ಕೋಂ ಬಡೇನ್ ಸಾಬ್ 
4. ಮಹಬೂಬ್ ಅಲಿ ಬೀನ್ ಲೇಟ್ ರಸೂಲ್ ಸಾಬ್ 
ಮಜೀದ್ ಅಜುಂ ಎದುರು ಬಸವರಾಜಪೇಟೆ, ದಾವಣಗೆರೆ 


ವಿರುದ್ದ 


ಪ್ರತಿವಾದಿಗಳು : 

1. ರಹಮತುಲ್ಲ ಬಿನ್, ಯೂಸೂಫ್ ಸಾಬ್ ಲಾರಿ 
ಮಾಲೀಕರು, ಕೆಎ -34 /4559 5664 ಜಂಟಿಕಟ್ಟೆ, ನೂರಾನಿ 
ಮಸೀದ್ ಉಡಬಾಡ, ಇಮಾಂನಗರ, ದಾವಣಗೆರೆ 
2. ವ್ಯವಸ್ಥಾಪಕ, ಶ್ರೀ ರಾಮ ಜನರಲ್ ಇನ್ಸೂರೆನ್ಸ್ ಕಂ , ಲಿ. 
10003 - ಇ8 ಆರ್‌ಪಿಐಸಿ- 1, ಇಂಡಸ್ಟ್ರೀಯಲ್ ಏರಿಯಾ, 
ಸೀತಾಪುರ, ಜಯಪುರ, ರಾಜಸ್ಥಾನ 


ಶ್ರೀ /ಶ್ರೀಮತಿ (1) ಖಾದರ್ ಬಿ. (2) ಮಹ್ಮದ್ ಅಲಿ (3) ಸ ( 4) ಮಹೋಬ್ ಅಲಿ, ಇವರುಗಳಾದ ನಾವು ಮೃತ ರಸೂಲ್ ಸಾಬ್ ಇವರ 
ಹೆಂಡತಿ ಮತ್ತು ಮಕ್ಕಳು ಎಂದೂ ಇವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ . ಮೃತ ರಸೂಲ್ ಸಾಬ್ 
ರವರು ಒಂದನೇ ಪ್ರತಿವಾದಿಗಳಾದ ರಹಮತುಲ್ಲಾ ಇವರ ಲಾರಿಯಲ್ಲಿ ಕ್ಲೀನರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ . ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ , ಅಂತಹವರು ಈ ಪ್ರಕಟಣೆಯು ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು . ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಪ್ರಕಟಣೆ 


ಪ್ರ. ಸಂ . ಕಾಅದಾ : ಕಾನಪ : ಸಿಆರ್ - 131 /11 , ದಿನಾಂಕ 27ನೇ ಆಗಸ್ಟ್ 2011 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಶ್ರೀಮತಿ ರೇಣುಕಮ್ಮ ಕೋಂ ಲೇಟ್ ರಾಜ್‌ಕುಮಾರ್ 

1. ರಮೇಶ್ ಬಿ . ನಾಯಕ್ ಬಿನ್ ಬುಲ್ಲಾ ನಾಯಕ್ ಬಸ್ಸು 
2 . ಕುಮಾರಿ ಪ್ರೇಮ ಬಿನ್ ಲೇಟ್ ರಾಜ್‌ಕುಮಾರ್‌, 13 ವರ್ಷ 

ಮಾಲೀಕರು , ನಂ . ಕೆ. ಎ.14ಬಿ - 3663, ಶಿವಶಂಕರ 
3. ಕು||ಸೋಮಶೇಖರ ಬಿನ್ ಲೇಟ್ ರಾಜ್‌ಕುಮಾರ್‌, 10 ವರ್ಷ ವಿರುದ್ದ ಮೋಟಾರ್ ಸರ್ವಿಸ್, ಕುವೆಂಪು ರಸ್ತೆ, ಶಿವಮೊಗ್ಗ ಟೌನ್ 
4. ಕು|| ಜಯಲಕ್ಷ್ಮಿ ಬಿನ್ ಲೇಟ್ ರಾಜ್‌ಕುಮಾರ್‌, 9 ವರ್ಷ 

ತಾಲ್ಲೂಕ್ 
ಶಿವಾನಂದಪ್ಪ ಬಡಾವಣೆ, ನ್ಯಾಮತಿ ಗ್ರಾಮ , ಹೊನ್ನಾಳಿ ತಾಲ್ಲೂಕು 2. ದಿ ಡಿವಿಜನಲ್ ಮ್ಯಾನೇಜರ್ ಓರಿಯಂಟಲ್ ಇನ್ಸೂರೆನ್ಸ್ 
ದಾವಣಗೆರೆ ಜಿಲ್ಲೆ 

ಕಂ . ಲಿ . ಡಿವಿಜನಲ್ ಆಫೀಸ್, ಪಿ . ಬಿ . ರಸ್ತೆ , ದಾವಣಗೆರೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


೧೧೭೫ 


ಶ್ರೀ /ಶ್ರೀಮತಿ (1) ರೇಣುಕಮ್ಮ , ಕುಮಾರಿ ಪ್ರೇಮ, ಸೋಮಶೇಖರ, ಜಯಲಕ್ಷ್ಮಿ ಇವರುಗಳಾದ ನಾವು ಮೃತ ರಾಜ್‌ಕುಮಾರ್ ಇವರ ಹೆಂಡತಿ 
ಮತ್ತು ಮಕ್ಕಳು ಎಂದೂ ಇವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ರಾಜ್‌ಕುಮಾರ್ ರವರು 
ಒಂದನೇ ಪ್ರತಿವಾದಿಗಳಾದ ರಮೇಶ್ ಬಿ. ನಾಯಕ್ ಇವರ ಬಸ್ಸು ರಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 


ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು , 
ಕಾರ್ಮಿಕ ನಷ್ಟ ಪರಿಹಾರ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಪಿ . ಆರ್ , 928 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 49 ಎಲ್‌ಆರ್‌ಎಂ 2011 , ಬೆಂಗಳೂರು, ದಿನಾಂಕ 23ನೇ ಆಗಸ್ಟ್ 2011 
ಶ್ರೀ ಸಾಯಿಪ್ರಿಯ ಶುಗರ್ ಲಿಮಿಟೆಡ್ , ಬಾಗಲಕೋಟೆ ಜಿಲ್ಲೆ, ಇವರಿಗೆ ಜಮಖಂಡಿ ತಾಲ್ಲೂಕು, ಹಿಪ್ಪರಗಿ ಗ್ರಾಮದ ರಿ.ಸ. ನಂ . 238/5 ಮತ್ತು 
ಇತರೆಗಳಲ್ಲಿ ಹಾಗೂ ಮೈಸೂರು ಗ್ರಾಮದ ರಿ.ಸ. ನಂ . 149/ ಮತ್ತಿತರೆ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 50 ಎಕರೆ 29 ಗುಂಟೆ ಕೃಷಿ ಜಮೀನನ್ನು ಕೈಗಾರಿಕಾ 
ಉದ್ದೇಶಕ್ಕಾಗಿ ಅಂದರೆ, ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಸಲುವಾಗಿ ನಮೂನೆ 15 - ಎ ಮತ್ತು ನಮೂನೆ 15 - ಎಎ , ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, 
ಬಾಗಲಕೋಟೆ ಜಿಲ್ಲೆ, ಇವರ ಪತ್ರ ಸಂಖ್ಯೆ ಆರ್‌ಬಿ /ಕೆಎಲ್ ಆರ್ /ಸಿಆರ್ - 04 /2011 - 12 , ದಿನಾಂಕ 23 - 04 - 2011 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು 
ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ, 1961ರ ಕಲಂ 109 (1) ರಡಿ ಅನುಮೋದನೆ /ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 


ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ . ಟಿ .ಸಿ. ಎಲ್.) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ 
ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 


ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109 (1ಎ) ರಡಿ ಅವಕಾಶ ಕಲ್ಪಿಸಿದೆ. 


ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
( ತಿದ್ದುಪಡಿ) ನಿಯಮಗಳು , 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 
1961ರ ಕಲಂ 63, 79ಎ , 79ಬಿ ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಶ್ರೀ ಸಾಯಿಪ್ರಿಯ ಶುಗರ್ ಲಿಮಿಟೆಡ್, 
ಬಾಗಲಕೋಟೆ ಜಿಲ್ಲೆ, ಇವರಿಗೆ ಜಮಖಂಡಿ ತಾಲ್ಲೂಕು, ಹಿಪ್ಪರಗಿ ಗ್ರಾಮದ ರಿ.ಸ. ನಂ . 238 /5 ಮತ್ತು ಇತರೆಗಳಲ್ಲಿ ಹಾಗೂ ಮೈಗೂರು ಗ್ರಾಮದ ರಿ.ಸ. 
ನಂ . 149 ಮತ್ತಿತರೆ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 50 ಎಕರೆ 29 ಗುಂಟೆ ಕೃಷಿ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಅಂದರೆ, ಸಕ್ಕರೆ ಕಾರ್ಖಾನೆ 
ಸ್ಥಾಪಿಸುವ ಸಲುವಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1ಎ) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ 
ಅನುಮತಿ ನೀಡಲಾಗಿದೆ: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ ಆಫ್ ಷೇರು ಬಂಡವಾಳ ಹೊಂದಿದ 
ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ / ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3 . ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ . ಡಿ. ಪಿ ./ ಓ . ಡಿ . ಪಿ . ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು . 


೧೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
4. ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ . ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 

1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು . 
7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ನಾರಾಯಣ ಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಪಿ . ಆರ್ , 929 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿ 171 ಸ್ವೀರಸ 2011, ಬೆಂಗಳೂರು, ದಿನಾಂಕ 3ನೇ ಸೆಪ್ಟೆಂಬರ್ 2011 
ಸಾರ್ವಜನಿಕ ಮಾಹಿತಿ ಅರ್ಜಿಗಳ ವಿಲೇವಾರಿಯನ್ನು ಅಧಿನಿಯಮದನ್ವಯ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡುವುದನ್ನು 
ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವ ಉದ್ದೇಶದಿಂದ ರಾಜ್ಯ ಸಾರಿಗೆ ಸಚಿವಾಲಯದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿ 
ಶ್ರೀ ಎಂ . ಹರಿಹರಸ್ವಾಮಿ, ಶಾಖಾಧಿಕಾರಿ ಮತ್ತು ಶ್ರೀ ಆರ್.ಎಸ್. ಶಿವಕುಮಾರ್, ಪೀಠಾಧಿಕಾರಿ , ಸಾರಿಗೆ -2 ಶಾಖೆ, ಸಹಾಯಕ ಮಾಹಿತಿ ಅಧಿಕಾರಿಯಾಗಿ 
ಶ್ರೀ ಟಿ .ಎನ್. ನರಸಿಂಹರಾಜು , ಹಿರಿಯ ಸಹಾಯಕ, ಸಾರಿಗೆ -2 ಶಾಖೆ ಇವರುಗಳನ್ನು ನೇಮಕಾತಿ ಮಾಡಿ ಸಾರಿಗೆ 55 ಸ್ವೀರಸ 2011 ಸಂಖ್ಯೆಯ 
ದಿನಾಂಕ 30 -12 -2010 ರ ಮತ್ತು ದಿನಾಂಕ 21-6 - 2011ರ ಅಧಿಸೂಚನೆಗಳಲ್ಲಿ ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆಗಳಲ್ಲಿ ಹೊರಡಿಸಲಾದ 
ಅಂಶಗಳಲ್ಲಿ ಈ ಕೆಳಕಂಡ ಬದಲಾವಣೆ ಮಾಡಲಾಗಿದೆ. 


ಕ್ರ. ಸಂ . 


ಷರಾ 


ರಾಜ್ಯ ಸಾರಿಗೆ ಸಚಿವಾಲಯದ ಸಾರ್ವಜನಿಕ ಮಾಹಿತಿ 
ಅಧಿಕಾರಿಗಳಾಗಿ ನೇಮಕಾತಿ ಮಾಡಲಾದ ಅಧಿಕಾರಿಗಳ ಹೆಸರು, 

ಹುದ್ದೆ ಇತ್ಯಾದಿ 
ಶ್ರೀ ರಾಮಮೂರ್ತಿ, ಶಾಖಾಧಿಕಾರಿ , ಸಾರಿಗೆ- 1 ಶಾಖೆ 


| ಶ್ರೀ ಆರ್. ಪ್ರಭುಶಂಕರ್‌, ಪೀಠಾಧಿಕಾರಿ, ಸಾರಿಗೆ - 2 ಶಾಖೆ 


| ಶ್ರೀ ಎಂ . ಹರಿಹರಸ್ವಾಮಿ , ಶಾಖಾಧಿಕಾರಿ, ಸಾರಿಗೆ -1 ಶಾಖೆ ಇವರ 
ಪದೋನ್ನತಿಯಿಂದ ತೆರವಾದ ಸ್ಥಳಕ್ಕೆ ರಾಜ್ಯ ಸಾರ್ವಜನಿಕ ಮಾಹಿತಿ 
ಅಧಿಕಾರಿಯಾಗಿ ನೇಮಿಸಿದೆ. 
ಶ್ರೀ ಆರ್.ಎಸ್. ಶಿವಕುಮಾರ್ , ಪೀಠಾಧಿಕಾರಿ, ಸಾರಿಗೆ - 2 ಶಾಖೆ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ರಾಜ್ಯ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಯಾಗಿ ನೇಮಿಸಿದೆ. 
| ಟಿ.ಎನ್. ನರಸಿಂಹರಾಜು, ಹಿರಿಯ ಸಹಾಯಕ, ಸಾರಿಗೆ - 2 ಶಾಖೆ, 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ರಾಜ್ಯ ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ನೇಮಿಸಿದೆ. 


3 


ಶ್ರೀಮತಿ ಸೌಭಾಗ್ಯ , ಹಿರಿಯ ಸಹಾಯಕಿ, ಸಾರಿಗೆ - 2 ಶಾಖೆ | 


ದಿನಾಂಕ 30 - 12 - 2010 ಹಾಗೂ ದಿನಾಂಕ 21 - 6 - 2011 ರಲ್ಲಿ ಹೊರಡಿಸಲಾದ ಸಾರಿಇ 66 ಸ್ವೀರಸ 2011 ಸಂಖ್ಯೆಯ ಅಧಿಸೂಚನೆಗಳಲ್ಲಿ 
ಉಳಿದ ಯಾವ ಅಂಶಗಳ ಬದಲಾವಣೆಯೂ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಾಮಚಂದ್ರ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


ಪಿ . ಆರ್ . 930 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೭೭ 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 

CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT , 2003 . 


Sub : KVAT Act, 2003 – Clarification under Section 59(4) regarding the rate of tax applicable on 

‘drilling of borewells - reg., 


Ref: 


Application dated : 25 -01- 2011 of Srinivasa Borewell Service No .5, New Extension , 
Kolar,-563 101 TIN : 29380787249 


The registered dealer under the Act, Srinivasa Borewell Service Kolar have sought clarification regarding the rate of tax 
applicable on drilling of borewells - reg., 


2 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do , for the purpose ofmaintaining uniformity in 
the work of assessments and collection of revenue . It is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose of maintaining uniformity in the 
work of assessments and collection of revenue . 


3. Hence the following clarification is issued . 


CLARIFICATION NO . CLR. CR. 250 /2010-11 , DATED 08 . 07. 2011 


It is clarified that sinking of borewells is exempt from tax if it involves only pure labour work and that such activity would be 
taxable at 5 % on the taxable turnover if it involves supply of steel casing pipes as per entry 12 of the Sixth Schedule to the Karnataka 
Value Added Tax Act, 2003. 


PRADEEP SINGH KHAROLA 


Commissioner of Commercial Taxes , 


PR - 801 


(Karnataka), Bangalore . 


ಜಿಲ್ಲಾಧಿಕಾರಿಗಳರವರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 
ನಂ . ಎಲ್‌ಎನ್‌ಡಿ, ಸಿಆರ್, 15 / 2011 - 12, ದಿನಾಂಕ : 02 - 01 - 2012 

ಅಧಿಸೂಚನೆ 
94ನೇ ನಿಯಮ 68 (1 ) ನೇ ಪ್ರಕರಣದ ಮೇರೆಗೆ ಘೋಷಣೆ 


ವಿಷಯ : 


ಉಲ್ಲೇಖ : 


ಮುಳಬಾಗಿಲು ತಾಲ್ಲೂಕು ಕಸಬಾ ಹೋಬಳಿ ಕದರೀಪುರ ಗ್ರಾಮದ ಸ. ನಂ . 43ರಲ್ಲಿ 3 - 00 
ಎಕರೆ ಜಮೀನನ್ನು ಅಲ್ಪಸಂಖ್ಯಾತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರು ಮಾಡಿ 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ವರ್ಗಾಯಿಸುವ ಬಗ್ಗೆ. 
ಸಹಾಯಕ ಕಮೀಷನರ್ ಕೋಲಾರ ರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ. ಸಿಆರ್‌. 12 /11 -12 
ದಿನಾಂಕ : 26 /04 / 1. 
2. ತಹಶೀಲ್ದಾರ್‌ ಮುಳಬಾಗಿಲು ತಾಲ್ಲೂಕು ರವರ ವರದಿ ಸಂಖ್ಯೆ ಎಲ್‌ಎನ್‌ಡಿ.ಸಿಆರ್‌. 

35 /10 - 11 , ದಿನಾಂಕ : 16 /11 /li . 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಸರ್ಕಾರಿ ಹುಲ್ಲು ಹರಾಜು ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕಾಗಿ ಅಗತ್ಯವಿಲ್ಲವೆಂದು ಕಂಡುಬಂದಿರುವುದರಿಂದ ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ 
ಪ್ರಕರಣದ (1) ನೇ ಉಪಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಪ್ರತ್ಯಾಯೋಜನೆಗೊಂಡಿರುವುದರಿಂದ, ಸದರಿ ಅಧಿಕಾರವನ್ನು 
ಚಲಾಯಿಸಿ ಸದರಿ ಸರ್ಕಾರಿ ಹುಲ್ಲು ಹರಾಜು ಪ್ರದೇಶವು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸದರಿ ಸರ್ಕಾರಿ ಹಲ್ಲು ಹರಾಜು ಜಮೀನಿನ 
ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 


೧೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಸದರಿ ಸರ್ಕಾರಿ ಹುಲ್ಲು ಹರಾಜು ಪೂರ್ತಿ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವುದೇ 
ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು , ಅಂಥ ಹಿತಾಸಕ್ತಿಯ 
ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ 
ಪರಿಹಾರಕ್ಕಾಗಿ ಕೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು, ಮತ್ತು ಆಕ್ಷೇಪಣೆಗಳನ್ನು ಮತ್ತು 
ಕೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 

ಅನುಸೂಚಿ 

ಕೋಲಾರ 
ತಾಲ್ಲೂಕು 

ಮುಳಬಾಗಿಲು 
ಹೋಬಳಿ 

ಕಸಬಾ 
ಗ್ರಾಮ 

ಕದರೀಪುರ 
ಕದರೀಪುರ ಗ್ರಾಮದ ಸ. ನಂ . 43 ಸರ್ಕಾರಿ ಹುಲ್ಲು ಹರಾಜು ಜಮೀನಿನಲ್ಲಿ 3- 00 ಎಕರೆಗೆ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ 
ಪ್ರಸ್ತಾಪಿಸಲಾಗಿದೆ. 

ಚೆಕ್ಕುಬಂದಿ 
ಪೂರ್ವಕ್ಕೆ 

ರಸ್ತೆ 
ಪಶ್ಚಿಮಕ್ಕೆ 

ವಿರುಪಾಕ್ಷಿ ಗಡಿ 
ಉತ್ತರಕ್ಕೆ 
ದಕ್ಷಿಣಕ್ಕೆ : 


* 
* 
* 
* 


ಪಿ . ಆರ್ . 01 

ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ . 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು ( ವಿ) ರವರ ಕಛೇರಿ, ಉಪ ವಿಭಾಗ -1 ಬೃಹತ್ ಕಾಮಗಾರಿ ರಾಮನಗರ ವಿಭಾಗ, ಕವಿಪ್ರನಿನಿ, 

ಹಳೇ ಬಿ. ಎಂ .ರಸ್ತೆ, ರಾಮನಗರಂ - 562 159 , ಯೋಜನಾ ಪ್ರಕಟಣೆ 

ಸಂಖ್ಯೆ : ಕಾಅ( ವಿ)/ ಬೃಕಾವಿ ( ರಾ )/ 2010 - 11 /1030, ದಿನಾಂಕ : 11ನೇ ಜನವರಿ 2012 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣದ 67 ಮತ್ತು ಅಧಿನಿಯಮ 
176ರ ಅನ್ವಯ ಯೋಜನೆಗಳನ್ನು ರೂಪಿಸಿದೆ ಹಾಗೂ ಸದರಿ ನಿಯಮದ ಪ್ರಕರಣ 67( 2)( C) ಹಾಗೂ 176ರ ಅನ್ವಯ ಈ ಮೂಲಕ ಯೋಜನೆಯ 
ವಿವರಗಳನ್ನು ಸಾರ್ವಜನಿಕ ತಿಳುವಳಿಕೆಗಾಗಿ ಪ್ರಕಟಿಸುತ್ತಿದೆ. ಯೋಜನೆಯ ವಿವರಗಳು ಈ ರೀತಿ ಇವೆ. 

ಯೋಜನೆಗಳ ವಿವರ : 
1) ಯೋಜನೆಯ ಹೆಸರು:-ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕಿನಲ್ಲಿ ಉದ್ದೇಶಿತ 220 /66 /1/ಕೆ.ವಿ. ವಿದ್ಯುತ್ ಕೇಂದ್ರದಿಂದ 220 ಕೆ.ವಿ. 

ದ್ವಿ ಮಾರ್ಗಗೋಪುರಗಳ ಮೇಲೆ ಹಾಲಿ ಇರುವ 220 ಕೆ . ವಿ . ನೆಲಮಂಗಲ - ಅಂಚೆಪಾಳ್ಯ ಮಾರ್ಗದಿಂದ ಲಿಲೊ ಮಾರ್ಗದ 

ನಿರ್ಮಾಣ. 
2) ಯೋಜನೆಯ ಪ್ರಯೋಜನಗಳು :- ಮಾಗಡಿ ತಾಲ್ಲೂಕು ಹಾಗೂ ಸುತ್ತ ಮುತ್ತಲ ಪ್ರದೇಶಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ 

ಪೊರೈಸುವುದು, ಹಾ , 220 ಕಿ. ವಿ . ಅಂಚೆಪಾಳ್ಯ ವಿದ್ಯುತ್ ಕೇಂದ್ರದ ಹೊರೆಯನ್ನು ಕಡಿಮೆ ಮಾಡುವುದು. 
3) 220 ಕೆ. ವಿ. ಮಾರ್ಗ ಹಾದುಹೋಗುವ ಹಳ್ಳಿಗಳು ಮತ್ತು ಪ್ರದೇಶಗಳು:- ಮಾಗಡಿ ತಾಲ್ಲೂಕು, ಮಲ್ಲಸಂದ್ರ, ಶಿವನಸಂದ್ರ, ಕಲಾರಿ, 

ವರದಹಳ್ಳಿ, ಹನುಮೇಗೌಡನ ಪಾಳ್ಯ , ಗೊಲ್ಲರಹಟ್ಟಿ, ಕಲ್ಯಾ , ಶ್ರೀಪತಿಹಳ್ಳಿ, ಕೆಂಪಸಾಗರ ಮುಂತಾದ ಪ್ರದೇಶಗಳು. 
4) ಅಂದಾಜು ವೆಚ್ಚ:- ಕೇಂದ್ರ:- ಸುಮಾರು 4106.54 ಲಕ್ಷಗಳು. 

ಮಾರ್ಗ:- ಸುಮಾರು 992. 90 ಲಕ್ಷಗಳು 
ಈ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮ ಭಾಗ (Ill) ರ (ಕೇಂದ್ರಿಯ ಕಾಯಿದೆ 1885ರ 13 ) ನೇ ಟೆಲಿಗ್ರಾಫ್ 
ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ನಿಗಮದ 
ಗಮನಕ್ಕೆ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 15 ದಿನಗಳ ಒಳಗೆ ಈ ಕೆಳ ಸಹಿದಾರರ ಕಛೇರಿಗೆ ಕಳುಹಿಸಬಹುದು. 

ಎಸ್ . ಮಹೇಶ್, 

ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ ) 
ಪಿ . ಡಿ . ನಂ . 11 

ಬೃಹತ್ ಕಾಮಗಾರಿ ರಾಮನಗರ ವಿಭಾಗ, ಕ. ವಿ . ಪ್ರ.ನಿ. ನಿ, ರಾಮನಗರ. 


ಭಾಗ - ೩ 


೧೧೭೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯ್( ವಿ), ಬೃ . ಕಾ. ದ ವಿಭಾಗ, ಕ. ವಿ. ಪ್ರ.ನಿ.ನಿ., ಆನಂದ ರಾವ್ ವೃತ್ತ, ಬೆಂಗಳೂರು- 09 

ಪ್ರಕಟಣೆ 
ಸಂಖ್ಯೆ : ಕಾ . ನಿ . ಇ / ಬ್ಬ . ಕಾ . ದ .ವಿಭಾಗ/ ಸಕಾಇ೦ - 6 / 2011 - 12 / 3519 - 20 ದಿನಾಂಕ : 12 - 01 - 2012 


ಕವಿಪ್ರನಿನಿಯು 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣದ 67( i) ರ ಅನ್ವಯ ಯೋಜನೆಗಳನ್ನು ರೂಪಿಸಿದೆ ಹಾಗೂ 
ಸದರಿ ನಿಯಮದ ಪ್ರಕರಣ 67(i) ಸಿ ರ ಅನ್ವಯ ಈ ಮೂಲಕ ಯೋಜನೆಗಳನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಪ್ರಕಟಿಸುತ್ತಿದೆ. ಯೋಜನೆಯ 
ವಿವರಗಳು ಈ ರೀತಿ ಇವೆ . 


(1) ಯೋಜನೆಯ ಹೆಸರು : ಕಾಚಮಾರನಹಳ್ಳಿಗೆ ಹೂಡಿ - ಚಂದಾಪುರ 66 ಕೆ. ವಿ., ಎಸ್. ಸಿ. ಮಾರ್ಗದಿಂದ ಲಿಲೋ ಆಗಿಸಲು 66 ಕೆ. ವಿ., 

ಹೂಡಿ- ಚಂದಾಪುರ ಟ್ಯಾಪಿಂಗ್ ಟವರ್ ನಿಂದ ಕಾಚಮಾರನಹಳ್ಳಿ ವಿದ್ಯುತ್ ಉಪಕೇಂದ್ರದವರೆಗೆ 0 .5 ಕೆ.ಮೀಗಳ ದೂರಕ್ಕೆ 66 ಕೆವಿ ಲಿಲೋ 

ಒವರ್ ಹೆಡ್ ಮಾರ್ಗ ನಿರ್ಮಿಸುವುದು. 
(2) ಪ್ರಮುಖ ಲಕ್ಷಣಗಳು :— ಉದ್ದೇಶಿತ 66/11 ಕೆ.ವಿ . ಕಾಚಮಾರನಹಳ್ಳಿ ಉಪವಿದ್ಯುತ್ ಕೇಂದ್ರಕ್ಕೆ ವಿದ್ಯುತ್ ಸರಬರಾಜು ಮಾಡುವುದು ಮತ್ತು 

ಮುಂದಿನ ವಿದ್ಯುತ್ ಬೇಡಿಕೆಗಳನ್ನು ಈಡೇರಿಸುವುದರ ಸಲುವಾಗಿ, 
(3) ಮಾರ್ಗ ಹಾದು ಹೋಗುವ ಹಳ್ಳಿಗಳು :-ಕಾಚಮಾರನಹಳ್ಳಿ ಗ್ರಾಮದ ಸ. ನಂ. 12ರಲ್ಲಿ ನಿರ್ಮಿಸುವ ಉದ್ದೇಶಿತ ವಿದ್ಯುತ್ ಉಪಕೇಂದ್ರದಿಂದ 

ಹಾಲಿಗ್ರಾಮದ ಸರಹದ್ದಿನಲ್ಲಿ ಹಾದು ಹೋಗಿರುವ ಹೂಡಿ- ಚಂದಾಪುರ 66 ಕೆವಿ ವಿದ್ಯುತ್ ಮಾರ್ಗದ ಟ್ಯಾಪಿಂಗ್ ಟವರ್ ವರೆಗೆ ಬರತತ್ಯಂತ 

ಪ್ರದೇಶಗಳು. 
(4) ಅಂದಾಜು ವೆಚ್ಚ :- ರೂ . 129.96 ಲಕ್ಷಗಳು. 

ಯೋಜನೆಗಳನ್ನು ಕಾರ್ಯಗೊಳಿಸಲು 1885ರ ಟೆಲಿಗ್ರಾಫ್ ಅಧಿನಿಯಮ (1885ರ13) ಅನ್ವಯ ಟೆಲಿಗ್ರಾಫ್ ಪ್ರಾಧಿಕಾರಿಗಳು 
ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ 
ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 15 ದಿನಗಳ ಒಳಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ ( ವಿ), 
ಬೆಂಗಳೂರು ಬೃಹತ್ ಕಾಮಗಾರಿ ದಕ್ಷಿಣ ವಿಭಾಗ, ಕ. ವಿ.ಪ್ರ.ನಿ.ನಿ., ಆನಂದ ರಾವ್ ವೃತ್ತ, ಬೆಂಗಳೂರು- 560 009 ಇವರಿಗೆ ಕಳುಹಿಸುವುದು. 


ಇ. ಪ್ರಹ್ಲಾದ್, 

ಕಾರ್ಯನಿರ್ವಾಹಕ ಇಂಜಿನಿಯ್( ವಿ), 
ಬೃ . ಕಾ . ದ ವಿಭಾಗ, ಕ. ವಿ . ಪ್ರ. ನಿ. ನಿ., ಆನಂದ ರಾವ್ ವೃತ್ತ , ಬೆಂಗಳೂರು- 09 


ಪಿ . ಡಿ . 12 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯ್ ( ವಿ),ಬೃಹತ್ ಕಾಮಗಾರಿ ವಿಭಾಗ (ಉಡುಪಿ), ಕ. ವಿ. ಪ್ರ.ನಿ.ನಿ., ಕಾವೂರು, ಮಂಗಳೂರು 


ಪ್ರಕಟಣೆ 


ಸಂಖ್ಯೆ : ಕಾ .ನಿ. ಇಂ / ಕಾವಿ /ಉಡುಪಿ /2011 -12 , ದಿನಾಂಕ : - 01 - 2012 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ 2003ರ ಅನ್ವಯ ಯೋಜನೆಯೊಂದನ್ನು 
ರೂಪಿಸಿದ್ದು , ಯೋಜನೆಯ ವಿವರಗಳನ್ನು ಸೆಕ್ಷನ್ 67(2)( c)ರ ಅನ್ವಯ ಸಮಸ್ತ ಸಾರ್ವಜನಿಕರ ತಿಳುವಳಿಕೆಗಾಗಿ ಪ್ರಕಟಿಸಲಾಗಿದ್ದು, ಈ ಯೋಜನೆಯ 
ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 

ಯೋಜನೆಯ ಹೆಸರು :-ಉಡುಪಿ ಜಿಲ್ಲೆ, ಕಾರ್ಕಳ ತಾಲ್ಲೂಕಿನ ಮಿಯಾರ್‌ನಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ 110 / 33ಕೆ.ವಿ. ವಿದ್ಯುತ್ ಕೇಂದ್ರಕ್ಕೆ 
(Switching station) 220 / 10 ಕೆವಿ ಕೇಮಾರ್ - ಗುರುವಾಯನಕೆರೆ ಬಹುಮಂಡಲ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಲಿಲೊ ಮಾಡುವ ಮೂಲಕ 
110 ಕೆವಿ ದ್ವಿಪ್ರಸರಣ ವಿದ್ಯುತ್ ಮಾರ್ಗದ ನಿರ್ಮಾಣ . 

ಪ್ರಮುಖ ಲಕ್ಷಣಗಳು :- ಮೆ|| ಜಿವಿಪಿ. 1 ಇನ್‌ಫ್ರಾ ಪ್ರೊಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಮೆ|| ಜ್ಯೋತಿ ಗ್ರೀನ್ ಎನರ್ಜಿ ಪ್ರೈವೇಟ್ 
ಲಿಮಿಟೆಡ್ ಇವರಿಂದ ಉಡುಪಿ ಜಿಲ್ಲೆ, ಕಾರ್ಕಳ ತಾಲ್ಲೂಕು, ಜಾರ್ಕಳ ಗ್ರಾಮದ ಎಣ್ಣೆಹೊಳೆ ಮಿನಿ ಹೈಡಲ್ ಸೀಮಿನಿಂದ 27 ಮೆಗಾ ವ್ಯಾಟ್ ( 15 ಮೆವಾ 
ಮತ್ತು 12 ಮೆವಾ) ಮತ್ತು ಮೇ , ಜಿವಿಪಿ-II ಇನ್‌ಫ್ರಾ ಪ್ರೊಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವರಿಂದ ಕಾರ್ಕಳ ತಾಲ್ಲೂಕು ದುರ್ಗಾ ಮಿನಿ ಹೈಡಲ್ 
ಸೀಮಿನಿಂದ 10 ಮೆಗಾ ವ್ಯಾಟ್ ವಿದ್ಯುಚ್ಛಕ್ತಿ ಉತ್ಪಾದನೆ ರವಾನಿಸಲು 110 ಕೆವಿ ಕೇಮಾರ್ - ಗುರುವಾಯನಕೆರೆ ಬಹುಮಂಡಲ ವಿದ್ಯುತ್ ಪ್ರಸರಣ 
ಮಾರ್ಗವನ್ನು ಗೋಪುರ ಸಂಖ್ಯೆ 38- 39ರಲ್ಲಿ ಲಿಲೊ ಮಾಡುವ ಮೂಲಕ ಕೈಗೊಳ್ಳಲಾದ ಈ ಪ್ರಸ್ತಾವಿತ ವಿದ್ಯುತ್ ಮಾರ್ಗವು 22 ಮೀಟರ್ ಕಾರಿಡಾರ್ 
ಅನ್ನು ಹೊಂದಿರುತ್ತದೆ. ಸಾಂಪ್ರದಾಯಿಕವಾದ ಜಿ.ಐ. ಲ್ಯಾಟೀಸ್ ಮಾದರಿಯ ಗೋಪುರಗಳ ಮೇಲೆ ಲಿಂಕ್ಸ್ ಎ.ಸಿ.ಎಸ್‌. ಆರ್‌. ವಾಹಕವನ್ನು 


೧೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಉಪಯೋಗಿಸಿ ಸುಮಾರು 3.5 ಕಿ. ಮೀ . ಉದ್ದದ 110 ಕೆ. ವಿ. ದ್ವಿಪ್ರಸರಣ ವಿದ್ಯುತ್ ಮಾರ್ಗವು ಮಿಯಾರ್ ಗ್ರಾಮದ ಸರ್ವೆ ನಂಬರ್‌ಗಳಾದ 24, 27,28, 
30 , 124, 125 128, 130 , 240, 300, 313 , 358 , 359, 353 , 378, 380 , 383, 417, 510 , 517 ಮೂಲಕ ಹಾದು ಹೋಗುತ್ತದೆ. 

ಅಂದಾಜು ವೆಚ್ಚ : ( ಪ್ರಸರಣ ಮಾರ್ಗ ಮತ್ತು ವಿದ್ಯುತ್ ಕೇಂದ್ರ) : ಸಾಮಗ್ರಿ ಮತ್ತು ಲೇಬರ್ ವೆಚ್ಚ ಸೇರಿಸಿ ಅಂದಾಜು 450 ಲಕ್ಷ 
ರೂಪಾಯಿಗಳು. ಮೇಲೆ ತಿಳಿಸಿರುವ ಯೋಜನೆಯನ್ನು ಕಾರ್ಯಗತಗೊಳಿಸಲು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು, ಭಾರತೀಯ 
ಟೆಲಿಗ್ರಾಫಿಕ್ ಕಾಯಿದೆ 1885(13 /1885) ಪರಿಚ್ಛೇಧ-II ರ ಅನ್ವಯ ಟೆಲಿಗ್ರಾಫ್ ಪ್ರಾಧಿಕಾರಗಳು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ. 
ಸದರಿ ಯೋಜನೆಯ ಬಗ್ಗೆ ಯಾವುದೇ ವಿಸಂಗತಿಗಳು ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ 
ವಿಭಾಗ (ಉಡುಪಿ), ಕವಿಪ್ರನಿನಿ , ಕಾವೂರು, ಮಂಗಳೂರು-15 ಇವರ ಕಛೇರಿಗೆ ಪ್ರಕಟಣೆಯ ದಿನಾಂಕದಿಂದ ಎರಡು ತಿಂಗಳ ಒಳಗಾಗಿ ಸಲ್ಲಿಸತಕ್ಕದ್ದು . 


ಪಿ. ಡಿ. 13 


ಕಾರ್ಯನಿರ್ವಾಹಕ ಇಂಜಿನಿಯರ್( ವಿ ) , 
ಬೃಹತ್ ಕಾಮಗಾರಿ ವಿಭಾಗ (ಉಡುಪಿ), 

ಕ. ವಿ . ಪ್ರ .ನಿ .ನಿ ., ಕಾವೂರು, ಮಂಗಳೂರು 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಕಇ 158 ಬಿಇಟಿ 2011 , ಬೆಂಗಳೂರು, ದಿನಾಂಕ : 21ನೇ ಡಿಸೆಂಬರ್, 2011, 


ಹಿಂದುಳಿದ ವರ್ಗಗಳ ಇಲಾಖೆಯ ಗ್ರೂಪ್- ಬಿ ಅಧಿಕಾರಿಗಳ ದಿನಾಂಕ : 01- 01- 2010, ಮತ್ತು 01 - 01 -2011ನೇ ಸಾಲುಗಳ ತಾತ್ಕಾಲಿಕ 
ಪದಕ್ರಮ ಪಟ್ಟಿಯನ್ನು ಈ ಕೆಳಗಿನಂತೆ ಪ್ರಕಟಿಸಲಾಗಿದೆ. 


ಸೇವೆಗೆ ಸೇರಿದ 


ಕ್ರ. ಸಂ . 


ಅಧಿಕಾರಿಗಳ ಹೆಸರು 


ಜನ್ಮ ದಿನಾಂಕ 


ಷರಾ 


ದಿನಾಂಕ 


ಹಾಲಿ ಹುದ್ದೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ದಿನಾಂಕ 

31 - 08 - 2001 


10 - 04 - 1951 


25 - 01 - 1978 


01 - 06 - 1951 


23 - 01 - 1978 


06 - 09 - 2001 


1 . ಶ್ರೀಧರ ಮೂಲ್ಯ 
- 2 | 
ಎಸ್ . ಬಿ . ಹುಂಡೇಕರ್ 

ಎಸ್. ಜಿ. ಧನಶೆಟ್ಟಿ 
ಪಿ . ಬಿ . ಹೆಗಡೆ 


20 - 08 -1951 


17 - 01 - 1978 


05- 09 - 2001 
05 - 09 - 2001 


01 - 06 - 1951 


01 - 04 - 1976 


13 - 04 -1953 


15 - 10 - 1981 


31 - 08 - 2001 


5 
6 


| ಡಿ. ಕೆ. ಸಣ್ಣನಾಯ್ಕ 
ಎಸ್ ಎಸ್. ಕಾಳೆ 


01 - 06 - 1951 


12 - 05 - 1976 


16 - 05 - 2003 


ಸದರಿ ಪಟ್ಟಿಯಲ್ಲಿ ನಮೂದಿಸಿರುವ ಯಾವುದೇ ಅಂಶಗಳ ಕುರಿತಂತೆ ಸಲಹೆ/ ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ 
ಮೂಲಕ ಅಧಿಕೃತ ಜ್ಞಾಪನವನ್ನು ಪ್ರಕಟಿಸಿದ ದಿನಾಂಕದಿಂದ 30 ದಿನಗಳೊಳಗೆ ಸರ್ಕಾರದ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ, ವಿಕಾಸಸೌಧ, 
2ನೇ ಮಹಡಿ, ಕೊಠಡಿ ಸಂಖ್ಯೆ : 229 ಡಾ|| ಬಿ . ಆರ್. ಅಂಬೇಡ್ಕರ್ ರಸ್ತೆ , ಬೆಂಗಳೂರು-560 001 ಇವರಿಗೆ ಸಲ್ಲಿಸತಕ್ಕದ್ದು. ಉಲ್ಲೇಖಿತ ಅವಧಿಯ 
ನಂತರ ಸ್ವೀಕರಿಸುವ ಯಾವುದೇ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಪಿ . ಆರ್‌ . 15 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಎಂ . ಬಾಟೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಮಾಜ ಕಲ್ಯಾಣ ಇಲಾಖೆ. 
IN THE COURT OF COMMISSIONER FOR WORKMEN S COMPENSATION BIDAR 

PROCLAIMATION 
No . LOB /WCA / Cr -. F 01 /2012 


V/s | 


Applicants : 
1. Moinuddin S /o Yasin Sab . Khamargi 

Age : 40 years 
Occu : Labour R /o Village Mannakhelli, 
Tq . Humnabad , Dist . Bidar and 03 others 


Respondents : 
1. Syed Rahmatullah Quadri. 

S /o Syed Kaleemulla Quadri 
Age : Major, 
Occup : Business , 

R /o Bagdal, Tq . & Dist. Bidar 
2 . United India Insurance Co. Ltd . Bangalore . 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೮೧ 


Sri /SmtMoinuddin W /o . F /o . S /o . Yasin Sab Khamargi R /o . Village Manna Khalli, Tq . Humnabad , Dist Bidar, have /has filed 
application in this Court claiming compensation stating that late Quamaruddin was working as Cleaner Under the Respondent No. 1 
he met with an accident arising out of and during the course of employment as a result he died on . . . . . 


Wherefore , it is hereby notified for the information of these concerned that other dependents if any may file their claim 
application and objections within 30 days from the date of publication of this proclaimation , if no applications on objections are 
received within the specified date the Court will proceeded further in the matter. 


P . R . 16 


Dharanesh, 

Commissioner for Workmen s Compensation , Bidar. 
ಅಧೀಕ್ಷಕ ಅಭಿಯಂತರ ರವರ ಕಛೇರಿ ಸಣ್ಣ ನೀರಾವರಿ ವೃತ್ತ, ಗುಲಬರ್ಗಾ 

ಅಧಿಸೂಚನೆ 
ಸಂಖ್ಯೆ : ಅಅ/ ಸನೀವ್ಯ/ ಗು/ ಸಿ- 2/ 2011 - 12 / 4650, ದಿನಾಂಕ : 30ನೇ ಡಿಸೆಂಬರ್, 2011 . 
2005ರ ಮಾಹಿತಿ ಹಕ್ಕು ಅಧಿನಿಯಮ ( 2005ರ ಕೇಂದ್ರ ಕಾಯ್ದೆ 22)ರ ಅಡಿಯಲ್ಲಿ ಅಧೀಕ್ಷಕ ಅಭಿಯಂತರು , ಸಣ್ಣ ನೀರಾವರಿ ವೃತ್ತ, 
ಗುಲಬರ್ಗಾ ಕಛೇರಿಯನ್ನು ಸಾರ್ವಜನಿಕ ಪ್ರಾಧಿಕಾರವೆಂದು ಪರಿಗಣಿಸಿ ಸದರಿ ಅಧಿನಿಯಮದ ಸೆಕ್ಷನ್ 5(1)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡಂತೆ ಅಧಿಕಾರಿಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ” ಹಾಗೂ ಸೆಕ್ಷನ್ 19(1) ರಡಿಯಲ್ಲಿ ಮೇಲ್ಮನವಿ ಪ್ರಾಧಿಕಾರ ” ಎಂದು 
ನೇಮಕ ಮಾಡಲಾಗಿದೆ. 


ಕ್ರ . ಸಂ . 


ಕಛೇರಿ ಮತ್ತು ವಿಳಾಸ 


ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಸೆಕ್ಷನ್ 5 (1) 


ಸಾರ್ವಜನಿಕ ಸಹಾಯಕ 
ಮಾಹಿತಿ ಅಧಿಕಾರಿ ಸೆಕ್ಷನ್ 

5 ( 2 ) 


ಮೇಲ್ಮನವಿ ಪ್ರಾಧಿಕಾರ ಸೆಕ್ಷನ್ 

19 (1) 


- 4 | 


ಅಧೀಕ್ಷಕ ಅಭಿಯಂತರರು ಸಣ್ಣ 
ನೀರಾವರಿ ವೃತ್ತ, ಗುಲಬರ್ಗಾ, 
08472 - 221466 , 231473 


ಶ್ರೀ ಬಿ . ಪ್ರಕಾಶ ಶ್ರೀಹರಿ, 
ಅಧೀಕ್ಷಕ ಅಭಿಯಂತರರು 
ಸಣ್ಣ ನೀರಾವರಿ ವೃತ್ತ, 
ಗುಲಬರ್ಗಾ 


ಶ್ರೀ ಅಮರನಾಥ ಪತಂಗೆ | ಮುಖ್ಯ ಅಭಿಯಂತರರು ಸಣ್ಣ 
ತಾಂತ್ರಿಕ ಸಹಾಯಕ ಸಣ್ಣ ನೀರಾವರಿ ( ಉ ) ವಲಯ 
ನೀರಾವರಿ ವೃತ್ತ, ಬಿಜಾಪೂರ. 
ಗುಲಬರ್ಗಾ 

08352 - 277922, 277095 


ಬಿ . ಪ್ರಕಾಶ ಶ್ರೀಹರಿ , 
ಅಧೀಕ್ಷಕ ಅಭಿಯಂತರರು, 
ಸಣ್ಣ ನೀರಾವರಿ ವೃತ್ತ, ಗುಲಬರ್ಗಾ, 


ಪಿ . ಆರ್ , 17, 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ , ದಾವಣಗೆರೆ ಇವರ ಕಛೇರಿಯ ನಡವಳಿಗಳು 


ವಿಷಯ : ಸಮಾಪನೆಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ , ಗುಂಡಗತ್ತಿ, ಹರಪನಹಳ್ಳಿ 

ತಾ|| ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ, ಇವರ ಆದೇಶ ಸಂಖ್ಯೆ: 

ಡಿಆರ್/ ಡಿವಿಜಿ/ ಎಲ್‌ಕ್ಯೂಡಿ/ಸಿಆರ್ - 44 /2000 - 01 ದಿನಾಂಕ : 29 - 09 - 2001 
2 ) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ , 

ಇವರ ಪತ್ರ ಸಂ : ಸನಿ/ ಹೆಚ್‌ಆರ್‌ಪಿ /ಸಮಾಪನೆ / ಹಾಉಸಸಂನಿ/ ಗುಂಡಗತ್ತಿ /10 - 11 . 

ದಿನಾಂಕ : 02 - 04 - 2011 , ಹಾಗೂ ದಿನಾಂಕ : 26 -12 - 2011 . 
ಪ್ರಸ್ತಾವನೆ : 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ : 
ಎಆರ್‌ಹೆಚ್ / 4714 /1976 - 77 ದಿನಾಂಕ: 09 - 03 - 1976ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (3)ರಲ್ಲಿ ಸಹಕಾರ ಸಂಘಗಳ ಉಪ 
ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರು ದಿನಾಂಕ : 29 - 09 - 2001ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಮಾರ್ಗವಿಸ್ತರಣಾಧಿಕಾರಿ, 


೧೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಶಿವಮೊಗ್ಗ ಹಾಲು ಒಕ್ಕೂಟ, ಶಿವಮೊಗ್ಗ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಈ ಮಧ್ಯ ಉಲ್ಲೇಖ 2ರ 
ದಿನಾಂಕ: 02 - 04 - 2011ರಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಹರಪನಹಳ್ಳಿ ಇವರು ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಲು 
ಶಿಫಾರಸ್ ಮಾಡಿದ್ದರು, ಆದರೆ ಸದರಿ ಸಂಘ ಸಮಾಪನೆಗೊಂಡು ಹತ್ತು ವರ್ಷಗಳು ಗತಿಸಿದ್ದು ಪುನಃಶ್ವೇತನಗೊಂಡರೆ ಮತ್ತೆ ಸ್ಥಗಿತಗೊಳ್ಳುವ 
ಸಂಭವವಿರುವುದರಿಂದ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ 
ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಕೋರಿದ ಮೇರೆಗೆ ದಿನಾಂಕ : 26 -12 -2011ರ ಉಲ್ಲೇಖ (2) ರ ರೀತ್ಯಾ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರು ಶಿಫಾರಸ್ಸು ಮಾಡಿ ಸಮಾಪನಾಧಿಕಾರಿಗಳು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು 
ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆ‌: ಡಿವಿಜಿ:ನೋಸಂರ/ ಸಿಆರ್ - 44/ 2000 - 01 , ದಿನಾಂಕ : 31 - 12 - 2011 
- ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ /2001, ದಿನಾಂಕ : 21- 11 - 2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಬಿ. ಕುಬೇರಪ್ಪ ಕೆ. ಸಿ.ಎಸ್. ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ಗುಂಡಗತ್ತಿ, ಹರಪನಹಳ್ಳಿ ತಾ|| ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ಧತಿಯ ಆದೇಶದ ದಿನಾಂಕದಿಂದ ಸದರಿ 
ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು 
ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33(ಎನ್) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಕಚೇರಿಯಲ್ಲಿಡಲು ಆದೇಶಿಸಿದೆ. 
ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ : 31 - 12 - 2011ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು , 
ಪಿ .ಆರ್ . ನಂ . 20 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರು, 
ದ.ಕ. ಉಪವಿಭಾಗ - 2 ಬೆಂದೂರ್ ವೆಲ್ ವೃತ್ತ, ಕಂಕನಾಡಿ, ಮಂಗಳೂರು- 2 ಇವರ ನ್ಯಾಯಾಲಯ. 

ಅಧಿಸೂಚನೆ | 


ಸಂಖ್ಯೆ : ಡಬ್ಲೂಸಿಎ / ಎಸ್ ಆರ್ - 1 / 2012 ಎಸ, ದಿನಾಂಕ : 06 - 01 - 2012. 


ಅರ್ಜಿದಾರರು 

ಪ್ರತಿವಾದಿಗಳು 
1. ಶ್ರೀಮತಿ ಕಾತಿಜಮ್ಮ ಮೃತ ದಿ|| ಮಹಮ್ಮದ್‌ರವರ ಮಡದಿ 1. ಶ್ರೀ ಟಿ . ಕೆ. ಕರೀಂ S /o ಮೃತ ಇಬ್ರಾಹಿಂ 
2. ವಹೀದಾಬಾನು ಮೃತ ದಿ|| ಮಹಮ್ಮದ್‌ರವರ ಮಗಳು 

ಪ್ರಾಯ 57 ವರ್ಷ , ನವಾಜ್ ಮಂಜಲ್ , ತುಂಬೆ 
3. ಸಮೀದ ಬಾನು ಮೃತ ದಿ|| ಮಹಮ್ಮದ್‌ರವರ ಮಗಳು 

ವಿಲೇಜ್, ಬಂಟ್ವಾಳ ತಾಲ್ಲೂಕು. 
4. ಜುಭೇದ ಮೃತ ದಿ ಮಹಮ್ಮದ್‌ರವರ ಮಗಳು 

2. ದಿ ಡಿವಿಜನಲ್ ಮೆನೇಜರ್ ನ್ಯಾಶನಲ್ ಇನ್ಸೂರೆನ್ಸ್ 
5 . ರಜಯೊ ಮೃತ ದಿ | ಮಹಮ್ಮದ್‌ರವರ ಮಗಳು 

ಕಂ , ಲಿ. ಬ್ರಾಂಚ್ ಆಫೀಸ್, 2ನೇ ಮಹಡಿ ಗಣೇಶ 
6. ರೆಹನಾ ಮೃತ ದಿ|| ಮಹಮ್ಮದ್‌ರವರ ಮಗಳು 

ಬಿಲ್ಡಿಂಗ್, ಬಿ.ಸಿ.ರೋಡ್, ಬಂಟ್ವಾಳ ತಾಲ್ಲೂಕು. 
7. ಸುಮಯ್ಯ ಮೃತ ದಿ ಮಹಮ್ಮದ್‌ರವರ ಮಗಳು 
8, ಆರೀಫ್ ಮೃತ ದಿ|| ಮಹಮ್ಮದ್‌ರವರ ಮಗ 

ಜಲಪಾಡಿ ಹೌಸ್ ಕೆ. ಇ.ಬಿ. ಜಂಕ್ಷನ್ ಹತ್ತಿರ ಬಂಟ್ವಾಳ ತಾಲ್ಲೂಕು. 

ಅರ್ಜಿದಾರರಾದ ಶ್ರೀಮತಿ ಕಾತಿಜಮ್ಮ ಇವರು ತಮ್ಮ ಗಂಡನಾದ ಶ್ರೀ ಬಿ. ಮಹಮ್ಮದ್ ಇವರು 1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು , 
ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ : 30 - 09 - 2011ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು , ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ: ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ 
ಮೂಲಕ ತಿಳಿಸಲಾಗಿದೆ. 

ಎಂ . ಆನಂದಮೂರ್ತಿ, 

ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ . ಆರ್ . ನಂ . 22 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ, ಉಪವಿಭಾಗ - 2 , ಮಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೧೮೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 113 ಎಲ್‌ಆರ್‌ಎಂ 2011, ಬೆಂಗಳೂರು, ದಿನಾಂಕ : 22ನೇ ಡಿಸೆಂಬರ್ , 2011 . 
ಕಾರ್ಯದರ್ಶಿ , ಮರಡಿಯೂರು ಆಕ್ಸಿಲಿಯಂ ಸೊಸೈಟಿ ಹಾರನಹಳ್ಳಿ ಹೋಬಳಿ, ಪಿರಿಯಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ. ಇವರು ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಸ. ನಂ . 150 ರಲ್ಲಿ 3.00 ಎಕರೆ ಸ. ನಂ . 16 /3ರಲ್ಲಿ 2 ಎಕರೆ 20 ಗುಂಟೆ ವಿಸ್ತೀರ್ಣದ ಭೂಮಿಯನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಜಿಲ್ಲಾಧಿಕಾರಿ, 
ಮೈಸೂರು, ಇವರು ಅಧಿಕೃತ ಜ್ಞಾಪನ ಸಂಖ್ಯೆ : ಎಲ್‌ಆರ್‌ಎಫ್/ಎಸ್ ಪಿಎಲ್/13 /2009 - 10, ದಿನಾಂಕ : 16 -12 - 2009ರಲ್ಲಿ ಕರ್ನಾಟಕ ಭೂ ಸುಧಾರಣೆ 
ಅಧಿನಿಯಮ ( 1961) ದ ಕಲಂ 109 (1) ರ ಮೇರೆಗೆ ಖರೀದಿಸಲು ಅನುಮತಿ ನೀಡಿ, ಸದರಿ ಉದ್ದೇಶವನ್ನು ಎರಡು ವರ್ಷಗಳೊಳಗಾಗಿ ಪೂರೈಸುವಂತೆ 
ಷರತ್ತು ವಿಧಿಸಿದ್ದರು. ಆದರೆ ಅರ್ಜಿದಾರರು ಇದುವರೆಗೆ ಉಲ್ಲೇಖಿತ ಭೂಮಿಯನ್ನು ನಿಗದಿತ ಉದ್ದೇಶಕ್ಕೆ ಬಳಸಿಕೊಂಡಿರುವುದಿಲ್ಲ. ಈ ಕುರಿತಂತೆ 
ಅರ್ಜಿದಾರರು ದಿನಾಂಕ : 15 -09 - 2011ರ ಮನವಿಯಲ್ಲಿ ನೀಡಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಪರಿಶೀಸಿದ ನಂತರ ಸಂಬಂಧಪಟ್ಟ ಉದ್ದೇಶ 
ಪೂರೈಸಿಕೊಳ್ಳಲು ದಿನಾಂಕ : 16 - 12 - 2011 ರಿಂದ ಅನ್ವಯವಾಗುವಂತೆ ಇನ್ನೂ ಒಂದು ವರ್ಷ ಕಾಲಾವಧಿ ವಿಸ್ತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಟಿ. ಎನ್ . ನಾರಾಯಣಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , ನಂ . 23 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 103 ಎಲ್‌ಆರ್‌ಎಂ 2011, ಬೆಂಗಳೂರು, ದಿನಾಂಕ : 23ನೇ ಡಿಸೆಂಬರ್ , 2011. 
ಚಾಂಪಿಯನ್ ಎಜುಕೇಷನ್ ಟ್ರಸ್ಟ್, ಬೆಂಗಳೂರು, ಇವರಿಗೆ ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್, ತಾಲ್ಲೂಕು, ಸರ್ಜಾಪುರ ಹೋಬಳಿ, 
ಹೆಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂ . 46 , 46 /2 , 46/3, 46 /4, 46/5, 46 /6, 48, 49 / , 49 /2 , 49/4, 50, 51 / , 51 /2, 51/3, 51/4 , 
52 , ಮತ್ತು 55ರಲ್ಲಿ ಒಟ್ಟು 19 ಎಕರೆ 29 ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು, ನಮೂನೆ 15 - ಎ ಮತ್ತು ನಮೂನೆ 15 - ಎಎ , 
ಗಳಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, ಬೆಂಗಳೂರು ಜಿಲ್ಲೆ, ಇವರ ಪತ್ರ ಸಂಖ್ಯೆ : ಎಲ್ ಆರ್ ಎಫ್ (109)( ಎ )ಸಿಆರ್.7/2011 - 12 ದಿನಾಂಕ : 
15 -12 - 2011ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ( ತಿದ್ದುಪಡಿ) 2005ರ ಕಲಂ 109 ( ( iv) ರಡಿ ಅನುಮತಿ 
ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಪ್ರಸ್ತಾಪಿತ ಜಮೀನನ್ನು ಖರೀದಿಸಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಟ 
ಪಂಗಡ ( ಪಿ . ಟಿ . ಸಿ. ಎಲ್) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ 
ವ್ಯಾಪ್ತಿಗೆ ಒಳಪಡುವುದಿಲ್ಲ . 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿರ್ಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63 , 79ಎ , 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
( ತಿದ್ದುಪಡಿ) ನಿಯಮಗಳು , 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 

53, 79ಎ , 79ಬಿ , ಅಥವಾ 80ಕ್ಕೆ ವಿನಾಯಿತಿ ನೀಡಿ ಚಾಂಪಿಯನ್ ಎಜುಕೇಷನ್ ಟ್ರಸ್ಟ್, ಬೆಂಗಳೂರು, ಇವರಿಗೆ ಬೆಂಗಳೂರು ನಗರ ಜಿಲ್ಲೆ. 
ಆನೇಕಲ್ ತಾಲ್ಲೂಕು, ಸರ್ಜಾಪುರ ಹೋಬಳಿ , ಹೆಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂ . 46 , 46 /2 , 46 /3, 46/4 , 46/5, 46 /6, 48, 49 /1 , 49 /2 , 
49 /4 , 50 , 51 , 51/2, 51 /3, 51/4, 52, ಮತ್ತು 55ರಲ್ಲಿ ಒಟ್ಟು 19 ಎಕರೆ 29 ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು, ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1)( iv ) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ : 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ , ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಸ್ಟ್ ಅಪ್ ಷೇರು ಬಂಡವಾಳ ಹೊಂದಿದ 
ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ /ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ . ಡಿ . ಪಿ / ಒ . ಡಿ . ಪಿ . ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು . 


೧೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
4 . ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ , 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ . 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 

1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7. ಪ್ರಸ್ತಾಪಿತ ಜಮೀನಿಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ /ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್. ನಾರಾಯಣಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . ನಂ . 24 

ಕಂದಾಯ ಇಲಾಖೆ ( ಭೂ ಸುಧಾರಣೆ) . 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಬಗ್ಗನಡು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಬಗ್ಗನಡು, 

ಹಿರಿಯೂರು ತಾಲ್ಲೂಕು ಇದರ ನೋಂದಣಿ ರದ್ದತಿ ಮಾಡುವ ಬಗ್ಗೆ . 


ಉಲ್ಲೇಖ : 1) ಈ ಕಛೇರಿ ಆದೇಶ ಸಂಖ್ಯೆ ಡಿಆರ್‌ಡಿ/ಎಲ್ ಕೂಡಿ/ಸಿಆರ್/69/2009 -10 ದಿನಾಂಕ : 31 -03- 2011 . 

2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ 

ಸಂ /ಸನಿ/30 /ರದ್ದತಿ/ ಸಿಆರ್ /2011 -12 ದಿನಾಂಕ : 29 - 11 - 2011 . 


ಪ್ರಸ್ತಾವನೆ : 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಬಗ್ಗನಡು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಬಗ್ಗನಡು, 
ಹಿರಿಯೂರು ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ /ಸನಿ30 /51/ ಆರ್‌ಜಿಎನ್/30460/2000 - 01 ದಿನಾಂಕ : 06 -12 -2000 ರಂದು 
ನೋಂದಣಿಯಾಗಿದ್ದು, ಸಂಘವು 2001 - 02 ರಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಸ್ಥಗಿತಗೊಂಡಿದ್ದು , ಉಲ್ಲೇಖ (3) ರ 
ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ವೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ : 
24 - 11 - 2011ರಂದು ನಡೆದಿದ್ದ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು 
ಹೊಂದಾಣಿಕೆ ಮಾಡಿ ಆಸ್ತಿ- ಜವಾಬ್ದಾರಿ ತಃಖ್ಯೆಯನ್ನು ದಿನಾಂಕ ; 24 - 11- 2011ರ ಅಂತ್ಯಕ್ಕೆ ಶೂನ್ಯ ಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು 
ಯಥಾ ಸ್ಥಿಯಲ್ಲಿ ಮುಂದುವರಿಸಿದಲ್ಲಿ ಸಂಘದ ಸದಸ್ಯರಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿತ್ರದುರ್ಗ 

ಪ ವಿಭಾಗ , ಚಿತ್ರದುರ್ಗ ಇವರು ಉಲ್ಲೇಖ ( 2) ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ : 
24 -11 - 2011ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಿದೆ. 

ಆದೇಶ ಕ್ರಮ ಸಂ . ಡಿಆರ್‌ಡಿ/ ಎಲ್ ಡ್ಯೂಡಿ/ ಸಿಆರ್ / 69 / 2009- 2010, ದಿನಾಂಕ : 30- 11- 2011 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ /ಸಿಓ/1391 / ಸಿಎಲ್ಎಂ/2010 
ಬೆಂಗಳೂರು ದಿನಾಂಕ : 17- 02 -1011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್ ಉಲ್ಲಾ ಷರೀಫ್, ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಬಗ್ಗನಡು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಬಗ್ಗನಡು ಹಿರಿಯೂರು ತಾಲ್ಲೂಕು 
ಚಿತ್ರದುರ್ಗ ಜಿಲ್ಲೆ, ಈ ಸಂಘದ ನೋಂದಣಿ ಸಂಖ್ಯೆ /ಸನಿ /30/ 51/ ಆರ್ ಜಿಎನ್/30460 /2000 - 01 ದಿನಾಂಕ : 06 -12 - 2000ನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದು ಪಡಿಸಿರುತ್ತೇನೆ. ಈ ದಿನದಿಂದ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 30 - 11 - 2011ರಂದು ನೀಡಿರುತ್ತೇನೆ. 


ಪಿ . ಆರ್ , ನಂ . 62 


ಸಹಕಾರ ಸಂಘಗಳ ಉಪ ನಿಬಂಧಕರು, 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೮೫ 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ ಸಾಗರ ಇವರ ನ್ಯಾಯಾಲಯ, 


ಬಿ3: ಅಮೊ : ವಾಹನ: ವಿವ.01 / 10 - 11 ದಿನಾಂಕ:16 - 07 - 2011 


ಉಪಸ್ಥಿತರು 


ಪಿರ್ಯಾಧಿದಾರರು 


: ಶ್ರೀ ಮನೋಜ್‌ಕುಮಾರ್ ತ್ರಿಪಾಠಿ , ಭಾ.ಅ.ಸೇ 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ ಸಂಚಾರಿದಳ , ಶಿಕಾರಿಪುರ 
( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಯಾರು ಇರುವುದಿಲ್ಲ. 


ಭಾದ್ಯತೆದಾರರು 


ಪ್ರಸ್ತಾವನೆ: 


ದಿ:09 - 04 - 2010 ರಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ ಸಂಚಾರಿದಳ, ಶಿಕಾರಿಪುರ ಇವರು ಸಿಬ್ಬಂದಿಯೊಂದಿಗೆ 
ಅಂಜನಾಪುರ - ಶಿಕಾರಿಪುರ ರಸ್ತೆಯಲ್ಲಿ ಗಸ್ತು ತಿರುಗುತ್ತಿರುವಾಗ ಒಂದು ವಾಹನದಲ್ಲಿ ಅರಣ್ಯ ಉತ್ಪನ್ನ ಅಕ್ರಮ ಸಾಗಾಣಿಕೆ ಮಾಡಿದ ಬಗ್ಗೆ ಪತ್ತೆಹಚ್ಚಿ 
ಬರೆದ ಮಹಜರ್‌ನ ವಿವರ ಈ ಕೆಳಗಿನಂತಿದೆ. 


ದಿ:09 - 04 - 2010 ರಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿದಳ, ಶಿಕಾರಿಪುರ ಮತ್ತು ಇವರ ಸಿಬ್ಬಂದಿಯವರು 
ಶಿಕಾರಿಪುರ ತಾ|| ಅಂಜನಾಪುರ ಹೋಬಳಿ ಅಂಜನಾಪುರ - ಶಿಕಾರಿಪುರ ರಸ್ತೆಯ ಮೂಡುಗೆರೆ ಕ್ರಾಸ್ ಬಳಿ ಇಲಾಖಾ ವಾಹನದಲ್ಲಿ ಬೆಳಗಿನ ಜಾವ 
5- 30ರ ಸಮಯದಲ್ಲಿ ಗಸ್ತು ಮಾಡುತ್ತಾ ಹೋಗುತ್ತಿರುವಾಗ ಒಂದು ವಾಹನ ಟಾಟಾ ಸುಮೋ ಕೆಎ - 03 - ಬಿ - 9183 ಬರುತ್ತಿರುವುದನ್ನು ಬ್ಯಾಟರಿ ಬೆಳಕಿನ 
ಸಹಾಯದಿಂದ ನಿಲ್ಲಿಸಲು ಸೂಚಿಸಿದರು, ನಿಲ್ಲಿಸದೇ ವೇಗವಾಗಿ ಮುಂದೆ ಹೋದಾಗ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ಡ್ಯಾಂಹೊಸೂರು ಹತ್ತಿರ ತಡೆದು 
ನಿಲ್ಲಿಸಿ, ವಾಹನದ ಚಾಲಕನನ್ನು ಹಿಡಿದು ವಿಚಾರಿಸಲಾಗಿ ಅವನ ಹೆಸರು ಬಿ.ಎಸ್ . ರಾಜು ಬಿನ್ ಸಿದ್ದರಾಜು, 25 ವರ್ಷ, ವಾಸ - ತಾಯಪ್ಪಲೇಔಟ್ , 
ರಾಚೇನಹಳ್ಳಿ ಮುಖ್ಯರಸ್ತೆ , ಬೆಂಗಳೂರು- 45 ಎಂದು ತಿಳಿಸಿದನು. ನಂತರ ವಾಹನ ಪರಿಶೀಲಿಸಿದಾಗ ಟಾಟಾ ಸುಮೋ ನಂ .ಕೆಎ - 03- ಬಿ - 9183, ಇಂಜಿನ್ 
ನಂ . 483DL- SI- BUZ-704313 , ಛಾಸಿಸ್ಟ್ ನಂ . 446252 -BUZ- 908535 ಆಗಿದ್ದು , ವಾಹನದೊಳಗಡೆ 6 ಬೀಟೆ ನಾಟಾವಿದ್ದು , ಅದರ ಅಳತೆ 0. 845 ಎಂ3 
ಪ್ರಮಾಣವಿದ್ದು, ಇದನ್ನು ಸಾಗಿಸಲು ರಹದಾರಿ ಇಲ್ಲವೆಂದು ತಿಳಿಸಿರುತ್ತಾನೆ. ಅಲ್ಲದೇ ಈ ನಾಟಾಗಳು ಹಸಿಯಾಗಿದ್ದು, ಯಾವುದೇ ಇಲಾಖಾ ಛಾಪದ 
ಗುರುತಿರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ, ಅರಣ್ಯ ಉತ್ಪನ್ನ ಹಾಗೂ ಒಬ್ಬ ಆಸಾಮಿಯನ್ನು, ಪ್ರಥಮ ಮಾಹಿತಿ ವರದಿ, 
ಮಹಜರ್ ವರದಿ, ಮತ್ತು ಜಪ್ತು ವರದಿಯೊಂದಿಗೆ, ಇಲಾಖಾ ಪರ ಜಪ್ತು ಮಾಡಿ, ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 33, 71( ಎ), 104 ( ಎ) 
ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅರಣ್ಯ ಸಂಚಾರಿದಳ, ಶಿಕಾರಿಪುರ ಕಛೇರಿಯ ಅ. ಮೊ .ಸಂಖ್ಯೆ:02 /10 
11ದಿ: 09 - 04 -2010ನ್ನು ದಾಖಲಿಸಿ, ಆಸಾಮಿಗಳನ್ನು ಜೆಎಂಎಫ್ಸಿ ಶಿಕಾರಿಪುರಕ್ಕೆ ಒಪ್ಪಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ . ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ 
ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು 
ಆದೇಶವಾಗಿದೆ. 


- ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯಾದ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿದಳ, ಶಿಕಾರಿಪುರ ಇವರು ಈ 
ವಾಹನದ ಆರ್.ಸಿ. ಮಾಲೀಕರನ್ನು ತನಿಖೆ ಮಾಡುವ ಬಗ್ಗೆ “ ಬಿ ” ಎಕ್ಸ್ಟ್ರಾಕ್ಟನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಇಂದಿರಾನಗರ (ಪೂರ್ವ) 
ಬೆಂಗಳೂರು ಇವರಿಂದ ಪಡೆದು, ಆರ್‌.ಸಿ. ಮಾಲೀಕರಾದ ಶ್ರೀ ವಿಲಿಯಂ ಕ್ರಿಸ್ಪಫರ್ ಬಿನ್ ಕೆ.ಕ್ರಿಸ್ಪಫರ್‌, ಮನೆ ನಂ :23 /5, ಎಲ್.ಜಿ.ರಾಮಣ್ಣ ಲೇಔಟ್, 
ಲವಕುಶನಗರ, 2ನೇ ಮೈನ್ ಲಗ್ಗೆರೆ ಬೆಂಗಳೂರು ಇವರಿಗೆ ದಿ:14 - 05 -2011 ರಂದು ನೀಡಿದ ನೋಟಿಸ್ ಸ್ವೀಕರಿಸುವುದಿಲ್ಲವೆಂದು, ಮತ್ತು ಈ ವಾಹನ 
ಕಳ್ಳುವಾದ ಬಗ್ಗೆ ದೂರು ನೀಡಿರುವುದಿಲ್ಲವೆಂದು, ಇದರಿಂದ ಆರ್.ಸಿ. ಮಾಲೀಕರು ವಾಹನದಲ್ಲಿ ಅಕ್ರಮ ಅರಣ್ಯ ಉತ್ಪನ್ನ ಸಾಗಾಣಿಕೆ ಮಾಡಲು 
ಉಪಯೋಗಿಸಿರುತ್ತಾರೆ. ಆದ್ದರಿಂದ ಇವರ ಮೇಲೆ ನ್ಯಾಯಾಲಯಕ್ಕೆ ದೋಷರೋಪಣಾ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿ ವಿಚಾರಣಾ ವರದಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. 

- “ ಬಿ ” ಎಕ್ಸ್ಟ್ರಾಕ್ಟ್ನಲ್ಲಿ ನಮೂದಿಸಿದ ಆರ್.ಸಿ. ಮಾಲೀಕರಿಗೆ ಈ ನ್ಯಾಯಾಲಯದಿಂದ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಬಿ)(1) ರ 
ಪ್ರಕಾರ 30 ದಿನಗಳ ಕಾಲಾವಕಾಶ ನೀಡಿ, ವಾಹನದ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹೇಳಿಕೆಯೊಂದಿಗೆ ಸಲ್ಲಿಸಲು ಮತ್ತು ನಿಗದಿತ 
ಸಮಯದೊಳಗೆ ಹೇಳಿಕೆ ಸಲ್ಲಿಸದೇ ಹೋದಲ್ಲಿ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ಕಾರಣ ಕೇಳಿ 
ನೋಟಿಸ್‌ನ್ನು ದಿ:29 - 07 - 2010 ರಂದು ನೊಂದಣಿ ಅಂಚೆ ಮೂಲಕ ಜಾರಿ ಮಾಡಿದ, ಲಕೋಟೆ ಮೇಲೆ ಅಂಚೆ ಇಲಾಖೆಯವರು “ No such 
Number in ” ಎಂದು ಬರೆದು ಹಿಂದಿರುಗಿಸಿರುತ್ತಾರೆ. 


ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ: ಬಿ3: ಅಮೊ : ವಾಹನ: ಸಿಆ‌: 19 /10 -11/ ದಿ:01- 07 - 2010ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ 


೧೧೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ ಹಾಗೂ ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ 
ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:17 - 07 -2010ರಂದು ವಿಜಯ 
ಕರ್ನಾಟಕ ದಿನಪತ್ರಿಕೆಯಲ್ಲಿ ಮತ್ತು ದಿ:19 - 08 - 2010ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ ಮಾಲೀಕರಾಗಲೀ 
ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ವಿಚಾರಣಾಧಿಕಾರಿ ಹಾಗೂ ಪ್ರಾಸಿಕ್ಯೂಶನ್ ಸಾಕ್ಷಿ ಶ್ರೀ ಕೆ.ಆರ್‌. ಸತೀಶ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ ಸಂಚಾರಿದಳ , 
ಶಿಕಾರಿಪುರ ಇವರನ್ನು ದಿ:02 - 07 - 2011 ರಂದು ಈ ನ್ಯಾಯಾಲಯಕ್ಕೆ ಕರೆಸಿ, ಸತ್ಯಪ್ರತಿಜ್ಞೆ ಬೋಧಿಸಿ, ಮುಖ್ಯ ವಿಚಾರಣೆ ಸಹಾಯಕ ಸರ್ಕಾರಿ 
ಅಭಿಯೋಜಕರಿಂದ “ ಕಳೆದ 22 ವರ್ಷಗಳಿಂದ ಅರಣ್ಯ ಸಂಚಾರಿದಳದಲ್ಲಿ ಕರ್ತವ್ಯ ನಿರ್ವಹಿಸಿದೆಂದು, ದಿ :09 - 04 - 2010ರಂದು ಬೆಳಗಿನ ಜಾವ 
4 - 30ರ ಸಮಯದಲ್ಲಿ ಆನಂದಪುರಂ ಕಡೆಯಿಂದ ಒಂದು ವಾಹನ ಟಾಟಾ ಸುಮೋವನ್ನು ತಡೆದು ನಿಲ್ಲಿಸಿದರೂ , ನಿಲ್ಲಿಸದೇ ವಾಹನ ವೇಗವಾಗಿ 
ಮುಂದೆ ಹೋದಾಗ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ಹಿಡಿಯಲಾಯಿತು. ಅದರಲ್ಲಿದ್ದ 2 ಜನ ಆಸಾಮಿಗಳು ಓಡಿ ಹೋಗಲು ಪ್ರಯತ್ನಿಸಿದ್ದು, ರಾಜು 
ಎಂಬುವವನ್ನು ಹಿಡಿದು ವಿಚಾರಿಸಲಾಗಿ, ಬೀಟೆ ನಾಟಾವನ್ನು ಸಾಗಿಸಲು ರಹದಾರಿ ಇಲ್ಲವೆಂದು ತಿಳಿಸಿದನು. ಇನ್ನೊಬ್ಬನು ತಪ್ಪಿಸಿಕೊಂಡಿರುತ್ತಾನೆಂದು 
ವಾಹನದಲ್ಲಿ ರಹದಾರಿ ಇಲ್ಲದೇ ಬೀಟೆ ನಾಟಾ ಸಾಗಿಸಿದ್ದರಿಂದ ವಾಹನ ಟಾಟಾ ಸುಮೋ ಕೆಎ - 03 - ಬಿ - 9183ನ್ನು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. ಯಾರು ಕ್ಷೇಮು ಅರ್ಜಿ ಸಲ್ಲಿಸದೇ ಇರುವುದರಿಂದ ಪಾಟೀಸವಾಲು ಇರುವುದಿಲ್ಲ . 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ: 02 - 07 - 2011 ರಂದು ವಾದ ಮಂಡಿಸಿ , ಸದರಿ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು 
ಸಾಗಿಸುತ್ತಿರುವಾಗ ಮಾಲು ಸಹಿತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿದಳ , ಶಿಕಾರಿಪುರ ಇವರು ವಾಹನವನ್ನು ಜುಮಾಡಿ 
ಮಹಜರ್‌ ಪ್ರತಿ ಮತ್ತು ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುವುದರಿಂದ ಈ ವಾಹನದಲ್ಲಿ ಬೀಟೆ 
ತುಂಡುಗಳನ್ನು ಅಕ್ರಮವಾಗಿ ಸಾಗಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಕೋರಿರುತ್ತಾರೆ. 


ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಪತ್ರಿಕಾ ಪ್ರಕಟಣೆ 
ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು ಮತ್ತು ಆರ್. ಸಿ. ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿ 
30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು 
ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ. ಸೇ ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ 
( ಜಿ) ಪ್ರಕಾರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಅರಣ್ಯ ಸಂಚಾರಿದಳ, ಶಿಕಾರಿಪುರ ಇವರು ಜಪ್ತು ಮಾಡಿದ ವಾಹನ ಟಾಟಾಸುಮೋ ಕೆಎ -03- ಬಿ 
9183 ( ಇಂಜಿನ್ ನಂ . 483DL-SI- BUZ -704313, ಛಾಸಿಸ್ಟ್ ನಂ . 446252-BUZ -908535) ಮತ್ತು ಈ ವಾಹನದಲ್ಲಿದ್ದ , 06 ತುಂಡು ಬೀಟೆ 0.845 
ಎಂತವು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:16 - 07 - 2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ 


ಪಿ.ಆರ್ . 767 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3:ಅಮೊ : ವಾಹನ: ವಿವ:07/ 05 -06 ದಿನಾಂಕ:27 - 08 - 2011 


ಉಪಸ್ಥಿತರು 


ಪಿರ್ಯಾಧಿದಾರರು 


ಮನೋಜ್‌ಕುಮಾರ್ ತ್ರಿಪಾಠಿ, ಭಾ . ಅ. ಸೇ ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ. 
ವಲಯ ಅರಣ್ಯಾಧಿಕಾರಿ , 
ಆನಂದಪುರಂ ವಲಯ , ಚೋರಡಿ.( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು) 
ಶ್ರೀ ಲೋಕೇಶ ಪಿ. ಬಿನ್ ಪಾಯಪ್ಪ, ಜಮೇಜಡ್ಡು ಗ್ರಾಮ , ಹೂಕೊಪ್ಪಲು, 
ಬೈಸೆ - ಅಂಚೆ, ಹೊಸನಗರ ತಾ|| ( ಶ್ರೀ ಕೆ.ಎನ್.ಶ್ರೀಧರ್, ವಕೀಲರು, ಸಾಗರ) 


ಬಾಧ್ಯತೆದಾರರು 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೮೭ 


ಪ್ರಸ್ತಾವನೆ: 


ದಿ :19 - 07 - 2005 ರಂದು ಟಾಟಾ - 407 ವಾಹನದಲ್ಲಿ ಬೀಟೆ ನಾಟಾ ಅಕ್ರಮವಾಗಿ ಸಾಗಿಸುತ್ತಿರುವಾಗ ಆನಂದಪುರಂ ವಲಯದ ವಲಯ 
ಅರಣ್ಯಾಧಿಕಾರಿ ರವರು ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಬರೆದ ಮಹಜರ್ ವಿವರ ಈ ಕೆಳಗಿನಂತಿದೆ. 


ದಿ:19 - 07 - 2005ರ ಬೆಳಿಗ್ಗೆ 5 - 00ಗಂಟೆ ಸಮಯದಲ್ಲಿ ವಲಯ ಅರಣ್ಯಾಧಿಕಾರಿ , ಚೋರಡಿ ಇವರು ಮತ್ತು ಸಿಬ್ಬಂದಿಯವರು ಸಾಗರ ತಾ || 
ಆನಂದಪುರಂ ಹೋಬಳಿ ಆನಂದಪುರಂದಿಂದ - ಶಿಕಾರಿಪುರ ಕಡೆ ಹೋಗುವ ರಸ್ತೆ ಕ್ರಾಸ್ ಬಳಿ ಗಸ್ತು ಮಾಡುತ್ತಾ, ರಸ್ತೆಯಲ್ಲಿ ಬರುವ ಎಲ್ಲಾ 
ವಾಹನಗಳನ್ನು ನಿಲ್ಲಿಸಿ ತಪಾಸಣೆ ಮಾಡುತ್ತಿರುವಾಗ ಶಿವಮೊಗ್ಗ ಕಡೆಯಿಂದ ಸಾಗರ ಕಡೆಗೆ ಒಂದು ವಾಹನ ಟಾಟಾ- 407 ತಪಾಸಣೆಗಾಗಿ ನಿಲ್ಲಿಸಲು 
ಸೂಚಿಸಿದರು ನಿಲ್ಲಿಸದೇ ವೇಗ ಮುಂದೆ ಹೋಯಿತು. ನಂತರ ವಾಹನವನ್ನು ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ಆ ವಾಹನವನ್ನು ಸಾಗರ ತಾ|| 
ಆನಂದಪುರಂ ಹೋಬಳಿ ಹಕ್ರಕೊಪ್ಪದ ಬಳಿ ತಡೆದು ನಿಲ್ಲಿಸಲಾಯಿತು. ಈ ವಾಹನದಲ್ಲಿದ್ದ ಮೂರು ಜನ ಆಸಾಮಿಗಳು ವಾಹನದಿಂದ ಇಳಿದು ಕೈಗೇ 
ಸಿಗದೇ ಪರಾರಿಯಾದರು. ನಂತರ ವಾಹನ ಪರಿಶೀಲಿಸಲಾಗಿ, ಟಾಟಾ- 407 ಕೆಎ - 31- 1286 ಆಗಿದ್ದು, ವಾಹನದ ಹಿಂದಿನ ಬಾಡಿಯ ತಾಡಪಲನ್ನು 
ಎತ್ತಿನೋಡಿದಾಗ ಹಸಿ 8 ನಾಟಾ ಇದ್ದು, ಈ ತುಂಡುಗಳಿಗೆ ಸಂಖ್ಯೆ ನೀಡಿ ಅಳತೆ ಮಾಡಿದಾಗ 01.402 ಎ೦3 ಪ್ರಮಾಣವಿರುತ್ತದೆ. ಈ ತುಂಡುಗಳ 
ತುದಿಬುಡವು ಗರಗಸದಿಂದ ಕೊಯ್ದ ಮಾಡಿದಾಗಿದ್ದು , ಈ ತುಂಡುಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ . ಹಾಗೂ ಸಾಗಿಸಲು ರಹದಾರಿ ಇಲ್ಲದ 
ಕಾರಣ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ , ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ ವರ್ತಮಾನ 
ವರದಿ, ಮಹಜರ್ ವರದಿ, ಜತ್ತು ವರದಿಯೊಂದಿಗೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24 , 62 , 71 ( ಎ), 104( ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969 ಉಪನಿಯಮ 127, 144ರ ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂಖ್ಯೆ:36/05 - 06ನ್ನು ದಾಖಲಿಸಿ ನಂತರ ವಾಹನವನ್ನು 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ನಂತರ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ 
ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ 
ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಆದೇಶವಾಗಿದೆ. 


ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸುವಂತೆ ಈ ನ್ಯಾಯಾಲಯದಿಂದ ಬಿ3. ಅಮೊ . ವಾಹನ.ವಿವ.07/ 05 - 06 
ದಿ:11 - 08 -2005 , 04 - 03 -2006 , 24 - 06 - 2006 ಮತ್ತು 07 - 08 - 2006 ರಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಸಾಗರ ಇವರಿಗೆ 
ಪತ್ರವನ್ನು ಬರೆದು ಕೋರಲಾಯಿತು. ಅದರಂತೆ, ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ದಿ:05 - 09 - 2006 ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. 
ಈ “ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ಶ್ರೀ ಲೋಕೇಶ ಪಿ. ಬಿನ್ ಪಾಯಪ್ಪ, ಜಮೇಜಡ್ಡು ಗ್ರಾಮ , ಹೂಕೊಪ್ಪಲು, ಬೈಸೆ - ಅಂಚೆ, ನಗರ -ಹೋಬಳಿ, ಹೊಸನಗರ ತಾ|| 
ಎಂದು ನಮೂದಿಸಲಾಗಿದ್ದು , ಈ ವಾಹನ ಜಪ್ತು ಮಾಡುವಾಗ ಅದರಲ್ಲಿ ಸಿಕ್ಕಿದ್ದ ಜೆರಾಕ್ಸ್ ಆರ್. ಸಿ. ಪುಸ್ತಕದದಲ್ಲಿ ನಮೂದಿಸಿದ ಆರ್‌. ಸಿ. ಮಾಲೀಕರಿಗೆ 
ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಬಿ)(0) ರ ಪ್ರಕಾರ 30ದಿನಗಳ ಕಾಲಾವಕಾಶ ನೀಡಿ ದಿ:18 - 08 -2005 ರಂದು ಕಾರಣ ಕೇಳಿ ಪತ್ರವನ್ನು 
ನೊಂದಣಿ ಅಂಚೆ ಮೂಲಕ ಜಾರಿ ಮಾಡಿದೆ . 


ಈ ವಾಹನದ ಆರ್.ಸಿ. ಮಾಲೀಕರು ಈ ವಾಹನ ಮಧ್ಯಂತರ ಅವಧಿಗೆ ಬಿಡುಗಡೆ ಮಾಡುವಂತೆ ಕೋರಿ ವಕೀಲರ ಮುಖಾಂತರ 
ದಿ:23 - 09 - 2005 ರಂದು ಕ್ಷೇಮು ಅರ್ಜಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ವಾಹನವನ್ನು ಮಧ್ಯಂತರ ಅವಧಿಗೆ ಬಿಡುಗಡೆಗೆ ಕೋರಿದ ವಾಹನ 
ಮಾಲೀಕರ ಅರ್ಜಿಯನ್ನು ದಿ:05 - 01 -2008 ರಂದು ತಿರಸ್ಕರಿಸಿ ಈ ನ್ಯಾಯಾಲಯದಿಂದ ಆದೇಶ ಹೊರಡಿಸಿದೆ. 

ಪ್ರಾಸಿಕ್ಯೂಷನ್ ಸಾಕ್ಷಿ ಶ್ರೀ ಮುಕುಂದಚಂದ್ರ, ವಲಯ ಅರಣ್ಯಾಧಿಕಾರಿ, ಭದ್ರಾವತಿ ವಲಯ , ಭದ್ರಾವತಿ (ಚೋರಡಿ ವಲಯದಲ್ಲಿ ಹಿಂದೆ 
ಕರ್ತವ್ಯ ನಿರ್ವಹಿಸಿರುವ) ಇವರನ್ನು ದಿ: 16 - 07 -2011 ರಂದು ನ್ಯಾಯಾಲಯಕ್ಕೆ ಕರೆಸಿ , ಸತ್ಯಪ್ರತಿಜ್ಞೆ ಬೋಧಿಸಲಾಯಿತು. ಮುಖ್ಯ ವಿಚಾರಣೆ ಸಹಾಯಕ 
ಸರ್ಕಾರಿ ಅಭಿಯೋಜಕರಿಂದ “ ಜುಲೈ -2005 ರಿಂದ 2008 ನವೆಂಬರ್‌ರವರೆಗೆ ಚೋರಡಿ ವಲಯದಲ್ಲಿ ವಲಯ ಅರಣ್ಯಾಧಿಕಾರಿಯಾಗಿ 
ಕಾರ್ಯನಿರ್ವಹಿಸಿರುತ್ತೇನೆ. ದಿ:19 - 07 - 2005 ರಂದು ಗಸ್ತು ಮಾಡುತ್ತಾ, ಶಿಕಾರಿಪುರ ರಸ್ತೆ ದಾಸನಕೊಪ್ಪ ಕ್ರಾಸ್ ಬಳಿ ಸಿಬ್ಬಂದಿಯೊಂದಿಗೆ ಕಾಯುತ್ತಿದ್ದಾಗ 
ಶಿವಮೊಗ್ಗದ ಕಡೆಯಿಂದ ಸಾಗರ ಕಡೆಗೆ ಟಾಟಾ ಮಿನಿಲಾರಿ ಬರುತ್ತಿರುವುದನ್ನು ತಪಾಸಣೆಗೆ ನಿಲ್ಲಿಸಲು ಸೂಚಿಸಿದರು. ನಿಲ್ಲಿಸದೇ ವೇಗವಾಗಿ ಎ 
ಹೋದಾಗ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ಹಕ್ರೆಕೊಪ್ಪ ಬಸ್ ಸ್ಟಾಂಡ್ ಹತ್ತಿರ ಹಿಡಿದೆವು. ಅದರಲ್ಲಿದ್ದ 3 ಜನ ಆಸಾಮಿಗಳು ಕೈಗೆ ಸಿಗದೇ 
ಪರಾರಿಯಾದರು. ವಾಹನದೊಳಗಡೆ 8 ಹಸಿ ಬೀಟೆ ತುಂಡುಗಳಿದ್ದು, ಈ ತುಂಡುಗಳನ್ನು ಗರಗಸದಿಂದ ಕೊಯ್ತ ಮಾಡಲಾಗಿತ್ತು. ಅವುಗಳ ಮೇಲೆ 
ಯಾವುದೇ ಛಾಪಾದ ಗುರುತಿರಲಿಲ್ಲ. ಹಿಡಿದ ವಾಹನದ ಡ್ಯಾಸ್ ಬೋರ್ಡ್‌ನಲ್ಲಿ ಡಿ.ಎಲ್., ಆರ್.ಸಿ.ಪುಸ್ತಕ ಸಿಕ್ಕಿತ್ತು. ಓಡಿ ಹೋದ ಒಬ್ಬ ವ್ಯಕ್ತಿಯಾಗಿ 
ಡಿ.ಎಲ್. ನಲ್ಲಿರುವ ಪೋಟೋಕ್ಕೆ ಹೋಲಿಕೆಯಾಗಿದ್ದು, ಅವನ ಹೆಸರು ಲೋಕೇಶ್ ಬಿನ್ ಪಾಯಪ್ಪ, ಎಂದಿತ್ತು. ಇನ್ನಿಬ್ಬರ ಮಾಹಿತಿ ಸಿಗಲಿಲ್ಲ. ಇದು 
ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ನಾಟಾಗಳನ್ನು ಅಳತೆ ಮಾಡಿ ಕ್ರಮ ಸಂಖ್ಯೆಕೊಟ್ಟು ಇಲಾಖಾ ಛಾಪಾ ಹೊಡೆದೆವು. ವಾಹನ ಪರಿಶೀಲಿಸಿದಾಗ 
ಕೆಎ - 31 - 1286 ಆಗಿದ್ದು, ಸ್ಥಳದಲ್ಲಿ ಮಾಡಿದ ಮಹಜರ್‌ - ನಿಪಿ1, ಅದರ ಸಹಿಯನ್ನು 1( ಎ), ಪ್ರಥಮ ವರ್ತಮಾನ ವರದಿಯನ್ನು ನಿಪಿ -2 ಅದರಲ್ಲಿನ 
ನನ್ನ ಸಹಿಯನ್ನು 2( ಎ) ಜಮ್ರುವರದಿಯನ್ನು ನಿಪಿ -3 ಎಂದು ಅದರಲ್ಲಿನ ನನ್ನ ಸಹಿಯನ್ನು 3( ಪಿ) ಎಂದು ಗುರುತಿಸಿದೆ. ಬೀಟೆ ಮರದ ದೃಢೀಕರಣ 
ಪತ್ರವನ್ನು ವಲಯ ಅರಣ್ಯಾಧಿಕಾರಿ, ಹಣಗೆರೆ ವಲಯ, ಹಣಗೆರೆ ಇವರಿಂದ ಪಡೆದನು . ವಿಚಾರಣಾ ವರದಿ ತಯಾರಿಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
ರವರಿಗೆ ಸಲ್ಲಿಸಿ, ಆರೋಪಿಗಳ ವಿರುದ್ದ ದೋಷರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ವಿಚಾರಣಾ ವರದಿಯನ್ನು ನಿಪಿ- 4 ಎಂದು 
ಅದರಲ್ಲಿನ ನನ್ನ ಸಹಿಯನ್ನು 4( ಎ) ಎಂದು ಗುರುತಿಸಿದೆ. ವಾಹನದಲ್ಲಿ ಸಿಕ್ಕಿದ ಚುನಾವಣಾ ಆಯೋಗದ, ಆರ್‌.ಸಿ. ಪುಸ್ತಕ ಮತ್ತು ಚಾಲನಾ ಪರವಾನಿಗೆ 


೧೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಪತ್ರವನ್ನು ನಿಪಿ - 5 , 6 , 7 ಎಂದು ಗುರುತಿಸಿದೆ. ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಅಕ್ರಮ ಸಾಗಿಸಲು ಉಪಯೋಗಿಸಿರುವುದರಿಂದ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲುಕೋರಿರುತ್ತಾರೆ ”. 


ಪಾಟಿ ಸವಾಲಿಗೆ ವಕೀಲರು ಗೈರು ಹಾಜರಾಗಿದ್ದರಿಂದ ಪಾಟೀಸವಾಲು ಇಲ್ಲವೆಂದು ಪರಿಗಣಿಸಲಾಯಿತು. 


ಡಿಫೆನ್ಸ್ ಸಾಕ್ಷಿ ಹೇಳಿಕೆ ಪಡೆಯಲು ದಿ :23 - 07 - 2011 , 30 - 07 - 2011 ಮತ್ತು 06 - 08 - 2011 ರಂದು ಮತ್ತು ವಾದ ಮಂಡಿಸಲು ದಿನಾಂಕ 
ನೀಡಿ ತಿಳಿಸಿದರೂ ಸಹ ಡಿಫೆನ್ಸ್ ಕಡೆಯವರು ಯಾರು ವಿಚಾರಣೆಗೆ ಹಾಜರಾಗಿರುವುದಿಲ್ಲ. ಡಿಫೆನ್ಸ್ ಕಡೆಯವರಿಗೆ ಈ ಪ್ರಕರಣದಲ್ಲಿ ಹೇಳಿಕೆ ನೀಡಲು 
ಮತ್ತು ವಾದ ಮಂಡಿಸಲು ಆಸಕ್ತಿ ಇಲ್ಲವೆಂದು ತೀರ್ಮಾನಿಸಿ ಮುಂದಿನ ಕ್ರಮಕೈಗೊಳ್ಳಲಾಯಿತು. 


ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:20 - 08 - 2011ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನ ಸಮೇತ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೋರಡಿ ಇವರು 
ಜಪ್ತುಮಾಡಿ, ಪ್ರಥಮ ವರ್ತಮಾನ ವರದಿ , ಜಪ್ತಿ ವರದಿ, ಮಹಜರ್ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ 
ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 


ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಈ ಕೆಳಗಿನಂತಿದೆ. 


ಆರ್. ಸಿ. ಮಾಲೀಕರು ಹಾಗೂ ಅರ್ಜಿದಾರರು ಟಾಟಾ 407 ಕೆಎ - 31- 1286 ರಲ್ಲಿ ಅರಣ್ಯ ಉತ್ಪನ್ನವಾದ 08 ಬೀಟೆ ನಾಟಾ 1.402ಎಂ3ನ್ನು 
ದಿ:19 - 07 - 2005ರಂದು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಲಾಗಿತ್ತೇ ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ ಅಪರಾಧವೆಸಗಿ 
ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ ? 
ಕರ್ನಾಟಕ ಅರಣ್ಯ ವಿಧಿ 71( ಬಿ) (1) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆಯೇ ? ಹಾಗೂ ಮಾಲೀಕರವರಿಗೆ 

ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ ? 
3. ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲೀ ಅಥವಾ ಅವರ ಪ್ರತಿನಿಧಿಯಾಗಲೀ ಟಾಟಾ 407 ರಲ್ಲಿ ಅಕ್ರಮವಾಗಿ 

ಸರ್ಕಾರದ ಸ್ವತ್ತಾದ ಬೀಟ ನಾಟಾವನ್ನು ಸಾಗಿಸಲು ಶಾಮೀಲಾಗಿದ್ದಾರೆಯೇ ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ 
ಅರಣ್ಯ ಉತ್ಪನ್ನ ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ 

ಮುನ್ನೆಚ್ಚರಿಗೆ ತೆಗೆದುಕೊಂಡಿರುತ್ತಾರೆಯೇ ? 
4. ತೀರ್ಮಾನಕ್ಕೆ ಬರಬಹುದಾಗಿದೆ. 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ, ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ ನೀಡಲಾಗಿದೆ. 


1. ಒಂದನೇ ಅಂಶಕ್ಕೆ ಹೌದು ಎಂತಲೂ 
2. ಎರಡನೇ ಅಂಶಕ್ಕೆ ಹೌದು ಎಂತಲೂ 
3. ಮೂರನೇ ಅಂಶದ ಮೊದಲ ಭಾಗದ ಪ್ರಶ್ನೆಗೆ ಹೌದು ಎಂತಲು ಎರಡನೇ ಭಾಗದ ಪ್ರಶ್ನೆಗೆ ಇಲ್ಲವೆಂಬುದಾಗಿರುತ್ತದೆ. 


ಅಂಶ - 1: 


ದಿ:19 - 07 - 2005 ರಂದು ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಮತ್ತು ಸಿಬ್ಬಂದಿಯವರು ಸಾಗರ ತಾ|| 
ಆನಂದಪುರಂ ಹೋಬಳಿ ಆನಂದಪುರಂದಿಂದ ಶಿಕಾರಿಪುಕ್ಕೆ ಹೋಗುವ ರಸ್ತೆಯ ಕ್ರಾಸ್ ಬಳಿ ರಾತ್ರಿ ಗಸ್ತು ತಿರುಗುತ್ತಿರುವಾಗ ಬೆಳಿಗ್ಗೆ 5- 00 ಗಂಟೆ 
ಸಮಯದಲ್ಲಿ ಟಾಟಾ 407 ಕೆಎ - 31-1286ರಲ್ಲಿ ಬೀಟೆ ನಾಟಾ 08 =1.402 ಎಂ3ನ್ನು ಅಕ್ರಮವಾಗಿ ಸಾಗಿಸುತ್ತಿರುವ ಬಗ್ಗೆ ಪತ್ತೆಹಚ್ಚಿ ವಾಹನ ಮತ್ತು 
ಅರಣ್ಯ ಉತ್ಪನ್ನವನ್ನು ಇಲಾಖಾಪರ ಜಪ್ತು ಮಾಡಿ ಪ್ರಥಮ ವರ್ತಮಾನ ವರದಿ, ಜತ್ತು ವರದಿ, ಮಹಜರ್ ವರದಿ ಸಾಕ್ಷಿಗಳ ಸಹಿಯೊಂದಿಗೆ ಈ 
ನ್ಯಾಯಾಲಯಕ್ಕೆ ವಾಹನ ಮತ್ತು ಬೀಟೆ ನಾಟಾವನ್ನು ಹಾಜರಡಿಸಿರುತ್ತಾರೆ. ಇದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು 
ಉಪಯೋಗಿಸಿದ್ದರಿಂದ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ಕಾನೂನನ್ನು ಉಲ್ಲಂಘಿಸಿರುತ್ತಾರೆಂದು ನನ್ನ ಉತ್ತರವಾಗಿದೆ. 


ಅಂಶ - 2 : 


ಆರ್. ಸಿ. ಮಾಲೀಕರಾದ ಶ್ರೀ ಪಿ.ಲೋಕೇಶ್ ಬಿನ್ ಪಾಯಪ್ಪ, ಜಮೇಜಡ್ಡು ಗ್ರಾಮ , ಹೂಕೊಪ್ಪಲು, ಬೈಸೆ - ಅಂಚೆ, ಹೊಸನಗರ ತಾ|| ಇವರು 
ದಿ:23 - 09 - 2005ರಂದು ಈ ನ್ಯಾಯಾಲಯಕ್ಕೆ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ. “ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ನಮೂದಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71ಬಿ (1)ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು ದಿ:18 - 08 -2005 ರಂದು ಅಂಚೆ ಮೂಲಕ ಜಾರಿ ಮಾಡಿದೆ. ನಂತರ 
ಡಿಫೆನ್ಸ್ ಕಡೆ ಸಾಕ್ಷಿ ಹೇಳಿಕೆ ಪಡೆಯಲು ಮೂರು ಬಾರಿ ದಿನಾಂಕಗಳನ್ನು ನೀಡಲಾಗಿದ್ದು, ಮತ್ತು ಡಿಫೆನ್ಸ್ ವಾದ ಮಂಡಿಸಲು ಒಂದು ಬಾರಿ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೮೯ 


ದಿನಾಂಕವನ್ನು ನೀಡಲಾಗಿತ್ತು. ಇದರಿಂದ ಆರ್. ಸಿ . ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಬಹಳಷ್ಟು ಕಾಲಾವಕಾಶ ನೀಡಿದೆ 
ಎಂಬುದು ನನ್ನ ಉತ್ತರವಾಗಿದೆ. 


ಅಂಶ - 3 : 


ದಿ :19 - 07 - 2005 ರಂದು ಟಾಟಾ 407 ನಂ :ಕೆಎ - 31 - 1286ರಲ್ಲಿ 08 ಬೀಟೆ ನಾಟಾ 1.402 ಎಂ3ನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ, 
ಆನಂದಪುರಂ , ವಲಯ , ಚೋರಡಿಯ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, 
ಮಹಜರ್ ವರದಿಯನ್ನು ಸಾಕ್ಷಿಗಳ ಸಹಿಯೊಂದಿಗೆ ಮತ್ತು ಈ ನ್ಯಾಯಾಲಯಕ್ಕೆ ವಲಯ ಅರಣ್ಯಾಧಿಕಾರಿ, ಆನಂದಪುರಂ, ವಲಯ ಚೋರಡಿ ಇವರು 
ವಿಚಾರಣಾ ವರದಿ ಸಲ್ಲಿಸಿ, ಜಪ್ತಾದ ವಾಹನ ಮತ್ತು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು 
ಮಾಡಿರುತ್ತಾರೆ. ಪ್ರಾಸಿಕ್ಯೂಷನ್ ಸಾಕ್ಷಿ ಹೇಳಿಕೆಗೂ ಮತ್ತು ಈ ನ್ಯಾಯಾಲಯಕ್ಕೆ ಹಾಜರಡಿಸಿದ ದಾಖಲೆಗಳಿಗೂ ಒಂದಕ್ಕೊಂದು ತಾಳೆಯಾಗಿರುತ್ತದೆ. 
ಆರ್. ಸಿ. ಮಾಲೀಕರು ದಿ:23- 09 - 2005ರಂದು ಸಲ್ಲಿಸಿದ ಅರ್ಜಿಯಲ್ಲಿ ತಿಳಿಸಿದಂತೆ, ಅರ್ಜಿದಾರರು ಮುಗ್ಧರೆನ್ನುವುದಕ್ಕಾಗಲೀ , ವಾಹನ ಮಾಲೀಕರ 
ಗಮನಕ್ಕೆ ಬಾರದೇ ಈ ಕೃತ್ಯ ನಡೆದಿದೆನ್ನುವುದಕ್ಕಾಗಲೀ , ಅಲ್ಲದೇ ಈ ಪ್ರಕರಣದಲ್ಲಿ ಅರ್ಜಿದಾರರು ಭಾಗಿಯಾಗಿಲ್ಲವೆನ್ನುವುದಕ್ಕಾಗಲೀ , ಈ ಬಗ್ಗೆ 
ಯಾವುದೇ ಸಾಕ್ಷಾಧಾರಗಳನ್ನು ವಿಚಾರಣಾ ಸಮಯದಲ್ಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. 

ಅಲ್ಲದೇ , ವಾಹನ ಮಾಲೀಕರಾಗಲೀ , ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕವು ಈ ಕೆಳಗಿನಂತೆ 
ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ, 


The Hon ble high Court of Karnataka Bangalore in the case of-Ramesh N . Dixit V / S State of Karnataka , 1987 (2 ) 
Kar.L.j.Sh .N . 278:ILR 1985 Kar.2571 held that "the owners required to show under sub -section (2) of section 71-B is that he, his 


agent, if any and the person in charge of the vehicle ( In this case the driver) each , had taken all reasonable and necessary 


precautions against themisusing of the vehicle and that this offence had been committed without the knowledge or connivance any 
of them . ...... 

............It is not merely enough if the truck Owner says that his truck had 
been misused without his knowledge or connivance, but in addition he is bound to show that he had taken all reasonable and 
necessary precautions against such misuse”. 


ಯಾರೂ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಾಣಿಕೆ ಮಾಡದಂತೆ ಆರ್. ಸಿ . ಮಾಲೀಕರಾಗಲೀ , ಅವರ ಪರ ವಾಹನ 
ಚಾಲಕರಾಗಲೀ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ ಬಗ್ಗೆ ಈ ನ್ಯಾಯಾಲಯಕ್ಕೆ ಸಾಭೀತುಪಡಿಸಿರುವುದಿಲ್ಲ. 


ಅಂಶ - 4 : 


ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು , ವಾದವನ್ನು ಕೇಳಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 


ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ . ಸೇ ., ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) 
ಕಾಯಿದೆ ಪ್ರಕಾರ ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ಟಾಟಾ - 407 ಕೆಎ -31 -1286 ( ಇಂಜಿನ್ ನಂ :4975P21MUQ806487, ಛಾನ್ಸಿಸ್ 
ನಂಬರ್: 35701OMUQ838404 ) ಮತ್ತು ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಬೀಟೆ ನಾಟಾ 08 = 1.402 ಎಂ3ನ್ನು ಸರ್ಕಾರಕ್ಕೆ 
ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿ:27 - 08 - 2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ) 
ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ 

ಸಾಗರ ವಿಭಾಗ , ಸಾಗರ . 


ಪಿ . ಆರ್ . 1103 


೧೧೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ ಸಾಗರ ಇವರ ನ್ಯಾಯಾಲಯದಲ್ಲಿ 

ಕ: ಬಿ3:ಅಮೊ : ವಾಹನ: 22 / 06 - 07 ದಿನಾಂಕ:23 - 07 -2011 


ಉಪಸ್ಥಿತರು 


: ಶ್ರೀ ಮನೋಜ್ಕುಮಾರ್ ತ್ರಿಪಾಠಿ , ಭಾ . ಅ. ಸೇ 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ 


ಪಿರ್ಯಾಧಿದಾರರು 


: 


ವಲಯ ಅರಣ್ಯಾಧಿಕಾರಿ, 
ಸಾಗರ ವಲಯ , ಸಾಗರ, ( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 


ಬಾಧ್ಯತೆದಾರರು 


ಶ್ರೀ ಇರ್ಫಾನ್ ಹಿತ್ತಲಮನಿ ಬಿನ್ ಭಾಷಾ ಸಾಬ್, 
ನೆಹರೂ ಕಾಲೋನಿ,2ನೇ ತಿರುವು, ಸೊರಬ ರಸ್ತೆ, ಶಿರಾಳಕೊಪ್ಪ ಟೌನ್, ಶಿಕಾರಿಪುರ. 
( ಶ್ರೀ ಆರಿಫ್ ಆಲಿ ಖಾನ್, ವಕೀಲರು, ಸಾಗರ) 


ಪ್ರಸ್ತಾವನೆ: 


ದಿ:03 - 12 - 2006 ರಂದು ವಲಯ ಅರಣ್ಯಾಧಿಕಾರಿ, ಸಾಗರ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಒಂದು 
ವಾಹನದಲ್ಲಿ ಬೀಟೆ ನಾಟಾ ಅಕ್ರಮ ಸಾಗಾಣಿಕೆ ಮಾಡುತ್ತಿದ್ದ ಬಗ್ಗೆ ಪತ್ತೆಹಚ್ಚಿ ಬರೆದ ಮಹಜರ್‌ನ ವಿವರ ಈ ಕೆಳಗಿನಂತಿದೆ. 


ದಿ:03 -12 - 2006ರಂದು ವಲಯ ಅರಣ್ಯಾಧಿಕಾರಿ, ಸಾಗರ ಮತ್ತು ಸಿಬ್ಬಂದಿಗಳಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಸಾಗರ ತಾಲ್ಲೂಕು 
ಆನಂದಪುರಂ ಹೋಬಳಿ ತ್ಯಾಗರ್ತಿ ಗ್ರಾಮದ ಬೆಳಂದೂರಿಗೆ ಹೋಗುವ ರಸ್ತೆಯಲ್ಲಿ ಕಾಯುತ್ತಿರುವಾಗ ಸುಮಾರು ಸಾಯಂಕಾಲ 6- 30ರ ಸಮಯದಲ್ಲಿ 
ಮೈಲಾರಿಕೊಪ್ಪದ ಕಡೆಯಿಂದ ಒಂದು ವಾಹನ ಬರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಸುಮಾರು 200 ಅಡಿ ದೂರದಲ್ಲಿ ವಾಹನ ನಿಲ್ಲಿಸಿ ಅದರಲ್ಲಿದ್ದ 
ಅಸಾಮಿಗಳು ವಾಹನದಿಂದ ಜಿಗಿದು ಓಡಿಹೋಗಿರುತ್ತಾರೆ. ಓಡಿಹೋದ ಅಸಾಮಿಗಳನ್ನು ಬೆನ್ನಟ್ಟಿದರೂ ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ಓಡಿಹೋದ 
ಅಸಾಮಿಗಳು ಯಾರೆಂದು ಗೊತ್ತಾಗಿರುವುದಿಲ್ಲ. ವಾಹನ ಪರಿಶೀಲಿಸಿದಾಗ ಬಿಳಿ ಬಣ್ಣದ ಟಾಟಾ 207 ನೊಂದಣಿ ಸಂಖ್ಯೆ:ಕೆಎ -25- ಸಿ - 7771, ಛಾನ್ಸಿಸ್ 
ನಂ : 374415 DWZ 910150 , ಇಂಜಿನ್ ನಂ : DWZ 872793 ಆಗಿದ್ದು, ವಾಹನದೊಳಗೆ ಬೀಟೆ ಜಾತಿಯ ನಾಟಾಗಳಿದ್ದು, ಅವುಗಳ ಮೇಲೆ 
ಇಲಾಖೆಯ ಛಾಪಾದ ಗುರುತಿರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಬೀಟೆ ನಾಟಾಗಳಿಗೆ ನಂಬರ್ ಕೊಟ್ಟು 8 ಬೀಟೆ ನಾಟಾಗಳನ್ನು 
ಅಳತೆ ಮಾಡಿದಾಗ ಅವುಗಳ ಪ್ರಮಾಣ 01.032ಎಂ3 ಇದ್ದು, ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಮ್ರುವರದಿಯೊಂದಿಗೆ ವಾಹನ ಮತ್ತು 
ಬೀಟೆ ನಾಟಾವನ್ನು ಇಲಾಖಾ ಪರ ಜಷ್ಟುಮಾಡಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24 , 62, 71 ( ಎ), 104( ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಕಾನೂನು ಉಲ್ಲಂಘಿಸಿರುವುದರಿಂದ ಸಾಗರ ವಲಯದ ಅ. ಮೊ .ಸಂಖ್ಯೆ 110 /06 - 07ನ್ನು 
ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 
ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು ಆದೇಶವಾಗಿದೆ. 

ಈ ವಾಹನದ ಅರ್.ಸಿ. ಮಾಲೀಕರು ವಕೀಲರ ಮುಖಾಂತರ ಅರ್ಜಿಯನ್ನು ದಿ:29 -01-2007 ರಂದು ಸಲ್ಲಿಸಿ, ವಾಹನ ಮಧ್ಯಂತರ ಅವಧಿಗೆ 
ಬಿಡಲು ಕೋರಿರುತ್ತಾರೆ. ಇವರ ಅರ್ಜಿಯನ್ನು ದಿ:19 - 09 - 2009 ರಂದು ತಿರಸ್ಕರಿಸಿ ಈ ನ್ಯಾಯಾಲಯದಿಂದ ಆದೇಶ ಹೊರಡಿಸಿದೆ. 

ನಂತರ ಪ್ರಾಸಿಕ್ಯೂಷನ್ ಸಾಕ್ಷಿ ಶ್ರೀ ಎಸ್ .ಎಸ್. ಚಂದ್ರಶೇಖರ್, ವಲಯ ಅರಣ್ಯಾಧಿಕಾರಿ , ಆನೆಕಲ್ ವಲಯ, ( ಆಗಿನ ಸಾಗರ ವಲಯದ 
ವಲಯ ಅರಣ್ಯಾಧಿಕಾರಿ) ಇವರನ್ನು ದಿ:30 -10 -2010 ರಂದು ಈ ನ್ಯಾಯಾಲಯಕ್ಕೆ ಕರೆಸಿ, ಸತ್ಯಪ್ರತಿಜ್ಞೆ ಬೋಧಿಸಿ ಮುಖ್ಯ ವಿಚಾರಣೆ ಸಹಾಯಕ 
ಸರ್ಕಾರಿ ಅಭಿಯೋಜಕರಿಂದ “ನಾನು ದಿ :02 - 07 - 2005 ರಿಂದ 30 - 08 - 2008 ರವರೆಗೆ ಸಾಗರ ವಲಯದಲ್ಲಿ ವಲಯ ಅರಣ್ಯಾಧಿಕಾರಿಯಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದೆ . ದಿ: 03 -12 - 2006 ರಂದು ಬಂದ ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂದಿಯೊಂದಿಗೆ ತ್ಯಾಗರ್ತಿ ಗ್ರಾಮದ ಬೆಳಂದೂರು 
ರಸ್ತೆಯಲ್ಲಿ ಇಲಾಖಾ ವಾಹನದಲ್ಲಿ ಕಾಯುತ್ತಿದ್ದೆವು. ಆ ಸಮಯದಲ್ಲಿ ಅಂಬ್ಲಿಗೋಳ ವಲಯದ ವಲಯ ಅರಣ್ಯಾಧಿಕಾರಿ, ಸುದರ್ಶನ್‌ರವರು 
ನಮ್ಮೊಂದಿಗಿದ್ದರು. ಸುಮಾರು ಸಂಜೆ 6 -30ರ ಸಮಯದಲ್ಲಿ ಮೈಲಾರಿಕೊಪ್ಪ ಕಡೆಯಿಂದ ಬೆಳಂದೂರು ರಸ್ತೆ ಬರಿ 
ನಾವು ಅದನ್ನು ತಡೆಯಲು ರಸ್ತೆಗೆ ಅಡ್ಡ ಬಂದಾಗ ನಮ್ಮಿಂದ 200 ಅಡಿ ದೂರದಲ್ಲಿ ವಾಹನ ನಿಲ್ಲಿಸಿ ಓಡಿಹೋಗಿದ್ದು , ಅವರನ್ನು ಹಿಡಿಯಲು 
ಪ್ರಯತ್ನಿಸಿದರೂ ಸಿಗಲಿಲ್ಲ. ನಂತರ ವಾಹನವನ್ನು ಪರಿಶೀಲಿಸಲಾಗಿ ಅದರ ನೋಂದಣಿ ಸಂ : ಕೆಎ - 25 - ಸಿ - 7771 ಆಗಿತ್ತು. ಆ 
ತುಂಡುಗಳಿತ್ತು. ಅವುಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಅವುಗಳನ್ನು ಅಳತೆ 
ಮಾಡಿ ಕ್ರಮ ಸಂಖ್ಯೆ ಕೊಟ್ಟು ಇಲಾಖಾ ಛಾಪಾ ಹೊಡೆದು ಅವುಗಳನ್ನು ಮತ್ತು ವಾಹನವನ್ನು ಮಹಜರ್ ಅಡಿಯಲ್ಲಿ ಅಮಾನತ್ತು ಪಡಿಸಿಕೊಂಡು 
ಮಹಜರ್ ಬರೆದೆವು. ಆಗ ಮಾಡಿದ ಮಹಜರ್ ಈಗ ನೋಡುತ್ತಿದ್ದು, ಅದನ್ನು ನಿಪಿ -1 ಎಂದು, ಅದರಲ್ಲಿನ ನನ್ನ ಸಹಿಯನ್ನು ನಿಪಿ -1ಎ ಎಂದು, 
ಪ್ರಥಮ ವರ್ತಮಾನ ವರದಿಯನ್ನು ನಿಪಿ-2 ಎಂದು, ಅದರಲ್ಲಿನ ನನ್ನ ಸಹಿಯನ್ನು ನಿಪಿ-2ಎ ಎಂದು, ಜತ್ತು ವರದಿಯನ್ನು ನಿಪಿ -3 ಎಂದು, 
ಅದರಲ್ಲಿನ ನನ್ನ ಸಹಿಯನ್ನು ನಿಪಿ -3ಎ ಎಂದು ಗುರುತಿಸಿದೆ. ವಾಹನ ಮತ್ತು ತುಂಡುಗಳನ್ನು ವಲಯ ಕಛೇರಿಗೆ ತಂದೆವು. ಸದರಿ ವಾಹನವನ್ನು ಅರಣ್ಯ 
ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುವುದರಿಂದ ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೧೯೧ 
ಪಾಟೀಸವಾಲಿಗೆ ಡಿಫೆನ್ನ ಕಡೆಯ ವಕೀಲರೇ ಸಮಯ ಕೋರಿರುತ್ತಾರೆ. ಆದರೆ , ಸಕಾರಣವಿಲ್ಲದ ಕಾರಣ ಪಾಟೀಸವಾಲು ಇಲ್ಲವೆಂದು ತೀರ್ಮಾನಿಸಿ 
ಮುಂದಿನ ಹಂತಕ್ಕೆ ದಿನಾಂಕ ನಿಗದಿಪಡಿಸಿದೆ. 


ಡಿಫೆನ್ಸ್ ಸಾಕ್ಷಿ ಹೇಳಿಕೆ ಪಡೆಯಲು ದಿ :20 - 11 - 2010 , 29 - 01 - 2011, 05 - 02 - 2011 , 19 - 02 - 2011 , 02 - 04 - 2011 , 28 - 05 - 2011 ರಂದು 
ದಿನಾಂಕ ನೀಡಿದ್ದರೂ , ಡಿಫೆನ್ಸ್ ಕಡೆಯವರು ಯಾರು ವಿಚಾರಣೆಗೆ ಹಾಜರಾಗಿರುವುದಿಲ್ಲ . ಡಿಫೆನ್ಸ್ ಕಡೆಯವರು ಈ ಪ್ರಕರಣದಲ್ಲಿ ಹೇಳಿಕೆ 
ನೀಡಿರುವುದಿಲ್ಲ. ಈ ನಡುವೆ ಡಿಫೆನ್ಸ್ ಕಡೆ ವಕೀಲರು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಈ ಪ್ರಕರಣದಿಂದ ನಿವೃತ್ತಿ ಹೊಂದಿದ್ದೇನೆಂದು ತಿಳಿಸಿರುತ್ತಾರೆ. 

. ಮಾಲೀಕರಿಗೆ ದಿ:02 - 07 -2011 ರಂದು ಈ ನ್ಯಾಯಾಲಯದಿಂದ ಪತ್ರ ಬರೆದು ದಿ:16 - 07 -2011 ರಂದು 11 -00 ಗಂಟೆಗೆ 
ಹಾಜರಾಗಲು ತಿಳಿಸಿದೆ. ಆದರೆ , ಆರ್. ಸಿ . ಮಾಲೀಕರು ದಿ :16 - 07 - 2011 ರಂದು ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:16 - 07 -2011ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನ ಸಮೇತ ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ , ಇವರು ಜಪ್ತುಮಾಡಿ, ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ 
ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 


ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಈ ಕೆಳಗಿನಂತಿದೆ. 


1. ಆರ್ .ಸಿ. ಮಾಲೀಕರು ಹಾಗೂ ಅರ್ಜಿದಾರರು ಟಾಟಾ 207 ಕೆಎ - 15 - ಸಿ - 7771 ರಲ್ಲಿ 08 ಬೀಟೆ ನಾಟಾ 1.032ಎಂ3ನ್ನು ದಿ: 03 - 12 -2006ರಂದು 

ಅಕ್ರಮವಾಗಿ ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಉಪಯೋಗಿಸಲಾಗಿತ್ತೇ ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ ಅಪರಾಧವೆಸಗಿ 
ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ ? 


ಕರ್ನಾಟಕ ಅರಣ್ಯ ವಿಧಿ 71 ( ಬಿ ) ( 1) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆಯೇ ? ಹಾಗೂ ಮಾಲೀಕರವರಿಗೆ 
ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ ? 


ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲೀ ಅಥವಾ ಅವರ ಪ್ರತಿನಿಧಿಯಾಗಲೀ ಟಾಟಾ - 207 ರಲ್ಲಿ ಅಕ್ರಮವಾಗಿ ಸರ್ಕಾರದ 
ಸ್ವತ್ತಾದ ಬೀಟೆ ನಾಟಾವನ್ನು ಸಾಗಿಸಲು ಶಾಮೀಲಾಗಿದ್ದಾರೆಯೇ ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ ಉತ್ಪನ್ನ 
ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ ಮುನ್ನೆಚ್ಚರಿಗೆ 
ತೆಗೆದುಕೊಂಡಿರುತ್ತಾರೆಯೇ ? 


4. ತೀರ್ಮಾನಕ್ಕೆ ಬರಬಹುದಾಗಿದೆ. 


ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ , ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ 
ನೀಡಲಾಗಿದೆ. 


1. ಒಂದನೇ ಅಂಶಕ್ಕೆ ಹೌದು ಎಂತಲೂ 
2 . ಎರಡನೇ ಅಂಶಕ್ಕೆ ಹೌದು ಎಂತಲೂ 
3. ಮೂರನೇ ಅಂಶದ ಮೊದಲ ಭಾಗದ ಪ್ರಶ್ನೆಗೆ ಹೌದು ಎಂತಲು ಎರಡನೇ ಭಾಗದ ಪ್ರಶ್ನೆಗೆ ಇಲ್ಲವೆಂಬುದಾಗಿರುತ್ತದೆ. 


ಅಂಶ - 1: 


ದಿ: 03 - 12 - 2006 ರಂದು ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ 
ಸಾಗರ ತಾ || ಆನಂದಪುರಂ ಹೋಬಳಿ ತ್ಯಾಗರ್ತಿ ಗ್ರಾಮದ ಬೆಳಂದೂರಿಗೆ ಹೋಗುವ ರಸ್ತೆಯಲ್ಲಿ ಕಾಯುತ್ತಿರುವಾಗ ಒಂದು ವಾಹನ ಟಾಟಾ 207 
ಕೆಎ -15 - ಸಿ- 1771ರಲ್ಲಿ ಬೀಟೆ ನಾಟಾ 08 =1.032 ಎಂಟನ್ನು ಅಕ್ರಮವಾಗಿ ಸಾಗಿಸುತ್ತಿರುವ ಬಗ್ಗೆ ಪತ್ತೆಹಚ್ಚಿ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಇಲಾಖಾಪರ ಜಪ್ತು ಮಾಡಿ ಪ್ರಥಮ ವರ್ತಮಾನ ವರದಿ , ಜಫ್ತು ವರದಿ, ಮಹಜರ್ ವರದಿ ಸಾಕ್ಷಿಗಳ ಸಹಿಯೊಂದಿಗೆ ಈ ನ್ಯಾಯಾಲಯಕ್ಕೆ ವಾಹನ 
ಮತ್ತು ಬೀಟೆ ನಾಟಾವನ್ನು ಹಾಜರಡಿಸಿರುತ್ತಾರೆ. ಇದರಿಂದ ಈ ವಾಹನದಲ್ಲಿ ಸಾಗುವಾನಿ ನಾಟಾವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ್ದರಿಂದ 
ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ಕಾನೂನನ್ನು ಉಲ್ಲಂಘಿಸಿರುತ್ತಾರೆಂದು ನನ್ನ ಉತ್ತರವಾಗಿದೆ. 


ಅಂಶ - 2 : 


ಆರ್.ಸಿ. ಮಾಲೀಕರಾದ ಶ್ರೀ ಇರ್ಫಾನ್ ಹಿತ್ತಲಮನಿ ಬಿನ್ ಭಾಷಾ ಸಾಬ್, ನೆಹರೂ ಕಾಲೋನಿ, 2ನೇ ತಿರುವು, ಸೊರಬ ರಸ್ತೆ, ಶಿರಾಳಕೊಪ್ಪ 
ಟೌನ್, ಶಿಕಾರಿಪುರ. ಇವರು ದಿ:29 - 01 - 2007 ರಂದು ಈ ನ್ಯಾಯಾಲಯಕ್ಕೆ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ. ಬಿ ಎಕ್ಸ್ಟ್ರಾಕ್ಟ್‌ನಲ್ಲಿ 


೧೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

ಭಾಗ - ೩ 
ನಮೂದಿಸಿದಂತೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71ಬಿ (1) ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು ದಿ:31 - 01 - 2007 ರಂದು ಅಂಚೆ ಮೂಲಕ 
ಜಾರಿ ಮಾಡಿದೆ. ನಂತರ ಡಿಫೆನ್ಸ್ ಕಡೆ ಸಾಕ್ಷಿ ಹೇಳಿಕೆ ಪಡೆಯಲು ನಾಲ್ಕು ಬಾರಿ ದಿನಾಂಕಗಳನ್ನು ನೀಡಲಾಗಿದ್ದು, ಮತ್ತು ಡಿಫೆನ್ಸ್ ವಾದ ಮಂಡಿಸಲು 
ಒಂದು ಬಾರಿ ದಿನಾಂಕವನ್ನು ನೀಡಲಾಗಿತ್ತು. ಇದರಿಂದ ಆರ್. ಸಿ. ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಬಹಳಷ್ಟು 
ಕಾಲಾವಕಾಶ ನೀಡಿದೆ ಎಂಬುದು ನನ್ನ ಉತ್ತರವಾಗಿದೆ. 


ಅಂಶ - 3 : 


ದಿ:03 -12 - 2006 ರಂದು ಟಾಟಾ 207 ನಂ :ಕೆಎ - 15 - ಸಿ - 7771ರಲ್ಲಿ 08 ಬೀಟೆ ನಾಟಾ 1. 032 ಎಂ3ನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ, 
ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ , ಮಹಜರ್ ವರದಿಯನ್ನು 
ಸಾಕ್ಷಿಗಳ ಸಹಿಯೊಂದಿಗೆ ಮತ್ತು ಈ ನ್ಯಾಯಾಲಯಕ್ಕೆ ವಲಯ ಅರಣ್ಯಾಧಿಕಾರಿ , ಸಾಗರ ವಲಯ ಇವರು ವಿಚಾರಣಾ ವರದಿ ಸಲ್ಲಿಸಿ, ಜಪ್ತಾದ ವಾಹನ 
ಮತ್ತು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಾಸಿಕ್ಯೂಷನ್ ಸಾಕ್ಷಿ ಹೇಳಿಕೆಗೂ 
ಮತ್ತು ಈ ನ್ಯಾಯಾಲಯಕ್ಕೆ ಹಾಜರಡಿಸಿದ ದಾಖಲೆಗಳಿಗೂ ಒಂದಕ್ಕೊಂದು ತಾಳೆಯಾಗಿರುತ್ತದೆ. ಆರ್.ಸಿ. ಮಾಲೀಕರು ದಿ:24 -01 -2007ರಂದು 
ಸಲ್ಲಿಸಿದ ಅರ್ಜಿಯಲ್ಲಿ ತಿಳಿಸಿದಂತೆ, ಅರ್ಜಿದಾರರು ಮುಗ್ಧರೆನ್ನುವುದಕ್ಕಾಗಲೀ , ವಾಹನ ಮಾಲೀಕರ ಗಮನಕ್ಕೆ ಬಾರದೇ ಈ ಕೃತ್ಯ 
ನಡೆದಿದೆನ್ನುವುದಕ್ಕಾಗಲೀ , ಅಲ್ಲದೇ ಈ ಪ್ರಕರಣದಲ್ಲಿ ಅರ್ಜಿದಾರರು ಭಾಗಿಯಾಗಿಲ್ಲ ಎನ್ನುವುದಕ್ಕಾಗಲೀ , ಈ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳನ್ನು 
ವಿಚಾರಣಾ ಸಮಯದಲ್ಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. 

ಅಲ್ಲದೇ , ವಾಹನ ಮಾಲೀಕರಾಗಲೀ , ಅವರ ಪರ ಚಾಲಕರಾಗಲೀ ಅಥಾವ ಅವರ ಪ್ರತಿನಿಧಿಗಳಾಗಲೀ ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕವು ಈ ಕೆಳಗಿನಂತೆ 
ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ , 


The Hon ble high Court of Karnataka Bangalore in the case of - Ramesh N . Dixit V/S State of Karnataka, 1987 (2) 
Kar .L .j.Sh .N .278: ILR 1985 Kar .2571 held that “ the owners required to show under sub -section (2 ) of section 71 -B is that he , his 
agent, if any and the person in charge of the vehicle (In this case the driver) each , had taken all reasonable and necessary 
precautions against the misusing of the vehicle and that this offence had been committed without the knowledge or connivance 
any of them ...... It is not merely enough if the truck owner says that his truck had been misused without his knowledge or 
connivance , but in addition he is bound to show that he had taken all reasonable and necessary precautions against such misuse”. 


ಅಲ್ಲದೇ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಾಣಿಕೆ ಮಾಡದಂತೆ ಆರ್. ಸಿ . ಮಾಲೀಕರಾಗಲೀ , ಅವರ ಪರ ವಾಹನ 
ಚಾಲಕರಾಗಲೀ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಧಾರಗಳನ್ನು ವಿಚಾರಣಾ ಸಮಯದಲ್ಲಿ ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುವುದಿಲ್ಲ. 


ಅಂಶ - 4: 


ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು, ವಾದವನ್ನು ಕೇಳಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 


ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ, ಭಾ . ಅ. ಸೇ ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕನ್ 71( ಎ) ರಿಂದ 
( ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ , ಇವರು ಜಪ್ತು ಮಾಡಿದ ಟಾಟಾ 207 ನೊಂದಣಿ ಸಂಖ್ಯೆ : ಕೆಎ -25 - ಸಿ - 7771, 
( ಛಾನ್ಸಿಸ್ ನಂ : 374415 DWZ 910150, ಇಂಜಿನ್ ನಂ : DWZ 872793) ಮತ್ತು ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಬೀಟೆ 
ನಾಟಾ 08 =1.032 ಎಂ3ನ್ನು ಸರ್ಕಾರಕ್ಕೆ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ: 23 - 07 - 2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30(ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ , ಸಾಗರ. 


ಪಿ . ಆರ್ . 912 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೧೯೩ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಕ್ರಬಿ3:ಅಮೊವಾಹನ:ವಿವ: 32/ 06 - 07 ದಿನಾಂಕ: 25 - 06 - 2011 


ಉಪಸ್ಥಿತರು 


ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ . ಸೇ , 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , ಸಾಗರ . 


ಪಿರ್ಯಾಧಿದಾರರು 


ವಲಯ ಅರಣ್ಯಾಧಿಕಾರಿ , 
ಆನಂದಪುರಂ ವಲಯ, ಚೋರಡಿ. ( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರಿಂದ) 


ಭಾದ್ಯತೆದಾರರು 


ಶ್ರೀ ಕೆ. ಅಬ್ದುಲ್ ವಾಹಿದ್, 
ಬಿನ್ ಕೆ. ಮಹ್ಮದ್ ಸಾಹಿಬ್,50 ವರ್ಷ , 4ನೇ ಕ್ರಾಸ್ , ಜನ್ನತ್ ನಗರ ವಾಸಿ, ಸಾಗರ ಟೌನ್. 
( ಶ್ರೀ ಎಸ್ .ಎನ್. ಮಂಜುನಾಥ, ವಕೀಲರು) 


ಪ್ರಸ್ತಾವನೆ: 


ದಿ:23 - 03 - 2007 ರಂದು ಆನಂದಪುರಂ ವಲಯ , ಚೋರಡಿಯ ತುತ್ತೂರು ಶಾಖೆಯ ಗಿಳಾಲಗುಂಡಿ ಮೀಸಲು ಅರಣ್ಯದ ಸಾಗುವಾನಿ 
ಮರಗಳಿಂದ ನಾಟಾ ತಯಾರಿಸಿ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಿದ ಬಗ್ಗೆ ತುಷರು ಶಾಖೆಯ ವನಪಾಲಕರು ಈ ಕೆಳಗಿನಂತೆ ಮಹಜರ್ 
ತಯಾರಿಸಿರುತ್ತಾರೆ. 


ದಿ:23 - 03 - 2007ರಂದು ಆನಂದಪುರಂ ವಲಯ , ಚೋರಡಿಯ ತುತ್ತೂರು ಶಾಖೆಯ ವನಪಾಲಕ ಹಾಗೂ ಇವರ ಸಿಬ್ಬಂದಿಯವರು 
ಶಿವಮೊಗ್ಗ ತಾಲ್ಲೂಕು ಕುಂಸಿ ಹೋಬಳಿ ಕೋಣೆಹೊಸೂರು ಗ್ರಾಮದ ಗಿಳಾಲಗುಂಡಿ ಮೀಸಲು ಅರಣ್ಯದ ಸಾಗುವಾನಿ ನೆಡುತೋಪಿನಲ್ಲಿ 
ಕಾಯುತ್ತಿರುವಾಗ ಬೆಳಗಿನ ಜಾವ 6- 00ಗಂಟೆ ಸಮಯದಲ್ಲಿ ಒಂದು ವಾಹನ ನೆಡುತೋಪಿನಿಂದ ಎನ್.ಹೆಚ್. 206ರ ರಸ್ತೆಕಡೆ ಬಂದಿತು. ಸದರಿ 
ವಾಹನವನ್ನು ಇಲಾಖೆಯವರು ತಡೆದು ನಿಲ್ಲಿಸಲಾಗಿ, ವಾಹನದಲ್ಲಿದ್ದ 3 ಜನ ಆಸಾಮಿಗಳು ಓಡಲಾರಂಬಿಸಿದಾಗ ಒಬ್ಬನನ್ನು ಬೆನ್ನಟ್ಟಿ ಹಿಡಿಯಲಾಯಿತು. 
ಆತನ ಹೆಸರು (1) ಖಾಸಿಂ ಬಿನ್ ಭಾಷಾ, ಎಸ್.ಎನ್. ನಗರ, ಸಾಗರ ಟೌನ್ ಎಂದು ಮತ್ತು ಓಡಿಹೋದವರ ಹೆಸರು (1) ಮಂಜ ಅಲಿಯಾಸ್ ಗದ್ದೆ 
ಮಂಜ, ಅಂದಾಜು 28 ವರ್ಷ, ಎಸ್.ಎನ್. ನಗರ, ಸಾಗರ ಟೌನ್ ವಾಸಿ (2) ಮುಸ್ತಾಫ್, ಅಂದಾಜು 38 ವರ್ಷ , ಕಾರ್ಗಲ್ ವಾಸಿ, ಸಾಗರ 
ತಾಲ್ಲೂಕು ಎಂದು ಹಿಡಿದ ಆಸಾಮಿಯು ಹೇಳಿರುತ್ತಾನೆ. ನಂತರ ಆಸಾಮಿಯನ್ನು ವಾಹನದ ಬಳಿ ಕರೆತಂದು ವಾಹನವನ್ನು ಪರಿಶೀಲಿಸಿ ನೋಡಲಾಗಿ, 
ವಾಹನದೊಳಗೆ ಸಾಗುವಾನಿ ನಾಟಾಗಳಿದ್ದು, ಈ ನಾಟಾಗಳ ಮೇಲೆ ಇಲಾಖೆಯ ಯಾವುದೇ ಛಾಪಾದ ಗುರುತಿರಲಿಲ್ಲ. ಮತ್ತು ಸಾಗಿಸಲು ರಹದಾರಿ 
ಇರಲಿಲ್ಲ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಟಾಟಾ 207 ಡಿ. ಐ , ಕೆಎ - 15 - 3147ನ್ನು , ಅದರಲ್ಲಿದ್ದ ಸಾಗುವಾನಿ ನಾಟಾ 
9 =1. 607ಎಂಟನ್ನು ಹಾಗೂ ಆಸಾಮಿಯನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ ವರ್ತಮಾನ ವರದಿ , ಮಹಜರ್ ವರದಿ , ಜಫ್ತು ವರದಿ ಪ್ರಕಾರ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24 62 , 71( ಎ), 80 ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ 
ಅರಣ್ಯ ಮೊಕದ್ದಮೆ ಸಂಖ್ಯೆ:151 /06 - 07ನ್ನು ದಾಖಲಿಸಿಲಾಯಿತು. ನಂತರ ಆಸಾಮಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ, ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ 
ಸದರಿ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ 
ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 


ಈ ಪ್ರಕರಣದಲ್ಲಿ ವಿಚಾರಣಾ ವರದಿಯನ್ನು ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೋರಡಿ ಇವರು ಸಲ್ಲಿಸಿ ಆರೋಪಿಗಳ 
ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿರುತ್ತಾರೆ. 

ನಂತರ ಈ ವಾಹನದ ಆರ್.ಸಿ. ಮಾಲಿಕರ ಬಗ್ಗೆ ತಿಳಿಯಲು ನ್ಯಾಯಾಲಯದಿಂದ ಸಂಖ್ಯೆ : ಬಿ3 :ಅಮೊ : ವಾಹನ - 32/06 -07 
ದಿ:09 - 04 - 2007ರಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಸಾಗರ ಇವರಿಗೆ ಪತ್ರ ಬರೆದು ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಒದಗಿಸಲು 
ಕೋರಿದೆ. ಈ ವಾಹನದ ಬಿ ಎಕ್ಸ್ಟ್ರಾಕ್ಟ್‌ನ್ನು ಸಾರಿಗೆ ಅಧಿಕಾರಿ, ಸಾಗರ ಇವರು ಪತ್ರ ಸಂಖ್ಯೆ:ಸಪ್ರಾಸಾಅ /ಸಾಗರ /ಬಿವಹಿ /07 - 08 ದಿ:09 - 05 -2007ರ 
ಮುಖಾಂತರ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ “ ಬಿ” ಎಕ್ಸ್ಟ್ರಾಕ್ಟ್ನಲ್ಲಿ ನಮೂದಿಸಿದ ಆರ್. ಸಿ. ಮಾಲಿಕರಾದ ಶ್ರೀ ಅಬ್ದುಲ್ ವಾಹಿದ್ ಬಿನ್ ಕೆ. 
ಮಹಮ್ಮದ್ ಸಾಹೇಬ್, ಜನ್ನತ್ ನಗರ, 4ನೇ ಕ್ರಾಸ್ , ಸಾಗರ ಇವರಿಗೆ ದಿ: 24 - 03- 2008 ರಂದು ಕಾರಣ ಕೇಳಿ ಪತ್ರವನ್ನು 30 ದಿನಗಳ ಕಾಲವಕಾಶ 
ನೀಡಿ ನೋಟೀಸ್‌ನ್ನು ನೊಂದಣಿ ಅಂಚೆ ಮೂಲಕ ಜಾರಿ ಮಾಡಿದೆ. 


ವಾಹನದ ಮಾಲೀಕರು ಈ ವಾಹನವನ್ನು ಮಧ್ಯಂತರ ಅವಧಿಗೆ ಬಿಟ್ಟುಕೊಡಲು ಕೋರಿ ಈ ನ್ಯಾಯಾಲಯಕ್ಕೆ ದಿ :08 - 05 - 2007 ರಂದು 
ಅರ್ಜಿ ಸಲ್ಲಿಸಿರುತ್ತಾರೆ. ಇವರ ಅರ್ಜಿಯನ್ನು ದಿ:23 - 01 -2010 ರಂದು ತಿರಸ್ಕರಿಸಿ ಆದೇಶ ಹೊರಡಿಸಿದೆ. 


೧೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

ಭಾಗ - ೩ 
ಪ್ರಾಸಿಕ್ಯೂಷನ್ ಸಾಕ್ಷಿ ಶ್ರೀ ಎ.ಜಿ.ಯೋಗೇಂದ್ರಪ್ಪ ವನಪಾಲಕ , ಆನಂದಪುರಂ ವಲಯ , ತುತ್ತೂರು ಶಾಖೆ , ಇವರನ್ನು ದಿ:17 -07- 2010 
ರಂದು ನ್ಯಾಯಾಲಯಕ್ಕೆ ಕರೆಯಿಸಿ ಸತ್ಯಪ್ರತಿಜ್ಞೆ ಭೋದಿಸಿ ಮುಖ್ಯ ವಿಚಾರಣೆ ಸಹಾಯಕ ಸರ್ಕಾರಿ ಅಭಿಯೋಜಕರವರಿಂದ “ಕಳೆದ ನಾಲ್ಕು 
ವರ್ಷಗಳಿಂದ ಚೋರಡಿ ವಲಯದ ತುತ್ತೂರು ಶಾಖೆಯಲ್ಲಿ ವನಪಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ದಿ:22 - 03 - 2007 ರಂದು ರಾತ್ರಿ ಬಂದ 
ಮಾಹಿತಿಯ ಮೇರೆಗೆ ನಾನು ಇತರೆ ಸಿಬ್ಬಂದಿಗಳಾದ ಅರಣ್ಯ ರಕ್ಷಕ ಎಂ . ಹಾಲಪ್ಪ ಮತ್ತು ವಾಹನ ಚಾಲಕ ಚಂದ್ರಶೇಖರ್ ಮತ್ತು ಲೋಕೇಶ 
ಇವರೊಂದಿಗೆ ಇಲಾಖಾ ವಾಹನದಲ್ಲಿ ಬಿ.ಹೆಚ್. ರಸ್ತೆಯ ಗಿಳಾಲಗುಂಡಿಯ ಹತ್ತಿರ ವಾಹನ ನಿಲ್ಲಿಸಿ ನೆಡುತೋಪಿನಲ್ಲಿ ಕಾಯುತ್ತಿದ್ದಾಗ ದಿ:23 - 03 - 2007 
ರಂದು ಬೆಳಿಗ್ಗೆ 6 - 00 ಗಂಟೆಗೆ ಕಾಡಿನ ಕಡೆ ರಸ್ತೆಯಿಂದ ಮುಖ್ಯ ರಸ್ತೆಗೆ ಒಂದು ವಾಹನ ಬರುತ್ತಿರುವುದನ್ನು ನೋಡಿ ಅದನ್ನು ಅಡ್ಡಹಾಕಿ ನಿಲ್ಲಿಸಲು 

ಅದರಲ್ಲಿದ್ದ 3 ಜನ ಓಡಿಹೋಗಿದ್ದು, ನಾವು ಬೆನ್ನಟ್ಟಿ ಅವರಲ್ಲಿ ಒಬ್ಬನನ್ನು ಹಿಡಿದೆವು. ನಾವು ತಡೆದ ವಾಹನ 
ಹಸಿರು ಬಣ್ಣದ ಟಾಟಾ 207 ಡಿ. ಐ. ಆಗಿದ್ದು , ಅದರಲ್ಲಿ ಅಗತಾನೆ ಕತ್ತರಿಸಿದ ಹಸಿಯಾದ ಸಾಗುವಾನಿ ತುಂಡುಗಳಿದ್ದವು. ನಂತರ ಹಿಡಿದ ವ್ಯಕ್ತಿಯನ್ನು 
ವಿಚಾರಿಸಲಾಗಿ ಅವನ ಹೆಸರು ಖಾಸಿಂ ಎಂದು ಹೇಳಿ ವಿಳಾಸ ಹೇಳಿದ ಓಡಿಹೋದ ವ್ಯಕ್ತಿಗಳನ್ನು ಮಂಜು ಮತ್ತು ಮುಸ್ತಾಫ್ ಎಂದು ಹೇಳಿದ. ಆತನ 
ಬಳಿ ಸದರಿ ತುಂಡುಗಳನ್ನು ಸಾಗಿಸಲು ರಹದಾರಿಯಾಗಲೀ , ಇಲಾಖಾ ಯಾವುದೇ ಛಾಪಾದ ಗುರುತು ಇರಲಿಲ್ಲ. ಆದ್ದರಿಂದ ಇದನ್ನು ಅಕ್ರಮ 
ಸಾಗಾಣಿಕೆ ಎಂದು ತೀರ್ಮಾನಿಸಿ, ತುಂಡುಗಳಿಗೆ ಕ್ರಮ ಸಂಖ್ಯೆ ಕೊಟ್ಟು, ಅಳತೆ ಮಾಡಿ ತುಂಡುಗಳನ್ನು ಮತ್ತು ವಾಹನವನ್ನು ಅಮಾನತ್ತು ಪಡಿಸಿಕೊಂಡು 
ಮಹಜರ್ ಬರೆದೆವು. ವಾಹನ ಸಂಖ್ಯೆ ಕೆಎ -15 - 3147 ಆಗಿರುತ್ತದೆ. ಸಾಗುವಾನಿ ತುಂಡುಗಳು ಒಟ್ಟು 09 =1.607 ಎಂ3 ಇತ್ತು. ಆರೋಪಿ ಹಾಗೂ 
ತುಂಡುಗಳೊಂದಿಗೆ ಕಛೇರಿಗೆ ಬಂದೆವು. ಸ್ಥಳದಲ್ಲಿ ಮಾಡಿದ ಮಹಜರ್‌ನು ಈಗ ನೋಡುತ್ತಿದ್ದು, ಅದನ್ನು ನಿಶಾನೆ ಪಿ1 ಎಂದು, ಅದರಲ್ಲಿನ ನನ್ನ 
ಸಹಿಯನ್ನು 1ಎ ಎಂದು ಗುರ್ತಿಸಿದೆ. ಪ್ರಥಮ ವರ್ತಮಾನ ವರದಿಯನ್ನು ನಾನೇ ದಾಖಲಿಸಿದ್ದು, ಅದನ್ನು ನಿಶಾನೆ ಪಿ2 ಎಂದು, ನನ್ನ ಸಹಿಯನ್ನು 2ಎ 
ಎಂದು, ಜತ್ತು ವರದಿಯನ್ನು ನಿಶಾನೆ ಪಿ3 ಎಂದು, ನನ್ನ ಸಹಿಯನ್ನು 3ಎ ಎಂದು ಗುರ್ತಿಸಿದೆ. ನಂತರ ಆರೋಪಿಯನ್ನು ನ್ಯಾಯಾಲಯಕ್ಕೆ 
ಹಾಜರಡಿಸಿದೆವು. ವಾಹನ ಮತ್ತು ಸಾಗುವಾನಿ ತುಂಡುಗಳನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರಕ್ಕೆ ಸಾಗಿಸಿದೆವು. ಮುಂದಿನ ತನಿಖೆಯನ್ನು 
ವಲಯ ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿರುತ್ತೇನೆ. ವಾಹನವನ್ನು ಅರಣ್ಯ ಉತ್ಪನ್ನಗಳ ಅಕ್ರಮ ಸಾಗಾಣಿಕೆಗೆ ಉಪಯೋಗಿಸಿರುವುದರಿಂದ ಸದರಿ ವಾಹನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತೇನೆ. 

ಪಾಟಿ ಸವಾಲಿಗೆ ಡಿಫೆನ್ಸ್ ಕಡೆಯ ವಕೀಲರಿಗೆ ತಿಳಿವಳಿಕೆ ಪತ್ರದ ಮೂಲಕ ತಿಳಿಸಿದ್ದು ಹಾಗೂ ಆ ಪತ್ರಕ್ಕೆ ಡಿಫೆನ್ಸ್ ಕಡೆಯ ವಕೀಲರು ಸಹಿ 
ಮಾಡಿದ್ದರೂ ಸಹಾ 17 - 07 - 2010ರಂದು ಡಿಫೆನ್ಸ್ ಕಡೆಯ ವಕೀಲರು ಗೈರು ಹಾಜರಾಗಿರುತ್ತಾರೆ. ಪಾಟೀಸವಾಲು ಇಲ್ಲವೆಂದು ತೀರ್ಮಾನಿಸಲಾಯಿತು. 

ಡಿಫೆನ್ಸ್ ಸಾಕ್ಷಿ ಹೇಳಿಕೆ ಪಡೆಯಲು ದಿ:19 - 02 - 2011 , 26 - 02 - 2011 , 05 - 03 - 2011 , 02 - 04 - 2011 ,ರಂದು ಮತ್ತು ವಾದ ಮಂಡಿಸಲು 
ದಿ:28- 05 - 2011 ರಂದು ದಿನಾಂಕ ನೀಡಿ ತಿಳಿಸಿದರೂ ಸಹ ಡಿಫೆನ್ಸ್ ಕಡೆಯವರು ಯಾರು ವಿಚಾರಣೆಗೆ ಹಾಜರಾಗಿರುವುದಿಲ್ಲ. ಡಿಫೆನ್ಸ್ ಕಡೆಯವರಿಗೆ 

ದಲ್ಲಿ ಹೇಳಿಕೆ ನೀಡಲು ಮತ್ತು ವಾದ ಮಂಡಿಸಲು ಆಸಕ್ತಿ ಇಲ್ಲವೆಂದು ತೀರ್ಮಾನಿಸಿ ಮುಂದಿನ ಕ್ರಮಕೈಗೊಳ್ಳಲಾಯಿತು 


ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:28 - 05 - 2011ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನ ಸಮೇತ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೋರಡಿ ಇವರು 
ಜಫ್ತುಮಾಡಿ , ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ 
ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಈ ಕೆಳಗಿನಂತಿದೆ. 


1. ಆರ್. ಸಿ. ಮಾಲೀಕರು ಹಾಗೂ ಅರ್ಜಿದಾರರು ಟಾಟಾ 207 ಕೆಎ - 15 - 3147 ರಲ್ಲಿ 09 ಸಾಗುವಾನಿ ನಾಟಾ 1.607ಎಂ3ನ್ನು 

ದಿ:23 -03 - 2007ರಂದು ಅಕ್ರಮವಾಗಿ ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಉಪಯೋಗಿಸಲಾಗಿತ್ತೇ ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ 

ಅರಣ್ಯ ಅಪರಾಧವೆಸಗಿ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ ? 
2. ಕರ್ನಾಟಕ ಅರಣ್ಯ ವಿಧಿ 71( ಬಿ)(1) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆಯೇ ? ಹಾಗೂ ಮಾಲೀಕರವರಿಗೆ 

ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ ? 
3. ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲೀ ಅಥವಾ ಅವರ ಪ್ರತಿನಿಧಿಯಾಗಲೀ ಟಾಟಾ 207 ರಲ್ಲಿ ಅಕ್ರಮವಾಗಿ ಸರ್ಕಾರದ 

ಸ್ವತ್ತಾದ ಸಾಗುವಾನಿ ನಾಟಾವನ್ನು ಸಾಗಿಸಲು ಶಾಮೀಲಾಗಿದ್ದಾರೆಯೇ ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ 
ಉತ್ಪನ್ನ ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ 

ಮುನ್ನೆಚ್ಚರಿಗೆ ತೆಗೆದುಕೊಂಡಿರುತ್ತಾರೆಯೇ ? 
4 . ತೀರ್ಮಾನಕ್ಕೆ ಬರಬಹುದಾಗಿದೆ. 


ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ, ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ ನೀಡಲಾಗಿದೆ. 


1. ಒಂದನೇ ಅಂಶಕ್ಕೆ ಹೌದು ಎಂತಲೂ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೯೫ 


2. ಎರಡನೇ ಅಂಶಕ್ಕೆ ಹೌದು ಎಂತಲೂ 


3. ಮೂರನೇ ಅಂಶದ ಮೊದಲ ಭಾಗದ ಪ್ರಶ್ನೆಗೆ ಹೌದು ಎಂತಲು ಎರಡನೇ ಭಾಗದ ಪ್ರಶ್ನೆಗೆ ಇಲ್ಲವೆಂಬುದಾಗಿರುತ್ತದೆ. 
ಅಂಶ -1: ದಿ:23 -03- 2007 ರಂದು ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಮತ್ತು ಸಿಬ್ಬಂದಿಯವರು ಶಿವಮೊಗ್ಗ ತಾ|| 
ಕುಂಸಿ ಹೋಬಳಿ ಕೋಣೆಹೊಸೂರು ಗ್ರಾಮದ ಗಿಳಾಲಗುಂಡಿ ಮೀಸಲು ಅರಣ್ಯದ ಸಾಗುವಾನಿ ನೆಡುತೋಪಿನಿಂದ ಎನ್.ಹೆಚ್ - 206ರ ಕಡೆ ಟಾಟಾ 
207 ಕೆಎ -15 3147ರಲ್ಲಿ ಸಾಗುವಾನಿ ನಾಟಾ 09 =1.670 ಎಂ3ನ್ನು ಅಕ್ರಮವಾಗಿ ಸಾಗಿಸುತ್ತಿರುವ ಬಗ್ಗೆ ಪತ್ತೆಹಚ್ಚಿ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಇಲಾಖಾಪರ ಜಪ್ತು ಮಾಡಿ ಪ್ರಥಮ ವರ್ತಮಾನ ವರದಿ, ಜತ್ತು ವರದಿ, ಮಹಜರ್ ವರದಿ ಸಾಕ್ಷಿಗಳ ಸಹಿಯೊಂದಿಗೆ ಈ ನ್ಯಾಯಾಲಯಕ್ಕೆ ವಾಹನ 
ಮತ್ತು ಸಾಗುವಾನಿ ನಾಟಾವನ್ನು ಹಾಜರಡಿಸಿರುತ್ತಾರೆ. ಇದರಿಂದ ಈ ವಾಹನದಲ್ಲಿ ಸಾಗುವಾನಿ ನಾಟಾವನ್ನು ಅಕ್ರಮವಾಗಿ ಸಾಗಿಸಲು 
ಉಪಯೋಗಿಸಿದ್ದರಿಂದ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ಕಾನೂನನ್ನು ಉಲ್ಲಂಘಿಸಿರುತ್ತಾರೆಂದು ನನ್ನ ಉತ್ತರವಾಗಿದೆ. 


ಅಂಶ - 2 : 


ಆರ್. ಸಿ. ಮಾಲೀಕರಾದ ಶ್ರೀ ಕೆ.ಅಬ್ದುಲ್ ವಾಹಿದ್ ಬಿನ್ ಕೆ. ಮಹ್ಮದ್‌ವಾಹಿದ್ , 50 ವರ್ಷ, 4ನೇ ಕ್ರಾಸ್ , ಜನ್ನತ್‌ನಗರ ವಾಸಿ, ಸಾಗರ ಟೌನ್, 
ಇವರು ದಿ:08 - 05 -2007 ರಂದು ಈ ನ್ಯಾಯಾಲಯಕ್ಕೆ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ. ಬಿ ಎಕ್ಸ್ಟ್ರಾಕ್ಟ್ನಲ್ಲಿ ನಮೂದಿಸಿದಂತೆ 
ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71ಬಿ (1)ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು ದಿ:24 - 03 -2008 ರಂದು ಅಂಚೆ ಮೂಲಕ ಜಾರಿ ಮಾಡಿದೆ. 
ನಂತರ ಡಿಫೆನ್ಸ್ ಕಡೆ ಸಾಕ್ಷಿ ಹೇಳಿಕೆ ಪಡೆಯಲು ನಾಲ್ಕು ಬಾರಿ ದಿನಾಂಕಗಳನ್ನು ನೀಡಲಾಗಿದ್ದು, ಮತ್ತು ಡಿಫೆನ್ಸ್ ವಾದ ಮಂಡಿಸಲು ಒಂದು ಬಾರಿ 
ದಿನಾಂಕವನ್ನು ನೀಡಲಾಗಿತ್ತು. ಇದರಿಂದ ಆರ್‌.ಸಿ. ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಬಹಳಷ್ಟು ಕಾಲಾವಕಾಶ ನೀಡಿದೆ 
ಎಂಬುದು ನನ್ನ ಉತ್ತರವಾಗಿದೆ. 


ಅಂಶ - 3: 


ದಿ :23 - 03 - 2007 ರಂದು ಟಾಟಾ 207 ನಂ : ಕೆಎ -15 - 3147ರಲ್ಲಿ 9 ಸಾಗುವಾನಿ ನಾಟಾ 01.607 ಎಂ3ನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ, 
ಆನಂದಪುರಂ , ವಲಯ , ಚೋರಡಿಯ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, 
ಮಹಜರ್ ವರದಿಯನ್ನು ಸಾಕ್ಷಿಗಳ ಸಹಿಯೊಂದಿಗೆ ಮತ್ತು ಈ ನ್ಯಾಯಾಲಯಕ್ಕೆ ವಲಯ ಅರಣ್ಯಾಧಿಕಾರಿ, ಆನಂದಪುರಂ, ವಲಯ ಚೋರಡಿ ಇವರು 
ವಿಚಾರಣಾ ವರದಿ ಸಲ್ಲಿಸಿ, ಜಪ್ತಾದ ವಾಹನ ಮತ್ತು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು 
ಮಾಡಿರುತ್ತಾರೆ. ಪ್ರಾಸಿಕ್ಯೂಷನ್ ಸಾಕ್ಷಿ ಹೇಳಿಕೆಗೂ ಮತ್ತು ಈ ನ್ಯಾಯಾಲಯಕ್ಕೆ ಹಾಜರಡಿಸಿದ ದಾಖಲೆಗಳಿಗೂ ಒಂದಕ್ಕೊಂದು ತಾಳೆಯಾಗಿರುತ್ತದೆ. 
ಆರ್. ಸಿ. ಮಾಲೀಕರು ದಿ: 08 - 05 - 2007ರಂದು ಸಲ್ಲಿಸಿದ ಅರ್ಜಿಯಲ್ಲಿ ತಿಳಿಸಿದಂತೆ, ಅರ್ಜಿದಾರರು ಮುಗ್ಗರೆನ್ನುವುದಕ್ಕಾಗಲೀ , ವಾಹನ ಮಾಲೀಕರ 
ಗಮನಕ್ಕೆ ಬಾರದೇ ಈ ಕೃತ್ಯ ನಡೆದಿದೆನ್ನುವುದಕ್ಕಾಗಲೀ , ಅಲ್ಲದೇ ಈ ಪ್ರಕರಣದಲ್ಲಿ ಅರ್ಜಿದಾರರು ಭಾಗಿಯಾಗಿಲ್ಲವೆನ್ನುವುದಕ್ಕಾಗಲೀ , ಈ ಬಗ್ಗೆ 
ಯಾವುದೇ ಸಾಕ್ಷ್ಯಾಧಾರಗಳನ್ನು ವಿಚಾರಣಾ ಸಮಯದಲ್ಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. 

ಅಲ್ಲದೇ , ವಾಹನ ಮಾಲೀಕರಾಗಲೀ , ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕವು ಈ ಕೆಳಗಿನಂತೆ 
ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ, 


The Hon ble high Court of Karnataka Bangalore in the case of- Ramesh N . Dixit V /S State of Karnataka , 1987 (2) 
Kar.. .j.Sh .N . 278: ILR 1985 Kar .2571 held that " the owners required to show under sub -section (2) of section 71 -B is that he , his 
agent, if any and the person in charge of the vehicle ( In this case the driver) each , had taken all reasonable and necessary 
precautions against the misusing of the vehicle and that this offence had been committed without the knowledge or connivance any 
of them . 

............ It is notmerely enough if the truck owner says that 
his truck had been misused without his knowledge or connivance , but in addition he is bound to show that he had taken all 
reasonable and necessary precautions against such misuse ”. 


ಅಲ್ಲದೇ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಾಣಿಕೆ ಮಾಡದಂತೆ ಆರ್ . ಸಿ . ಮಾಲೀಕರಾಗಲೀ , ಅವರ ಪರ ವಾಹನ 
ಚಾಲಕರಾಗಲೀ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಧಾರಗಳನ್ನು ವಿಚಾರಣಾ ಸಮಯದಲ್ಲಿ ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುವುದಿಲ್ಲ. 
ಅಂಶ - 4: 

ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು, ವಾದವನ್ನು ಕೇಳಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 


೧೧೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


ಭಾಗ - ೩ 


ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ, ಭಾ . ಅ.ಸೇ ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಎ) ರಿಂದ 
( ಜಿ ) ಕಾಯಿದೆ ಪ್ರಕಾರ ಅರಣ್ಯ ಮೊಕದ್ದಮೆಯಲ್ಲಿ ಜಫ್ತು ಮಾಡಿದ ಟಾಟಾ - 207 ಕೆಎ - 15 - 3147 ( ಇಂಜಿನ್ ನಂ :497SP27GVZ911398, ಛಾನ್ಸಿಸ್ 
ನಂಬ‌: 374435GVZ926399) ಮತ್ತು ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಸಾಗುವಾನಿ ನಾಟಾ 09 = 1.607 ಎಂ3ನ್ನು ಸರ್ಕಾರಕ್ಕೆ 
ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ , ನಂತರ ಸರಿಪಡಿಸಿ 
ದಿ:25 - 06 - 2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) 
ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ .ಆರ್. 911 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3 :ಅಮೊ :ವಾಹನ : ವಿವ:38 / 08 - 09 ದಿನಾಂಕ:16 - 07 - 2011 


ಉಪಸ್ಥಿತರು 


: ಶ್ರೀ ಮನೋಜ್‌ಕುಮಾರ್ ತ್ರಿಪಾಠಿ, ಭಾ . ಅ. ಸೇ 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ. 


ಪಿರ್ಯಾಧಿದಾರರು 


: 


ವಲಯ ಅರಣ್ಯಾಧಿಕಾರಿ , 
ಆನವಟ್ಟಿ ವಲಯ , ಆನವಟ್ಟಿ (ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 


ಭಾದ್ಯತೆದಾರರು 


ಶ್ರೀ ಮೂಕಪ್ಪ ಬಿನ್ ರಾಮಪ್ಪ ಗುಂದ್ಧ, ಕುಂಬಾರಗಲ್ಲಿ ವಾಸಿ, ನವಲಗುಂದ, ಧಾರವಾಡ ಜಿಲ್ಲೆ 
ಇವರ ಜಿಪಿಎ ಶ್ರೀ ಬಶೀರ್ ಅಹಮದ್ ಬಿನ್ ಗೌಸ್ ಮೊಹಿದ್ದೀನ್, ಸವಣೂರು, ತಿಳುವಳ್ಳಿ 
ವಾಸಿ, ಹಾನಗಲ್ ತಾ||, ಧಾರವಾಡ ಜಿಲ್ಲೆ. ( ಶ್ರೀ ಎಂ .ಹೆಚ್. ಬೆಂಡಿಗೇರಿ, ವಕೀಲರು, ಶಿಗ್ರಾಂ) 


ತಾ 


, 


ಪ್ರಸ್ತಾವನೆ: 


ದಿ: 27 - 12 - 2008 ರಂದು ಆನವಟ್ಟಿ ವಲಯದ ಆನವಟ್ಟಿ ಶಾಖೆಯ ವನಪಾಲಕರು ಹಸವಿ ಗ್ರಾಮದ ಸಮೀಪ ಗಸ್ತು ತಿರುಗುತ್ತಿರುವಾಗ 
ಒಂದು ವಾಹನದಲ್ಲಿ ಅರಣ್ಯ ಉತ್ಪನ್ನ ಅಕ್ರಮ ಸಾಗಾಣಿಕೆ ಮಾಡಿದ ಬಗ್ಗೆ ಬರೆದ ಮಹಜರ್‌ನ ವಿವರ ಈ ಕೆಳಗಿನಂತಿದೆ . 


ದಿ:27 -12 -2008ರಂದು ಆನವಟ್ಟಿ ವಲಯದ ಆನವಟ್ಟಿ ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರು ಸೊರಬ ತಾ | ಕುಪ್ಪಗಡ್ಡೆ 
ಹೋಬಳಿ, ಹಸವಿ ಗ್ರಾಮದ ಬೆಟ್ಟದ ಕುರ್ಲಿ ಮೀಸಲು ಅರಣ್ಯದ ಸಾಗುವಾನಿ ನೆಡುತೋಪಿನ ಡಿ ಲೈನ್ ಕಲ್ಲು ಸಂಖ್ಯೆ: 18 ಮತ್ತು 19 ರಲ್ಲಿ ಗಸ್ತು 
ಕಾರ್ಯ ಮಾಡುತ್ತಿರುವಾಗ ದಿ:28- 12- 2008ರ ಬೆಳಗಿನ ಜಾವ ಸುಮಾರು 4 - 00 ಗಂಟೆಯ ಸಮಯದಲ್ಲಿ 1 ವಾಹನಕ್ಕೆ ತುಂಡುಗಳನ್ನು ಹಾಕುತ್ತಿರುವ 
ಶಬ್ದ ಕೇಳಿ ಬ್ಯಾಟರಿ ಬೆಳಕಿನ ಸಹಾಯದಿಂದ ಹತ್ತಿರ ಹೋಗುತ್ತಿರುವಾಗ ಇಲಾಖೆಯವರನ್ನು ನೋಡಿ ಅಲ್ಲಿದ್ದ 8, 10 ಜನ ಅಸಾಮಿಗಳು ಕತ್ತಲೆಯಲ್ಲಿ 
ಪರಾರಿಯಾದರು. ತಕ್ಷಣ ಇಲಾಖಾ ಡಿ. ಬಿ. ಬಿ . ಎಲ್. ಬಂದೂಕಿನಿಂದ ಒಂದು ಸುತ್ತು ಗುಂಡು ಗಾಳಿಯಲ್ಲಿ ಹಾರಿಸಿ, ನಂತರ ವಾಹನ ಪರಿಶೀಲಿಸಲಾಗಿ 
ಟಾಟಾ 709 ಕೆಎ - 25 - ಎ - 5148, ಛಾನ್ಸಿಸ್ ನಂ :386125 - K - 22822893 , ಇಂಜಿನ್ ನಂ :497 - TC- 84 - K - 22772333 ಇದ್ದು, ವಾಹನದೊಳಗಡೆ 15 
ಸಾಗುವಾನಿ ತುಂಡಿದ್ದು , ವಾಹನದ ಕೆಳಗೆ 5 ಸಾಗುವಾನಿ ತುಂಡಿದ್ದು, ಒಟ್ಟು 20 = 1.403 ಎಂ3 ಪ್ರಮಾಣವಿದ್ದು, ಈ ತುಂಡುಗಳು ಹಸಿಯಾಗಿದ್ದು , 
ಗರಗಸದಿಂದ ಕೊಯ್ದ ತುಂಡುಗಳಾಗಿದ್ದು, ಈ ತುಂಡುಗಳಿಗೆ ಛಾಪಾದ ಗುರುತಿರಲಿಲ್ಲ. ಹಾಗೂ ಸಾಗಿಸಲು ರಹದಾರಿ ಇಲ್ಲದ ಕಾರಣ , ಇದು ಅಕ್ರಮ 
ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಸಾಗುವಾನಿ ನಾಟಾವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜತ್ತು ವರದಿಯೊಂದಿಗೆ 
ಇಲಾಖಾ ಪರ ಜಪ್ತುಮಾಡಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24 , 62, 71( ಎ ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 
144 , 165ರ ಪ್ರಕಾರ ಆನವಟ್ಟಿ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ: 98/08 -09ನ್ನು ದಾಖಲಿಸಿ , ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ 
ಕೊಡಲು ಆದೇಶವಾಗಿದೆ. 


ಈ ಪ್ರಕರಣದಲ್ಲಿ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವಲಯ ಅರಣ್ಯಾಧಿಕಾರಿ , ಆನವಟ್ಟಿ 
ಇವರ ಪತ್ರ ಸಂಖ್ಯೆ: 368/09 - 10ದಿ: 08 - 07 - 2009ರಂದು ವಿಚಾರಣಾ ವರದಿ ಸಲ್ಲಿಸಿ ಕೋರಿರುತ್ತಾರೆ . 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೯೭ 


ಈ ವಾಹನದ ಬಿ ಪ್ರತಿಯನ್ನು ಒದಗಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಧಾರವಾಡ ಇವರಿಗೆ ಈ ನ್ಯಾಯಾಲಯದ ಪತ್ರ ಸಂಖ್ಯೆ: 
ಬಿ3: ಅಮೊ :ವಾಹನ -38/08 - 09 ದಿ:29 - 12 - 2008ರಂದು ಪತ್ರ ಬರೆದು ಕೋರಲಾಗಿತ್ತು. ಬಿ ಪ್ರತಿಯಲ್ಲಿ ನಮೂದಿಸಿದ ಆರ್. ಸಿ. ಮಾಲಿಕರಾದ ಶ್ರೀ 
ಮೂಕಪ್ಪ ಬಿನ್ ರಾಮಪ್ಪ ಗುಂದ್ದೆ , ಕುಂಬಾರಗಲ್ಲಿ ವಾಸಿ, ನವಲಗುಂದ, ಧಾರವಾಡ ಜಿಲ್ಲೆ ಇವರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ) 
( 1) ರ ಪ್ರಕಾರ ಕಾರಣ ಕೇಳಿ ನೋಟಿಸ್‌ನ್ನು 30 ದಿನಗಳ ಕಾಲಾವಕಾಶ ನೀಡಿ ದಿ:02 - 06 - 2009ರಂದು ನೋಂದಣಿ ಅಂಚೆ ಮೂಲಕ ಜಾರಿಮಾಡಿದೆ. 


ಶ್ರೀ ಮೂಕಪ್ಪ ಬಿನ್ ರಾಮಪ್ಪ ಗುಂದ್ದೆ, ಕುಂಬಾರಗಲ್ಲಿ ವಾಸಿ, ನವಲಗುಂದ, ಧಾರವಾಡ ಜಿಲ್ಲೆ ಇವರ ಜಿಪಿಎದಾರರಾದ ಶ್ರೀ ಬಶೀರ್ 
ಅಹಮದ್ ಬಿನ್ ಗೌಸ್ ಮೊಹಿದ್ದೀನ್, ಸವಣೂರು, ತಿಳುವಳ್ಳಿ ವಾಸಿ, ಹಾನಗಲ್ ತಾ , ಧಾರವಾಡ ಜಿಲ್ಲೆ ಇವರು ವಕೀಲರ ಮುಖಾಂತರ 
ದಿ:18 -04 -2009ರಂದು ಮನವಿ ತಯಾರಿಸಿ, ವಾಹನ ಮಧ್ಯಂತರ ಅವಧಿಗೆ ಬಿಟ್ಟುಕೊಡಲು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ . ಇವರ 
ಅರ್ಜಿಯನ್ನು ದಿ:02 -01- 2010ರಂದು ಈ ನ್ಯಾಯಾಲಯದಿಂದ ತಿರಸ್ಕರಿಸಿ ಆದೇಶವಾಗಿದೆ. 

ಪ್ರಾಸಿಕ್ಯೂಶನ್ ಸಾಕ್ಷಿ ಶ್ರೀ ರವೀಂದ್ರ ವನಪಾಲಕ, ಆನವಟ್ಟಿ ವಲಯ , ಇವರನ್ನು ಹೇಳಿಕೆ ಪಡೆಯಲು ದಿ:19 - 02 - 2011 ರಂದು 
ನ್ಯಾಯಾಲಯಕ್ಕೆ ಕರೆಸಿ ಸತ್ಯಪ್ರತಿಜ್ಞೆ ಬೋಧಿಸಿ, ಮುಖ್ಯ ವಿಚಾರಣೆ ಸಹಾಯಕ ಸರ್ಕಾರಿ ಅಭಿಯೋಜಕರಿಂದ “ಕಳೆದ 5 ವರ್ಷಗಳಿಂದ ಆನವಟ್ಟಿ ನಗರ 
ಶಾಖೆಯಲ್ಲಿ ವನಪಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ದಿ:27 - 12 - 2008ರ ರಾತ್ರಿ ಸಿಬ್ಬಂದಿ ಜೊತೆಯಲ್ಲಿ ಬೆಟ್ಟದಕುರ್ಲಿ ಸಾಗುವಾನಿ ನೆಡುತೋಪಿನಲ್ಲಿ 
ಗಸ್ತು ಮಾಡುತ್ತಿದ್ದಾಗ ದಿ:28- 12 - 2008ರ ಬೆಳಗಿನ ಜಾವ ಸುಮಾರು 4 - 00 ಗಂಟೆ ಸಮಯದಲ್ಲಿ ವಾಹನಕ್ಕೆ ತುಂಡುಗಳನ್ನು ತುಂಬುತ್ತಿರುವ ಶಬ್ದ ಕೇಳಿ 
ಬ್ಯಾಟರಿ ಬೆಳಕು ಬಿಟ್ಟು ನೋಡಲಾಗಿ, ಮಿನಿಲಾರಿಗೆ 8 -10 ಜನ ಸಾಗುವಾನಿ ತುಂಡುಗಳನ್ನು ತುಂಬುತ್ತಿದ್ದುದು ಕಂಡುಬಂತು. ಕೂಡಲೇ ಇಲಾಖಾ 
ಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಲಾಯಿತು. ಆಗ ಎಲ್ಲಾ ಜನರು ಕೈಗೆ ಸಿಗದೇ ಓಡಿ ಹೋಗಿರುತ್ತಾರೆ. ಸ್ಥಳ ಪರಿಶೀಲಿಸಲಾಗಿ ಅದು ಮಿನಿಲಾರಿ 
ಕೆಎ - 25 - ಎ -5148 ಆಗಿದ್ದು, ಅದಕ್ಕೆ 15 ಸಾಗುವಾನಿ ತುಂಡುಗಳನ್ನು ತುಂಬಿದ್ದು, ಇನ್ನೂ ಕೆಳಗೆ 5 ತುಂಡುಗಳು ಇದ್ದವು. ಸದರಿ ತುಂಡುಗಳು 
ಗರಗಸದಿಂದ ಕೊಯ್ದ ಹಸಿ ತುಂಡುಗಳಾಗಿದ್ದವು. ಹಾಗೂ ಅವುಗಳ ಮೇಲೆ ಯಾವುದೇ ಇಲಾಖಾ ಛಾಪಾ ಇರಲಿಲ್ಲ. ಸ್ಥಳದಿಂದ 5 ಕಿ. ಮೀ . ಅಂತದಲ್ಲಿ 
2 ಸಾಗುವಾನಿ ತುಂಡುಗಳನ್ನು ಕತ್ತರಿಸಿ ತುಂಡುಗಳನ್ನಾಗಿ ಪರಿವರ್ತಿಸಲಾಗಿತ್ತು. ತುಂಡುಗಳನ್ನು ಅಳತೆ ಮಾಡಿ, ಸಂಖ್ಯೆಗಳನ್ನು ಕೊಟ್ಟು, ಇಲಾಖಾ ಛಾಪಾ 
ಮುದ್ರಿಸಿ, ಇಲಾಖಾ ಪರ ಅಮಾನತ್ತುಪಡಿಸಿಕೊಂಡು ಸ್ಥಳದಲ್ಲಿ ಮಹಜರ್ ಬರೆಯಲಾಯಿತು. ನಂತರ ಲಾರಿ ಮತ್ತು ತುಂಡುಗಳನ್ನು ಕಛೇರಿಗೆ ಸಾಗಿಸಿ 
ಪ್ರಥಮ ವರ್ತಮಾನ ವರದಿಯನ್ನು ನಾನೇ ದಾಖಲಿಸಿರುತ್ತೇನೆ. ಜತ್ತು ಪಟ್ಟಿ ತಯಾರಿಸಲಾಯಿತು. ಮುಂದಿನ ತನಿಖೆಯನ್ನು ವಲಯ 
ಅರಣ್ಯಾಧಿಕಾರಿಗಳಿಗೆ ವಹಿಸಿದೆನು. ಸ್ಥಳದಲ್ಲಿ ಮಾಡಿದ ಮಹಜರ್‌ನ್ನು ಈಗ ನೋಡುತ್ತಿದ್ದು, ಅದನ್ನು ನಿಶಾನೆ ಪಿ1 ಎಂದು, ಅದರಲ್ಲಿನ ನನ್ನ ಸಹಿಯನ್ನು 
lಎ ಎಂದು ಗುರುತಿಸಿದೆ. ಪ್ರಥಮ ವರ್ತಮಾನ ವರದಿಯನ್ನು ನಾನೇ ದಾಖಲಿಸಿದ್ದು, ಅದನ್ನು ನಿಶಾನೆ ಪಿ2 ಎಂದು, ನನ್ನ ಸಹಿಯನ್ನು 2ಎ ಎಂದು, 
ಜತ್ತು ವರದಿಯನ್ನು ನಿಶಾನೆ ಪಿ3 ಎಂದು, ನನ್ನ ಸಹಿಯನ್ನು 3ಎ ಎಂದು ಗುರುತಿಸಿದೆ. ವಾಹನದಲ್ಲಿದ್ದ ಸಾಗುವಾನಿ ತುಂಡುಗಳನ್ನು ಸರ್ಕಾರಿ ನಾಟಾ 
ಸಂಗ್ರಹಾಲಯ ಮತ್ತು ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಅನುಮತಿಯ ಮೇರೆಗೆ ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರಕ್ಕೆ ಸಾಗಿಸಿದೆವು. ಸದರಿ ವಾಹನವನ್ನು ಅರಣ್ಯ ಉತ್ಪನ್ನಗಳ ಅಕ್ರಮ ಸಾಗಾಣಿಕೆಗೆ ಉಪಯೋಗಿಸಿರುವುದರಿಂದ ವಾಹನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತೇನೆ”. 


ಪಾಟೀಸವಾಲು ಮಾಡಲು ದಿ:19 - 02 - 2011ರಂದು ಡಿಫೆನ್ಸ್ ಕಡೆಯ ವಕೀಲರು ಗೈರು ಹಾಜರಾಗಿದ್ದರಿಂದ ಪಾಟೀಸವಾಲು ಇಲ್ಲವೆಂದು 
ಪರಿಗಣಿಸಿ , ಮುಂದಿನ ಹಂತಕ್ಕೆ ದಿನಾಂಕ ನಿಗದಿಪಡಿಸಲಾಯಿತು. 


ಡಿಫೆನ್ಸ್ ಸಾಕ್ಷಿ ಹೇಳಿಕೆ ಪಡೆಯಲು ದಿ: 05 - 03 - 2011 , 02 - 04 - 2011, 28 - 05 - 2011 ರಂದು ಮತ್ತು ವಾದ ಮಂಡಿಸಲು ದಿ : 02 - 07 - 2011 
ರಂದು ದಿನಾಂಕ ನೀಡಿ ತಿಳಿಸಿದರೂ ಸಹ ಡಿಫೆನ್ಸ್ ಕಡೆಯವರು ಯಾರು ವಿಚಾರಣೆಗೆ ಹಾಜರಾಗಿರುವುದಿಲ್ಲ. ಡಿಫೆನ್ಸ್ ಕಡೆಯವರಿಗೆ ಈ ಪ್ರಕರಣದಲ್ಲಿ 
ಹೇಳಿಕೆ ನೀಡಲು ಮತ್ತು ವಾದ ಮಂಡಿಸಲು ಆಸಕ್ತಿ ಇಲ್ಲವೆಂದು ತೀರ್ಮಾನಿಸಿ ಮುಂದಿನ ಕ್ರಮಕೈಗೊಳ್ಳಲಾಯಿತು. 


ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:02 - 07 - 2011ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನ ಸಮೇತ ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯ , ಇವರು ಜಫ್ತುಮಾಡಿ, ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ . ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ 
ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 
ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಈ ಕೆಳಗಿನಂತಿದೆ. 
1. ಆರ್. ಸಿ. ಮಾಲೀಕರು ಹಾಗೂ ಅರ್ಜಿದಾರರು ಟಾಟಾ - 709 ನಂ :ಕೆಎ - 25 - ಎ -5148 ರಲ್ಲಿ 20 ಸಾಗುವಾನಿ ನಾಟಾ 01.403ಎಂ3ನ್ನು ದಿ:28 -12 

2008 ರಂದು ಅಕ್ರಮವಾಗಿ ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಉಪಯೋಗಿಸಲಾಗಿತ್ತೇ ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ 

ಅಪರಾಧವೆಸಗಿ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ ? 
2. ಕರ್ನಾಟಕ ಅರಣ್ಯ ವಿಧಿ 71( ಬಿ)(1)ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿನೋಟಿಸ್ ನೀಡಲಾಗಿದೆಯೇ ? ಹಾಗೂ ಮಾಲೀಕರಿಗೆ ಅವರ 

ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ ? 


೧೧೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


ಭಾಗ - ೩ 


3 . 


ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲೀ ಅಥವಾ ಅವರ ಪ್ರತಿನಿಧಿಯಾಗಲೀ ಟಾಟಾ- 709ರಲ್ಲಿ ಅಕ್ರಮವಾಗಿ ಸರ್ಕಾರದ 
ಸ್ವತ್ತಾದ ಸಾಗುವಾನಿ ನಾಟಾವನ್ನು ಸಾಗಿಸಲು ಶಾಮೀಲಾಗಿದ್ದಾರೆಯೇ ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ 
ಉತ್ಪನ್ನ ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು , ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ 
ಮುನ್ನೆಚ್ಚರಿಗೆ ತೆಗೆದುಕೊಂಡಿರುತ್ತಾರೆಯೇ ? 


4. ತೀರ್ಮಾನಕ್ಕೆ ಬರಬಹುದಾಗಿದೆ . 


ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ, ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ ನೀಡಲಾಗಿದೆ. 


1. ಒಂದನೇ ಅಂಶಕ್ಕೆ ಹೌದು ಎಂತಲೂ 


2 . ಎರಡನೇ ಅಂಶಕ್ಕೆ ಹೌದು ಎಂತಲೂ 


3. ಮೂರನೇ ಅಂಶದ ಮೊದಲ ಭಾಗದ ಪ್ರಶ್ನೆಗೆ ಹೌದು ಎಂತಲು ಎರಡನೇ ಭಾಗದ ಪ್ರಶ್ನೆಗೆ ಇಲ್ಲವೆಂಬುದಾಗಿರುತ್ತದೆ. 
ಅಂಶ-1: 


ದಿ:27 -12 - 2008 ರಂದು ಆನವಟ್ಟಿ ವಲಯದ ವನಪಾಲಕರು ಮತ್ತು ಸಿಬ್ಬಂದಿಯವರು ಸೊರಬ ತಾ|| ಕುಪ್ಪಗಡ್ಡೆ ಹೋಬಳಿ ಬೆಟ್ಟದಕುರ್ಲಿ 
ರಕ್ಷಿತ ಅರಣ್ಯದ ಸಾಗುವಾನಿ ನೆಡುತೋಪಿನಲ್ಲಿ ರಾತ್ರಿ 11 - 30ಕ್ಕೆ ಗಸ್ತು ಕಾಯುತ್ತಿರುವಾಗ , ದಿ: 28 -12 - 2008ರ ಬೆಳಗಿನ ಜಾವ ಸುಮಾರು 4 - 00 ಗಂಟೆಗೆ 
ಒಂದು ಟಾಟಾ - 709ಗೆ 8 - 10 ಜನ ಸಾಗುವಾನಿ ನಾಟಾ 20= 1.403 ಎಂ3ನ್ನು ತುಂಬಿ ಅಕ್ರಮವಾಗಿ ಸಾಗಿಸಲು ಪ್ರಯತ್ನಿಸುತ್ತಿದ್ದಾಗ ವಾಹನ ಮತ್ತು 
ಅರಣ್ಯ ಉತ್ಪನ್ನವನ್ನು ಇಲಾಖಾಪರ ಜಪ್ತು ಮಾಡಿ ಪ್ರಥಮ ವರ್ತಮಾನ ವರದಿ, ಜಫ್ತು ವರದಿ , ಮಹಜರ್ ವರದಿ 
ನ್ಯಾಯಾಲಯಕ್ಕೆ ವಾಹನ ಮತ್ತು ಸಾಗುವಾನಿ ನಾಟಾವನ್ನು ಹಾಜರಡಿಸಿರುತ್ತಾರೆ . ಇದರಿಂದ ಈ ವಾಹನದಲ್ಲಿ ಸಾಗುವಾನಿ ನಾಟಾವನ್ನು ಅಕ್ರಮವಾಗಿ 
ಸಾಗಿಸಲು ಉಪಯೋಗಿಸಿದ್ದರಿಂದ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ಕಾನೂನನ್ನು ಉಲ್ಲಂಘಿಸಿರುತ್ತಾರೆಂದು ನನ್ನ ಉತ್ತರವಾಗಿದೆ. 


ಅಂಶ - 2: 


ಆರ್. ಸಿ. ಮಾಲೀಕರಾದ ಶ್ರೀ ಮೂಕಪ್ಪ ಬಿನ್ ರಾಮಪ್ಪ ಗುಂದ್ಧ, ಕುಂಬಾರಗಲ್ಲಿ ವಾಸಿ , ನವಲಗುಂದ, ಧಾರವಾಡ ಜಿಲ್ಲೆ ಇವರ ಜಿಪಿಎ 
ಶ್ರೀ ಬಶೀರ್ ಅಹಮದ್ ಬಿನ್ ಗೌಸ್ ಮೊಹಿದ್ದೀನ್, ಸವಣೂರು, ತಿಳುವಳ್ಳಿ ವಾಸಿ, ಹಾನಗಲ್ ತಾ||, ಧಾರವಾಡ ಜಿಲ್ಲೆ. ಇವರು ದಿ:18 - 04 - 2009 
ರಂದು ಈ ನ್ಯಾಯಾಲಯಕ್ಕೆ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ. ಬಿ ಎಕ್ಸ್ಟ್ರಾಕ್ಟ್ನಲ್ಲಿ ನಮೂದಿಸಿದ ಆರ್.ಸಿ. ಮಾಲೀಕರಿಗೆ ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71ಬಿ (1) ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು ದಿ:07 -06 -2009ರಂದು ನೊಂದಣಿ ಅಂಚೆ ಮೂಲಕ ಜಾರಿ ಮಾಡಿದ 
ಲಕೋಟೆಯ ಮೇಲೆ ಅಂಚೆ ಇಲಾಖೆಯವರು “ No Such Number in “ ಎಂದು ನಮೂದಿಸಿ ಈ ನ್ಯಾಯಾಲಯಕ್ಕೆ ಹಿಂದಿರುಗಿಸಿರುತ್ತಾರೆ. ನಂತರ 
ಡಿಫೆನ್ಸ್ ಕಡೆ ಸಾಕ್ಷಿ ಹೇಳಿಕೆ ಪಡೆಯಲು ಮೂರು ಬಾರಿ ದಿನಾಂಕಗಳನ್ನು ನೀಡಲಾಗಿದ್ದು , ಮತ್ತು ಡಿಫೆನ್ಸ್ ವಾದ ಮಂಡಿಸಲು ಒಂದು ಬಾರಿ 
ದಿನಾಂಕವನ್ನು ನೀಡಲಾಗಿತ್ತು. ಇದರಿಂದ ಆರ್‌. ಸಿ . ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಬಹಳಷ್ಟು ಕಾಲಾವಕಾಶ ನೀಡಿದೆ 
ಎಂಬುದು ನನ್ನ ಉತ್ತರವಾಗಿದೆ . 


ಅಂಶ - 3 : 


ದಿ:28 -12 - 2008 ರಂದು ಟಾಟಾ - 709 ನಂ : ಕೆಎ - 25 - ಎ - 5148ರಲ್ಲಿ 20 ಸಾಗುವಾನಿ ನಾಟಾ 1.403 ಎಂ3ನ್ನು ಅಕ್ರಮವಾಗಿ 
ಸಾಗಿಸುತ್ತಿದ್ದಾಗ, ಆನವಟ್ಟಿ ವಲಯದ ವನಪಾಲಕರು ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ 
ವರದಿಯನ್ನು ಸಾಕ್ಷಿಗಳ ಸಹಿಯೊಂದಿಗೆ ಮತ್ತು ಈ ನ್ಯಾಯಾಲಯಕ್ಕೆ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ , ಇವರು ವಿಚಾರಣಾ ವರದಿ ಸಲ್ಲಿಸಿ, 
ಜಪ್ತಾದ ವಾಹನ ಮತ್ತು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಾಸಿಕ್ಯೂಷನ್ 
ಸಾಕ್ಷಿ ಹೇಳಿಕೆಗೂ ಮತ್ತು ಈ ನ್ಯಾಯಾಲಯಕ್ಕೆ ಹಾಜರಡಿಸಿದ ದಾಖಲೆಗಳಿಗೂ ಒಂದಕ್ಕೊಂದು ತಾಳೆಯಾಗಿರುತ್ತದೆ. ಆರ್.ಸಿ. ಮಾಲೀಕರು ದಿ:18 - 04 
09ರಂದು ಸಲ್ಲಿಸಿದ ಅರ್ಜಿಯಲ್ಲಿ ತಿಳಿಸಿದಂತೆ, ಅರ್ಜಿದಾರರು ಮುಗ್ಧರೆನ್ನುವುದಕ್ಕಾಗಲೀ , ವಾಹನ ಮಾಲೀಕರ ಗಮನಕ್ಕೆ ಬಾರದೇ ಈ ಕೃತ್ಯ 
ನಡೆದಿದೆನ್ನುವುದಕ್ಕಾಗಲೀ , ಅಲ್ಲದೇ ಈ ಪ್ರಕರಣದಲ್ಲಿ ಅರ್ಜಿದಾರರು ಭಾಗಿಯಾಗಿಲ್ಲವೆನ್ನುವುದಕ್ಕಾಗಲೀ , ಈ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳನ್ನು 
ವಿಚಾರಣಾ ಸಮಯದಲ್ಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. 

ಅಲ್ಲದೇ , ವಾಹನ ಮಾಲೀಕರಾಗಲೀ , ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕವು ಈ ಕೆಳಗಿನಂತೆ 
ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ, 


The Hon ble high Court of Karnataka Bangalore in the case of - Ramesh N Dixit V/S State of Karnataka, 1987 (2) 
Kar.L.j.Sh .N .278: ILR 1985 Kar.2571 held that the owners required to show under sub-section (2) of section 71 -B is that he , his 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೧೯೯ 


agent, if any and the person in charge of the vehicle ( In this case the driver) each , had taken all reasonable and necessary 
precautions against the misusing of the vehicle and that this offence had been committed without the knowledge or connivance any 
of them . ...... 

.........It is not merely enough if the truck Owner says that 
his truck had been misused without his knowledge or connivance , but in addition he is bound to show that he had taken all 
reasonable and necessary precautions against Such misuse. ಅಲ್ಲದೇ ಯಾರೂ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಾಣಿಕೆ 
ಮಾಡದಂತೆ ಆರ್. ಸಿ. ಮಾಲೀಕರಾಗಲೀ , ಅವರ ಪರ ವಾಹನ ಚಾಲಕರಾಗಲೀ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವುದಿಲ್ಲ ಎಂಬುದು ನನ್ನ 
ಉತ್ತರವಾಗಿರುತ್ತದೆ. 


4 


ಚಿ 


ಅಂಶ - 4: 


ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು , ವಾದವನ್ನು ಕೇಳಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ . 


ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ. ಸೇ ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ 
( ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ , ಇವರು ಜಪ್ತು ಮಾಡಿದ ಟಾಟಾ - 709 ನಂ :ಕೆಎ -25 ಎ -5148 ( ಛಾನ್ಸಿಸ್ ನಂ : 
386125-K-22822893 , ಇಂಜಿನ್ ನಂ : 497-TC-84 -K-22772333 ) ಮತ್ತು ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಸಾಗುವಾನಿ 
ನಾಟಾ 20 =1.403ಎಂ3ನ್ನು ಸರ್ಕಾರಕ್ಕೆ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ:16 - 07 - 2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ. 


ಪಿ. ಆರ್. 766 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್ , ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಎಸ್‌ಡಿಕೆ /22/ಡಿಟಿಸಿಆರ್ /2010 - 11 ದಿನಾಂಕ: 22 - 09 - 2011 
ಉಪಸ್ಥಿತರು: ಬಿ. ವಿ. ಹೂವಪ್ಪಗೌಡ ಅಧಿಕೃತ ಅಧಿಕಾರಿಗಳು ಹಾಗೂ ಡಿಪ್ಯೂಟಿಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


ಫಿರ್ಯಾದುದಾರರು: 
ಪೊಲೀಸ್ ಉಪ ನಿರೀಕ್ಷಕರು 
ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ 
ಪುತ್ತೂರು. 


ಆರೋಪಿ 
1) ಜಗಧೀಶ ಶೆಟ್ಟಿ, ಬಿನ್:ರೋಹಿತಾಶ್ವ ಶೆಟ್ಟಿ, ವಾಸ : ಕುತ್ಯಾಳ ಮನೆ, ನೆಟ್ಟಣಿಗೆ 

ಮಾಡೂರು ಗ್ರಾಮ , ಪುತ್ತೂರು 
2) ಸದಾನಂದ ರೈ , ಬಿನ್: ಬೀರಣ್ಣ ರೈ , ವಾಸ: ಅರೆಪಾಡಿ ಮನೆ, ಪಡ್ಡೆ 
ಬಡಗನ್ನೂರು ಗ್ರಾಮ , ಪುತ್ತೂರು ತಾಲೂಕು 

ವಾಹನದ ಮಾಲೀಕರು 
ಶ್ರೀ .ಸಂಜೀವ ರೈ.ಕೆ, ಬಿನ್ :ಮೈಲಪ್ಪ ರೈ , ಕೊಲ್ಯ ಹೌಸ್, ನೆಟ್ಟಣಿಗೆ ಅಂಚೆ,ಬೆಳ್ಳೂರು 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 21 -8 - 2010ರಂದು ಸಂಜೆ 3 -30 ಗಂಟೆ ಸಮಯಕ್ಕೆ ಫಿರ್ಯಾದುದಾರರಾದ ಪೊಲೀಸ್ ಉಪ ನಿರೀಕ್ಷಕರು, ಪುತ್ತೂರು 
ಗಾಮಾಂತರ ಪೊಲೀಸ್ ಠಾಣೆ, ಪುತ್ತೂರು ಇವರು ಸಿಬ್ಬಂಧಿ ಮತ್ತು ಪಂಚರೊಂದಿಗೆ ಖಚಿತ ಮಾಹಿತಿಯ ಮೇರೆಗೆ ಪುತ್ತೂರು ತಾಲೂಕಿನ 
ನೆಟ್ಟಣಿಗೆ ಮುಡೂರು ಗ್ರಾಮದ ಈಶ್ವರಮಂಗಲ - ಕರ್ನೂರು ಎಂಬಲ್ಲಿ ಶ್ರೀ .ಪಂಚಲಿಂಗೇಶ್ವರ ದೇವಸ್ಥಾನದ ಕೂಡು ರಸ್ತೆಯ ಸಮೀಪ ವಾಹನ 
ತಪಾಸಣೆ ನಡೆಸುತ್ತಿದ್ದಾಗ ಈಶ್ವರ ಮಂಗಲ ಕಡೆಯಿಂದ ಕರ್ನೂರು ಕಡೆಗೆ ಬರುತ್ತಿದ್ದ ಜೀಪು ನೊಂದಣಿ ಸಂ : KL- 14 - 4283 ಇದನ್ನು ತಪಾಸಣೆ 
ಮಾಡಿದಾಗ, ಜೀಪಿನ ಹಿಂಭಾಗದಲ್ಲಿ 8 ರಟ್ಟಿನ ಪೆಟ್ಟಿಗೆಗಳಲ್ಲಿ ಒಟ್ಟು 69.120 ಲೀ ಮದ್ಯವನ್ನು ಯಾವುದೇ ದಾಖಲಾತಿಗಳಿಲ್ಲದೇ ಅಕಮವಾಗಿ ಹೊಂದಿ 


೧೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಸಾಗಾಟ ಮಾಡುತ್ತಿರುವುದನ್ನು ಪತ್ತೆಹಚ್ಚಿ, ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32,34 ,43( ಎ)ರಂತೆ ಅಪರಾಧ ಹಾಗೂ 
ಶಿಕ್ಷಾರ್ಹವಾಗಿರುವುದರಿಂದ, ಪತ್ತೆಯಾದ ಮದ್ಯದಿಂದ ರಾಸಾಯನಿಕ ವಿಶ್ಲೇಷಣೆಗೆ ಮಾದರಿಗಳನ್ನು ಪಂಚರ ಸಮಕ್ಷಮ ಪತ್ಯೇಕಿಸಿ ,ಅರೋಪಿಗಳಾದ 
ಜಗದೀಶ್ ಶೆಟ್ಟಿ, ಬಿನ್ :ರೋಹಿತಾಶ್ವ ಶೆಟ್ಟಿ, ವಾಸ: ಕುತ್ಯಾಳ ಮನೆ, ನೆಟ್ಟಣಿಗೆ ಮೂಡೂರು ಗ್ರಾಮ , ಪುತ್ತೂರು ಮತ್ತು ಸದಾನಂದ ರೈ , ಬಿನ್‌ : ಬೀರಣ್ಣ ರೈ , 
ವಾಸ: ಅರೆಪ್ಪಾಡಿ ಮನೆ, ಪಡ್ಡೆ ಬಡಗನ್ನೂರು ಗ್ರಾಮ , ಪುತ್ತೂರು ತಾಲೂಕು ಇವರುಗಳ ವಿರುದ್ದ ಮತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ ಕೈಂ 
ಸಂ : 81/2017 , ದಿನಾಂಕ: 21 - 8- 2010 - ರಂತೆ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿ ಹಾಗೂ ದಾಖಲಾತಿಗಳನ್ನು ಮಾನ್ಯ 
ನ್ಯಾಯಾಲಯಕ್ಕೆ ಸಲ್ಲಿಸಿ, ಸೊತ್ತುಗಳನ್ನು ಮುಂದಿನ ವಿಲೇಯ ಬಗ್ಗೆ ಹಸ್ತಾಂತರಕ್ಕಾಗಿ ದಿನಾಂಕ:7 - 9 - 2010ರಂದು ಈ ಪಾದಿಕಾರದಿಂದ 
ಅನುಮತಿಯನ್ನು ಪಡೆದುಕೊಂಡು ಈ ಕೆಳಕಂಡ ಸೊತ್ತುಗಳನ್ನು ಕಾರ್ಯವ್ಯಾಪ್ತಿಯ ಅಬಕಾರಿ ನಿರೀಕ್ಷಕರು ಪುತ್ತೂರು ವಲಯ ಇವರಿಗೆ ದಿ:22 -9 
2010 ರಂದು ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ಸೊತ್ತುಗಳು 


1) ಜೀಪು ನೋಂದಣಿ ಸಂ : KL- 14 - 4283 


2) 8 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 48ರಂತೆ 180 ಎಂ ಎಲ್ ನ ಜಾನ್ ಬುಲ್ ವಿಸ್ತಿಯ ಒಟ್ಟು 384 ಬಾಟಲಿಗಳಲ್ಲಿ ಒಟ್ಟು 69.120 
ಲೀಟರು ಮದ್ಯ. 

( ಮೇಲಿನ 8 ಪೆಟ್ಟಿಗೆಗಳಿಂದ ತಲಾ 4ರಂತೆ ಒಟ್ಟು 32 ಬಾಟಲಿಗಳನ್ನು ರಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗೆಯಲಾಗಿದೆ) 

ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ ಇವರ ತನಿಖಾ ವರದಿ ಸಂಖ್ಯೆ :ಅನಿ/ ಪ .ವ/ ಅ‌ಸಿಆರ್/ 10 / 2010- 11 
ದಿ: 26 -11- 2010ರೊಂದಿಗೆ ಕರ್ನಾಟಕ ಸರ್ಕಾರದ ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ಮಂಗಳೂರು ವಲಯ ಇವರ ರಾಸಾಯನಿಕ ವಿಶ್ಲೇಷಣಾ 
ವರದಿ ಸಂಖ್ಯೆ: ಇಎಕ್ಸ್ನಂ: ಇ - 196-8, 26- 10 - 2010 ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕಾಸರಗೋಡು ಇವರು ವಾಹನ 
ಸಂ: KL - 14 - 4283 ಜೀಪಿನ ಬಗ್ಗೆ ನೀಡಿದ ಬಿ ಎಕ್ಸ್ಟ್ರಾಕ್ಟ್ ವರದಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಪುತ್ತೂರು ಇವರು ನೀಡಿದ ಮೌಲ್ಯ 
ಮಾಪನ ವರದಿ ಹಾಗೂ ಪ್ರಕರಣದ ದಾಖಲಾತಿಗಳ ಪ್ರತಿಗಳನ್ನು ಒಪ್ಪಿಸಿ ಪ್ರಕರಣದಲ್ಲಿ ಜಪ್ತು ಪಡಿಸಿಕೊಳ್ಳಲಾದ ಎಲ್ಲಾ ಸೊತ್ತುಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮಾದರಿಗಳ ರಾಸಾಯನಿಕ ವಿಶ್ಲೇಷಣಾ ವರದಿಯಲ್ಲಿ ಮದ್ಯದಲ್ಲಿ ಮದ್ಯಸಾರದ ತೀಕ್ಷತೆ 42 % ವಿ / ವಿ ಇರುವುದಾಗಿ ದೃಡೀಕರಿಸಿರುತ್ತಾರೆ. 
ವಶಪಡಿಸಿಕೊಂಡ ವಾಹನದ ಬಿ ರಿಜಿಸ್ಟ್ರಾರ್ ವರದಿಯಲ್ಲಿ ಶ್ರೀ .ಸಂಜೀವ ರೈ ಕೆ, ಬಿನ್:ಮೈಲಪ್ಪ ರೈ , ಕೊಲ್ಯ ಹೌಸ್, ನೆಟ್ಟಣಿಗೆ ಅಂಚೆ, ಬೆಳ್ಳೂರು 
ಇವರು ದಿನಾಂಕ: 20 -11 -2007ರಿಂದ ಅನ್ವಯವಾಗುವಂತೆ ವಾಹನದ ಮಾಲೀಕರಾಗಿರುವುದಾಗಿ ದೃಡೀಕೃತವಾಗಿರುವ ಮೇರೆಗೆ ಅವರಿಗೆ ಈ 
ಪಾದಿಕಾರದಿಂದ ದಿ: 08 - 03 - 2011ರಂದು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ಬಿ ರಡಿಯಲ್ಲಿ ನೋಂದಾಯಿತ ಅಂಚೆಯ ಮೂಲಕ 
ನೀಡಲಾದ ಕಾರಣ ಕೇಳಿ ನೋಟಿಸು ದಿನಾಂಕ : 21-3- 2011 ರಂದು ಜಾರಿಯಾಗಿದ್ದು, ಸದ್ರಿಯವರು ದಿ: 12 - 05 -2011ರಂದು ಉತ್ತರಿಸುತ್ತಾ ತಾನು 
ವಾಹನವನ್ನು ದಿ:23- 03 - 2010 ರಂದು ಶ್ರೀ . ಅಮರನಾಥ ಆಳ್ವ ,ಬಿನ್: ರಾಮಣ್ಣ ಆಳ್ವ ಅವರ ನಿವಾಸ, ಕರ್ನೂರು ಮನೆ, ನೆಟ್ಟಣಿಗೆ ಮುಡೂರು 
ಗಾಮ , ಪುತ್ತೂರು ದ.ಕ ಜಿಲ್ಲೆ ಎಂಬವರಿಗೆ ಡೆಲಿವರಿ ನೋಟು ಪಡೆದು ಮಾರಾಟ ಮಾಡಿರುತ್ತೇನೆ. ಮತ್ತು ಈ ಬಗ್ಗೆ ಪಾರಂ ನಂ :2ನ್ನು 
ನೀಡಿರುತ್ತೇನೆ. ಸದ್ರಿ ವಾಹನ ಮಾರಾಟ ಮಾಡಲಾಗಿದ್ದರೂ , ನೋಂದಾಣಿ ಬದಲಾವಣೆ ಮಾಡದ ಬಗ್ಗೆ ಕಾಸರಗೋಡು ಅರ್. ಟಿ.ಓ ರವರಿಗೆ ಸನ್ನಿ 
ಈ ಎರಡು ದಾಖಲೆಗಳ ಪ್ರತಿಯನ್ನು ಲಗತ್ತಿಸಿ ದೂರು ನೀಡಿರುತ್ತೇನೆ ಎಂದು ತಿಳಿಸಿ ತನಗೂ , ವಾಹನಕ್ಕೂ ಯಾವುದೇ ಸಂಬಂಧ 
ಇರುವುದಿಲ್ಲವೆಂದು ಹಾಗೂ ಕಾನೂನಿನಲ್ಲಿ ಯುಕ್ತ ಕಂಡ ಕಮ ಜರುಗಿಸಬಹುದೆಂದು ಉತ್ತರಿಸಿರುತ್ತಾರೆ. ವಾಹನ ಶೀ . ಅಮರನಾಥ ಆಳ್ವ ಇವರಿಗೆ 
ಪರಭಾರೆ ಆದ ಬಗ್ಗೆ ಸಂಬಂಧಿಸಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಯಾವುದೇ ಅಧಿಕೃತ ದಾಖಲೆಗಳು ಲಭ್ಯವಿರುವುದಿಲ್ಲ ಹಾಗೂ ಪ್ರಕರಣ 
ದಾಖಲಾಗಿ 1 ವರ್ಷ ಕಳೆದರೂ ವಾಹನದ ಮಾಲೀಕ /ಸುಪರ್ಧಿ ಹೊಂದಿರುವವರಾಗಲೀ ಅವರ ಪರ ಪ್ರತಿನಿಧಿಗಳಾಗಲೀ ಸದಿ ವಾಹನಕ್ಕೆ 
ವಾರೀಸುದಾರಿಕೆ ನಿರೂಪಿಸಿ ಅದನ್ನು ಹಸ್ತಾಂತರ ಪಡೆಯುವ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿರುವುದು ಕಂಡು ಬರುವುದಿಲ್ಲ. ಅಬಕಾರಿ 
ಕಾಯಿದೆ 43 ಎ ರಡಿ ಜಪ್ತಾದ ವಾಹನ/ಸೊತ್ತುಗಳನ್ನು ಅಧಿಕೃತ ಅಧಿಕಾರಿಗಳ ಅಭಿಪ್ರಾಯಕ್ಕೆ ಒಳಪಟ್ಟು ಯಾವುದೇ ವಿಳಂಭವಿಲ್ಲದೇ ವಿಲೇವಾರಿ 
ಮಾಡಲು ಕಾನೂನಾತ್ಮಕ ಅವಕಾಶವಿರುತ್ತದೆ. 


ಪಕರಣದ ತನಿಖಾಧಿಕಾರಿಗಳು ದಿ:26 - 11 - 2010ರಂದು ಸಲ್ಲಿಸಿರುವ ಶಿಪಾರಸ್ಸು ವರದಿಯನ್ನು ಪರಿಗಣಿಸಿ ಜಪ್ತುಪಡಿಸಿಕೊಂಡ ವಾಹನ 
ಸಂ : KL - 14 - 4283 ಜೀಪು ಇದನ್ನು ಹೊರತುಪಡಿಸಿ ಉಳಿದ ಮದ್ಯ ( ಮಾದರಿ ಹೊರತುಪಡಿಸಿ) ವನ್ನು ದಿನಾಂಕ :11 - 02 - 2011ರ ಅದೇಶದಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ಅದೇಶಿಸಲಾಗಿರುತ್ತದೆ. 

ವಾಹನವನ್ನು ದಿ:21 - 08 - 2010ರಂದು ವಶಪಡಿಸಿಕೊಂಡು ಈಗಾಗಲೆ 1 ವರ್ಷ 1 ತಿಂಗಳು ಕಳೆದರೂ , ವಾಹನದ ಮಾಲೀಕರಾಗಲೀ 
ಅಥವಾ ಅವರ ಪರ ವಕೀಲರಾಗಲೀ ವಾಹನದ ಮಾಲೀಕತ್ವ ನಿರೂಪಿಸಿ ಬಿಡುಗಡೆಗಾಗಿ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ , ಜಪ್ಪು ಸಂದರ್ಭದಲ್ಲಿ 
ವಾಹನದಲ್ಲಿ ಅಕ್ರಮವಾಗಿ ಮದ್ಯವನ್ನು ಸಾಗಾಟ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ವಾಹನವನ್ನು ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಸೂಕ್ತವೆಂದು ಪಾದಿಕಾರವು ಮನಗಂಡು ಪಾದಿಕಾರದಲ್ಲಿ ಮುಟ್ಟುಗೋಲು ನಡವಳಿಯನ್ನು ಪ್ರಾರಂಭಿಸಲಾಗಿರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೦೧ 
ಮುಟ್ಟುಗೋಲು ನಡವಳಿ ಪ್ರಯುಕ್ತ ಸಾಕ್ಷಿ ವಿಚಾರಣೆಯನ್ನು ಆರಂಭಿಸಿ, ಪ್ರಕರಣದ ಫಿರ್ಯಾದುದಾರರೊಂದಿಗೆ ಸಹ - ಸಾಕ್ಷಿದಾರರಾದ 
ಶ್ರೀ .ಪ್ರಮೋದ್ ಎ .ಎಸ್, ಪಿ.ಸಿ ಸಂ :572 ಮತ್ತು ತನಿಖಾಧಿಕಾರಿಗಳಾದ ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ ಇವರುಗಳನ್ನು ಪಾಸಾ -1 ಮತ್ತು 
2 ರವರನ್ನಾಗಿ ಸಾಕ್ಷಿ ವಿಚಾರಣೆ ನಡೆಸಿ ಪ್ರಕರಣದ ದಾಖಲಾತಿಗಳನ್ನು ನಿಶಾನೆ ಪಿ - 1ರಿಂದ ನಿಶಾನೆ ಪಿ - 6ಎ ತನಕ ಸಾಕ್ಷಿದಾರರಿಂದ 
ಗುರುತಿಸಲಾಗಿರುತ್ತದೆ. ವಿಚಾರಣಾ ಸಂದರ್ಭದಲ್ಲಿ ವಾಹನದ ಮಾಲೀಕರಾಗಲಿ, ಅವರ ಪರ ಪ್ರತಿನಿಧಿಗಳಾಗಲೀ ಹಾಜರಿರದ ಕಾರಣ ರಕ್ಷಣಾ ಪರ 
ಸಾಕ್ಷಿಗಳು ಇಲ್ಲವೆಂದು ಪರಿಗಣಿಸಿ, ಅಭಿಯೋಗದ ಪರ ಸಾಕ್ಷಿಯ ವಿಚಾರಣೆ ಮುಕ್ತಾಯಗೊಳಿಸಿ, ಸರ್ಕಾರಿ ಅಭಿಯೋಜಕರ ವಾದವನ್ನು ಆಲಿಸಿ ಆ 
ಈ ಕೆಳಗಿನಂತೆ ವಿವಾದಾಂಶಗಳ ಉತ್ತರ ಪಡೆಯಲಾಗಿರುತ್ತದೆ. 


1) ದಿನಾಂಕ:21 - 08 - 2010ರಂದು ಜೀಪು ನೊಂದಣಿ ಸಂ : KL -14 - 4283ರಲ್ಲಿ ಸಾಗಾಣಿಕೆಯಾದ ಸೊತ್ತು ಮದ್ಯ ಎಂಬ ಬಗ್ಗೆ ರಸಾಯನಿಕ 
ವಿಶ್ಲೇಷಣಾ ವರದಿಯಿಂದ ದೃಡೀಕೃತವಾಗಿದೆಯೇ ? 


2) ದಿನಾಂಕ:21 - 08 - 2010 ರಂದು ಜೀಪು ನೊಂದಣಿ ಸಂ : KL- 14 -4283ರಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಣಿಕೆಯಾಗಿದೆಯೇ ಮದ್ಯ 
ಸಾಗಾಣಿಕೆಯಾಗಿದೆಯೇ ? ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ ಅಪರಾಧಕ್ಕೆ 
ಬಳಸಲಾಗಿದೆಯೇ ? 


3) ವಶಪಡಿಸಿಕೊಂಡಿರುವ ವಾಹನದ ಮಾಲೀಕರು ತನ್ನ ಗಮನಕ್ಕೆ ಬಾರದೇ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆಯಡಿ ಮದ್ಯ 
ಸಾಗಾಣಿಕೆಗೆ ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ಸಾಬೀತು ಪಡಿಸಿದ್ದಾರೆಯೇ ? ಅಥವಾ ಇಲ್ಲವೇ ? 
4) ಜಪ್ತು ಪಡಿಸಲಾಗಿರುವ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ? 

ಒಂದು ಮತ್ತು ಎರಡನೇ ಅಂಶಗಳನ್ನು ಗುಣಾತ್ಮಕವಾಗಿ, ಮೂರನೇ ಅಂಶವನ್ನು ನಕರಾತ್ಮಕವಾಗಿ ಹಾಗೂ ನಾಲ್ಕನೇ ಅಂಶವನ್ನು 
ಅಂತಿಮ ಆದೇಶದಂತೆ. 

ಜಪಾದ ಮದ್ಯದ ಮಾದರಿಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿ ಕರ್ನಾಟಕ ಸರ್ಕಾರದ ಸಹಾಯಕ ರಸಾಯನಿಕ ವಿಶ್ಲೇಷಕರು , 
ಮಂಗಳೂರು ವಲಯ ಇವರು ನೀಡಿರುವ ವರದಿ ಸಂ : ಇಎಕ್ಸ್ನಂ: ಇ- 196 -8, 26 -10 - 2010 ರಲ್ಲಿ ಮದ್ಯದ ತೀಕ್ಷತೆ 42 % ವಿ / ವಿ 
ಇರುವುದಾಗಿ ದೃಡೀಕರಿಸಿರುವುದರಿಂದ ಜತ್ತುಪಡಿಸಿಕೊಂಡ ವಸ್ತುವು ಅಬಕಾರಿ ಸೊತ್ತು (ಮದ) ಆಗಿರುವುದು ಸಾಭೀತಾಗಿದ್ದು ಒಂದನೇ 
ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 


ರಾರರು ತಯಾರಿಸಿ ಒಪ್ಪಿಸಿರುವ ದಾಖಲಾತಿಗಳು ಹಾಗೂ ತನಿಖೆ ಕೈಗೊಂಡ ಬಗ್ಗೆ ಪೂರಕವಾಗಿ ನೀಡಿರುವ 
ಸಾಕ್ಷಾಧಾರಗಳ ಮೇಲೆ ದಿ :21 - 08 - 2011 ರಂದು ಜಪ್ತಿಪಡಿಸಿರುವ ಜೀಪು ನೊಂದಣಿ ಸಂ : KL -14 -4283 ಅಕ್ರಮವಾಗಿ 69. 120 ಲೀ ಮದ್ಯವನ್ನು 
ಯಾವುದೇ ಅಧಿಕೃತ ರಹದಾರಿ ಪತ್ರವಿಲ್ಲದೇ ಹೊಂದಿ ಸಾಗಾಣಿಕೆ ಮಾಡಿರುವುದು ಮತ್ತು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34 ಮತ್ತು 43 ಎ 
ರೀತ್ಯಾ ಅಪರಾಧಕ್ಕೆ ಬಳಸಿರುವುದು ಸಾಭೀತಾಗಿರುವುದರಿಂದ ಎರಡನೆ ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 


ಜಫ್ತುಪಡಿಸಿಕೊಂಡ ವಾಹನ ಜೀಪು ನೊಂದಣಿ ಸಂ : KL -14 - 4283 ಇದಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ಕಾಸರಗೋಡು ಇವರಿಂದ ಪಡೆದು ಸಲ್ಲಿಸಿರುವ ಬಿ ಎಕ್ಸ್ಟಾಕ್ಸ್ ವರದಿಯಲ್ಲಿ ದೃಡೀಕೃತವಾಗಿರುವ ವಾಹನದ ಮಾಲೀಕರಿಗೆ 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ಬಿ ರಡಿಯಲ್ಲಿ ಕಾರಣ ಕೇಳಿ ನೋಟಿಸನ್ನು ನೊಂದಾಯಿತ ಅಂಚೆಯ ಮೂಲಕ ನೀಡಲಾಗಿ, ಸದಿಯವರು 
ದಿ:12 - 05 - 2011ರಂದು ಉತ್ತರಿಸುತ್ತಾ ತಾನು ದಿ:23 - 03 - 2010ರಂದು ಶೀ .ಅಮರನಾಥ ಆಳ್ವ ,ಬಿನ್:ರಾಮಣ್ಣ ಆಳ್ವ, ಅಮರ ನಿವಾಸ, ಕರ್ನೂರು 
ಮನೆ, ನೆಟ್ಟಣಿಗೆ ಮುಡೂರು ಗ್ರಾಮ, ಪುತ್ತೂರು ದ.ಕ ಜಿಲ್ಲೆ ಎಂಬವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿರುವರಾದರೂ , ಸದ್ರಿ ವಾಹನ 2ನೇ 
ವ್ಯಕ್ತಿಗೆ ಪರಭಾರೆಯಾಗಿರುವ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಅಧಿಕೃತ ದಾಖಲೆಗಳು ಲಭ್ಯ ವಾಗದೇ ಇರುವುದರಿಂದ ವಾಹನದ 
ಪರಭಾರೆ ಅಂಶವನ್ನು ಪರಿಗಣಿಸಲು ಬರುವುದಿಲ್ಲ. ಹಾಗೂ ವಾಹನವನ್ನು ಖರೀದಿಸಿಕೊಂಡ ವ್ಯಕ್ತಿಯಾಗಲೀ ಆತನ ಪರ ಪ್ರತಿನಿಧಿಗಳಾಗಲೀ ವಾಹನದ 
ಬಿಡುಗಡೆ ಬಗ್ಗೆ ಯಾವುದೇ ಕಾನೂನಾತ್ಮಕ ಕಮಗಳನ್ನು ಕೈಗೊಳ್ಳದೇ ಇರುವುದರಿಂದ ವಾಹನದ ಮಾಲೀಕ/ ಸುಪರ್ಧಿ ಹೊಂದಿರುವವರು 
ತಿಳುವಳಿಕೆಯಿಂದಲೇ ವಾಹನದಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟದಂತಹ ಅಪರಾಧವೆಸಗಿರುವುದು ಹಾಗೂ ತದನಂತರದಲ್ಲಿ ಪ್ರಕರಣದಲ್ಲಿ ಆಸಕ್ತಿ 
ತೋರಿಸದೇ ಇರುವುದರಿಂದ ಇದೊಂದು ಕವಾರೀಸುದಾರರು ಇಲ್ಲದ ಪ್ರಕರಣವೆಂದು ಕಿ ಸಾಭೀತಾಗಿದ್ದು ಮೂರನೇ ಅಂಶವನ್ನು ನಕರಾತ್ಮಕವಾಗಿ 
ಪರಿಗಣಿಸಲಾಗಿದೆ. 


ಪೂರಕ ಅಂಶ - : 


1965ನೇ ಕರ್ನಾಟಕ ಅಬಕಾರಿ ಕಾಯಿದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಅರೋಪಿಯು ಪತ್ತೆಯಾಗದಿದ್ದಲ್ಲಿ ಅಥವಾ 
ಪತ್ತೆಯಾಗುವ ಸಾಧ್ಯತೆಯಿಲ್ಲದಿದ್ದಲ್ಲಿ, ಪ್ರಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ 
ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, ಅವುಗಳು ಕಾನೂನುಬದ್ಧವಾಗಿದೆಯೆಂದು ಸಾಕ್ಷಾಧಾರದೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, 


೧೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಸದಿ ಸೊತ್ತುಗಳು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ 
ಸೊತ್ತುಗಳಾಗಿದ್ದಲ್ಲಿ, ಅಂತಹ ಸೊತ್ತುಗಳನ್ನು ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಮೇಲಿನ ಎಲ್ಲಾ ಅಂಶಗಳನ್ನು ಅವಲೋಕಿಸಿ ಪೊಲೀಸ್ ಉಪ ನಿರೀಕ್ಷಕರು, ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಪುತ್ತೂರು ಇವರ 
ತಕ್ಷೀರು ಸಂಖ್ಯೆ:81/2010, ದಿ: 21- 08 -2010 ರಂದು ದಾಖಲಿಸಿದ ಪ್ರಕರಣದಲ್ಲಿ ಆರೋಪಿಯು 69.120 ಲೀ ಅಕ್ರಮ ಮದ್ಯ ಸಾಗಾಣಿಕೆ 
ಮಾಡುವುದನ್ನು ಪತ್ತೆಹಚ್ಚಿ, ವಾಹನವನ್ನು ಪಂಚನಾಮೆಯ ಮುಖಾಂತರ ಸ್ವಾಧೀನಪಡಿಸಿ ಹಾಗೂ ವಾಹನದಲ್ಲಿ ಜತ್ತು ಪಡಿಸಲಾಗಿರುವ ವಸ್ತು 
ರಾಸಾಯನಿಕ ತಜ್ಞರ ಅಭಿಪ್ರಾಯದಂತೆ ಮದ್ಯವೆಂದು ದೃಡಪಟ್ಟು, ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು 
ಸ್ಪಷ್ಟವಾಗಿ ಸಾಬೀತಾಗಿರುವುದರಿಂದ ಪ್ರಾಧಿಕಾರವು ಈ ಕೆಳಕಂಡಂತೆ ತೀರ್ಮಾನ ತೆಗೆದು ಕೊಳ್ಳಬೇಕಾಗಿರುತ್ತದೆ. 


ಆದೇಶ 


ಬಿ. ವಿ.ಹೂವಪ್ಪ ಗೌಡ, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, ದ.ಕ. ಜಿಲ್ಲೆ, ಮಂಗಳೂರು ಆದ ನಾನು 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43ಎ ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ನಿಯಮ 43 ಬಿ ರಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿದ ನಂತರ ಪೊಲೀಸ್ ಉಪ ನಿರೀಕ್ಷಕರು, ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಪುತ್ತೂರು ಇವರ 
ತಕ್ಷೀರು ಸಂ : 81 /2010, ದಿ : 21 - 08 - 2010ರಲ್ಲಿ ಜಪ್ತಿಪಡಿಸಿಕೊಂಡಿರುವ ಜೀಪು ನೊಂದಣಿ ಸಂ : KL -14 - 4283 ( ಚಾಸೀಸ್ ನಂ : CJ447303599 
ಮತ್ತು ಇಂಜಿನ್ ನಂ : DI3216S ) ನಿಯಮ 43ಸಿ ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಸದ್ಯ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ಮದ್ಯವನ್ನು ಈ ಪ್ರಾಧಿಕಾರದ ಸಮ ಸಂಖ್ಯೆ ಅದೇಶ ದಿನಾಂಕ: 11 -02 -2011ರ ಅನ್ವಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡಿರುವುದನ್ನು ಸ್ಥಿರೀಕರಿಸಿದ್ದೇನೆ. 

ಈ ಆದೇಶವನ್ನು ದಿ : 22 - 09 -2011ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಈ ಆದೇಶವುಇಂದಿನಿಂದ 30 ದಿವಸಗಳ ನಂತರ ಜ್ಯಾರಿಯಲ್ಲಿ ಬರುತ್ತದೆ. 


ಬಿ. ವಿ , ಹೂವಪ್ಪಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


ಪಿ .ಆರ್ . 1066 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ: ಎಸ್‌ಡಿಕೆ/ 178/ ಡಿಟಿಸಿಆರ್ /2010 - 11 ದಿನಾಂಕ: 15 - 09 - 2011 | 


ಉಪಸ್ಥಿತರು: 


ಬಿ. ವಿ . ಹೂವಪ್ಪಗೌಡ ಅಧಿಕೃತ ಅಧಿಕಾರಿಗಳು ಹಾಗೂ ಡಿಸ್ಕೂಟಿ ಕಮೀಷನರ್ ಆಫ್ ಎಕ್ಸೆಜ್, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


ಫಿರ್ಯಾದುದಾರರು: 


ಆರೋಪಿ 


ಪೋಲೀಸ್ ಉಪ ನಿರೀಕ್ಷಕರು ( ಕಾ & ಸು ) ಪುತ್ತೂರು ನಗರ 
ಪೋಲೀಸ್ ಠಾಣೆ ಪುತ್ತೂರು 


ಸಂತೋಷ್ ಕುಮಾರ್ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ:30 -10 - 2010ರಂದು ಬೆಳಿಗ್ಗೆ 10 - 45 ಗಂಟೆ ಸಮಯಕ್ಕೆ ಫಿರ್ಯಾದು ದಾರರಾದ ಪೊಲೀಸ್ ಉಪ ನಿರೀಕ್ಷಕರು, ( ಕಾ & ಸು ) 
ಪುತ್ತೂರು ನಗರ ಪೊಲೀಸ್ ಠಾಣೆ, ಪುತ್ತೂರು ಇವರು ಸಿಬ್ಬಂಧಿ ಮತ್ತು ಪಂಚರೊಂದಿಗೆ ಖಚಿತ ಮಾಹಿತಿಯ ಮೇರೆಗೆ ಪುತ್ತೂರು ತಾಲೂಕು 
ಕಣ್ಣೂರು ಗ್ರಾಮದ ಆನೆಮಜಲು ಎಂಬಲ್ಲಿರುವ ಸಂತೋಷ್ ಕುಮಾರ್ ಎಂಬವರ ಮನೆಯ ಬಳಿಯ ಕಾಡು ಪ್ರದೇಶದೊಳಗೆ ಧಾಳಿ ಮಾಡಲಾಗಿ 
ಅಲ್ಲಿ KA -19- P-6837 ನೋಂದಣಿ ಸಂಖ್ಯೆ ಇರುವ ಕ್ವಾಲಿಸ್ ಕಾರಿನೊಳಗೆ 35 ಲೀಟರು ಸಾಮರ್ಥ್ಯದ 34 ಕ್ಯಾನುಗಳಲ್ಲಿ ತಲಾ 35 ಲೀಟರಿನಂತೆ 
ಒಟ್ಟು 1,020 ಲೀಟರು ಮದ್ಯಸಾರ ಇರುವುದನ್ನು ಪತ್ತೆಹಚ್ಚಿ , ಪ್ರಕರಣ ಸಂದರ್ಭದಲ್ಲಿ ಅರೋಪಿಗಳು ತಲೆಮರೆಸಿಕೊಂಡಿರುವ ಮೇರೆಗೆ ಇದೊಂದು 
ಅಕ್ರಮ ಮದ್ಯಸಾರ ಹೊಂದಿ ಸಾಗಾಟ ಮಾಡುತ್ತಿರುವ ಪ್ರಕರಣವೆಂದು ಪರಿಗಣಿಸಿ ಇದು ಅಬಕಾರಿ ಕಾಯಿದೆ ಕಲಂ 32,34, 43(3) ರ 
ಪಕಾರ ಅಪರಾಧ ಹಾಗೂ ಶಿಕ್ಷಾರ್ಹವಾಗಿರುವುದರಿಂದ, ಪತ್ತೆಯಾದ ಮದ್ಯಸಾರದಿಂದ ರಾಸಾಯನಿಕ ವಿಶ್ಲೇಷಣೆಗೆ ಮಾದರಿಗಳನ್ನು ಪಂಚರ 
ಸಮಕ್ಷಮ ಪತ್ಯೇಕಿಸಿ ತಲೆಮರೆಸಿಕೊಂಡಿರುವ ಸಂತೋಷ್ ಕುಮಾರ್ ಎಂಬವರ ವಿರುದ್ದ ಪುತ್ತೂರು ನಗರ ಠಾಣೆ ಕೈಂ ಸಂ : 218/2010 , 
ದಿನಾಂಕ:30 -10 - 2010 ರಂತೆ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿ ಹಾಗೂ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ 
ಸಲ್ಲಿಸಿ, ಸೊತ್ತುಗಳನ್ನು ಮುಂದಿನ ವಿಲೇಯ ಬಗ್ಗೆ ಹಸ್ತಾಂತರಕ್ಕಾಗಿ ದಿನಾಂಕ :22 -1-2011 ರಂದು ಈ ಪಾದಿಕಾರದಿಂದ ಅನುಮತಿಯನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೦೩ 
ಪಡೆದುಕೊಂಡು ಈ ಕೆಳಕಂಡ ಸೊತ್ತುಗಳನ್ನು ಕಾರ್ಯವ್ಯಾಪ್ತಿಯ ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ ಇವರಿಗೆ ದಿ:14 -3 - 2011 ರಂದು 
ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ಸೊತ್ತುಗಳು 


1) ಕ್ವಾಲಿಸ್ ಕಾರು ಸಂ : KA -19 - P - 6837 ( ಇಂಜಿನ್ ಸಂ : 2L9729418 ಮತ್ತು ಚಾಸೀಸ್ ಸಂ : LF5010507820102) 


2) 35 ಲೀಟರು ಸಾಮರ್ಥ್ಯದ 34 ಕ್ಯಾನುಗಳಲ್ಲಿ ತಲಾ 35 ಲೀಟರಿನಂತೆ ಒಟ್ಟು 1,020 ಲೀಟರು ಮದ್ಯಸಾರ , ಸದ್ರಿ ಮದ್ಯಸಾರವನ್ನು 

ಹಸ್ತಾಂತರಿಸುವ ಸಮಯದಲ್ಲಿ 11 ಕ್ಯಾನುಗಳು ಒಡೆದು ಹೋಗಿದ್ದು 23 ಕ್ಯಾನುಗಳಲ್ಲಿ ತಲಾ 29. 250 ಲೀಟರಿನಂತೆ ಒಟ್ಟು 72 .750 ಲೀ 
ಮದ್ಯಸಾರ ಇರುತ್ತದೆ . 

(ಮೇಲಿನ ಮದ್ಯಸಾರದಿಂದ ತಲಾ 180 ಮಿಲಿಯ 23 ಬಾಟಲಿಗಳಲ್ಲಿ ಮದ್ಯಸಾರವನ್ನು ರಾಸಾಯನಿಕ ಪರೀಕ್ಷೆಗಾಗಿ ಮಾದರಿ 
ತೆಗೆಯಲಾಗಿದೆ) 


ಬಾ 


ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ ಇವರು ದಿ:14 -3- 2011ರಂದು ಸಲ್ಲಿಸಿರುವ ವರದಿ ಸಂ : ಅನಿ/ ಪುವ/ ಅರ್ ಸಿಆರ್ /34 /2010 
11ರಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಪ್ತುಪಡಿಸಲಾದ 35 ಲೀಟರು ಸಾಮರ್ಥ್ಯದ 34 ಬಿಳಿ ಕ್ಯಾನುಗಳಲ್ಲಿ ತಲಾ 30 ಲೀಟರಿನಂತೆ 1020 ಲೀಟರು 
ಮದ್ಯಸಾರದ ಪೈಕಿ 23 ಕ್ಯಾನುಗಳಲ್ಲಿ ತಲಾ 29.250 ಲೀಟರಿನಂತೆ ಒಟ್ಟು 672 . 750 ಮದ್ಯಸಾರ ಮಾತ್ರ ಸ್ವೀಕೃತವಾಗಿದ್ದು ಉಳಿದಂತೆ 11 
ಕ್ಯಾನುಗಳು ಒಡೆದುಹೋಗಿ ಅದರಲ್ಲಿದ್ದ ಮದ್ಯಸಾರ ಸೋರಿಹೋಗಿರುತ್ತದೆ ಎಂದು ತಿಳಿಸಿ ಈ ಬಗ್ಗೆ ಸೊತ್ತುಗಳನ್ನು ಪೊಲೀಸ್ ಅಧಿಕಾರಿಗಳಿಂದ 
ಸ್ವೀಕರಿಸುವ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳು ಮತ್ತು ಪಂಚರ ಸಮಕ್ಷಮ ತಯಾರಿಸಲಾದ ಮಹಜರನ್ನು ವರದಿಯೊಂದಿಗೆ ಒಪ್ಪಿಸಿರುತ್ತಾರೆ. 

ಅಬಕಾರಿ ನಿರೀಕ್ಷಕರು , ಪುತ್ತೂರು ವಲಯ ಇವರ ತನಿಖಾ ವರದಿ ಸಂಖ್ಯೆ: ಅನಿ / ಪ . ವ / ಅ‌ಸಿಆರ್/35/ 2010 - 11 ದಿ: 17 -5 - 2011ರ 
ವರದಿಯೊಂದಿಗೆ ಕರ್ನಾಟಕ ಸರ್ಕಾರದ ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ಮಂಗಳೂರು ವಲಯ ಇವರ ರಾಸಾಯನಿಕ ವಿಶ್ಲೇಷಣಾ ವರದಿ 
ಸಂಖ್ಯೆ: ಇಎಕ್ಸ್ನಂ: ಇ - 47 - 23 ದಿ: 29 -4 - 2011, ಪಾದೇಶಿಕ ಸಾರಿಗೆ ಅಧಿಕಾರಿಗಳು, ಪುತ್ತೂರು, ದ.ಕ ಜಿಲ್ಲೆ ಇವರು ವಾಹನ ಸ ಸಂ : KA-19 -P 
6837 ಕ್ವಾಲಿಸ್ ಕಾರಿನ ಬಗ್ಗೆ ನೀಡಿದ ಬಿ ಎಕ್ಸ್ ಟ್ರಾಕ್ಟ್ ವರದಿ, ಮೌಲ್ಯ ಮಾಪನ ವರದಿ ಮತ್ತು ಪ್ರಕರಣದ ದಾಖಲಾತಿಗಳ ಪ್ರತಿಗಳನ್ನು ಒಪ್ಪಿಸಿ 
ಪ್ರಕರಣದಲ್ಲಿ ಜತ್ತು ಪಡಿಸಿಕೊಳ್ಳಲಾದ ಎಲ್ಲಾ ಸೊತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮಾದರಿಗಳ ರಾಸಾಯನಿಕ ವಿಶ್ಲೇಷಣಾ ವರದಿಯಲ್ಲಿ ಮದ್ಯಸಾರದ ತೀಕ್ಷತೆ 80 % ವಿ/ವಿ @ 60 ಡಿಗ್ರಿ F ಇರುವುದಾಗಿ ದೃಡೀಕರಿಸಿರುತ್ತಾರೆ . 
ವಶಪಡಿಸಿಕೊಂಡ ವಾಹನದ ನೋಂದಣಿ ಸಂಖ್ಯೆ ಆಧಾರಿತವಾಗಿ ಪಡೆಯಲಾದ ಬಿ ರಿಜಿಸ್ಟ್ರಾರ್ ವರದಿಯಲ್ಲಿ ನಮೂದಿತವಾದ ವಾಹನವು 
ಮಾರುತಿ ಕಂಪೆನಿ ನಿರ್ಮಿತ ವಾಹನವಾಗಿದ್ದು, ಜತ್ತುಪಡಿಸಿಕೊಂಡ ವಾಹನವು ಕ್ವಾಲಿಸ್ ಕಾರು ಆಗಿರುವುದರಿಂದ ಒಂದಕ್ಕೊಂದು ತಾಳೆಯಾಗದೇ 
ಇರುವುದು ಕಂಡುಬಂದಿದ್ದು ವಾಹನಕ್ಕೆ ನಕಲಿ ನಂಬರ್ ಪ್ಲೇಟು ಆಳವಡಿಸಿ ಅಕ್ರಮಕ್ಕೆ ಬಳಸಿಕೊಂಡಿರುವುದು ಖಾತ್ರಿಯಾಗಿರುತ್ತದೆ. ಆದಾಗ್ಯೂ ಬಿ 
ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿಯಲ್ಲಿ ದೃಡೀಕೃತವಾದ ವಾಹನದ ಮಾಲೀಕರಾದ ಶ್ರೀ . ಅಬ್ದುಲ್ ಅಜೀಜ್ ಬಿನ್:ಚೆಯ್ಯಬ್ಬ ಪ್ಲಾಟ್ ನಂ :502 , ಸಿಂಪನಿ 
ಅಪಾಟ್ ೯ಮೆಂಟ್ , ಕಾಸಾಗಾಂಡ , ಸ್ವರಕ್ ರೋಡ್, ಅತ್ತಾವರ, ಮಂಗಳೂರು ಇವರಿಗೆ ಪಾದಿಕಾರದಿಂದ ದಿ:30 -5 -2011ರಂದು ನೀಡಲಾದ 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ಬಿ ರಡಿಯಲ್ಲಿ ನೀಡಲಾದ ಕಾರಣ ಕೇಳಿ ನೋಟಿಸಿಗೆ ಸದಿಯವರು ದಿ: 6 - 6 - 2011 ರಂದು 
ಉತ್ತರಿಸುತ್ತಾ ಜಪ್ತಾದ ವಾಹನ ಹಾಗೂ ತನ್ನ ವಾಹನ ಒಂದಕ್ಕೊಂದು ತಾಳೆಬಾರದೇ ಇರುವುದರಿಂದ ಈ ಪ್ರಕರಣಕ್ಕೂ ತನಗೂ ಯಾವುದೇ 
ಸಂಬಂಧವಿಲ್ಲ ಎಂದು ತಿಳಿಸಿ ಪ್ರಕರಣದಲ್ಲಿ ಜಪ್ತಾದ ಟೋಯೋಟೋ ಕಂಪೆನಿ ನಿರ್ಮಿತ ಕ್ವಾಲಿಸ್ ಕಾರನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವಲ್ಲಿ ತನ್ನ ಅಭ್ಯಂತರವೇನು ಇಲ್ಲವೆಂದು ತಿಳಿಸಿರುತ್ತಾರೆ. 

ವಾಹನವನ್ನು ದಿ :30 - 10 - 2010ರಂದು ವಶಪಡಿಸಿಕೊಂಡು ಈಗಾಗಲೇ 10 ತಿಂಗಳು ಕಳೆದರೂ , ವಾಹನದ ಮಾಲೀಕರಾಗಲೀ ಅಥವಾ 
ಅವರ ಪರ ವಕೀಲರಾಗಲೀ ವಾಹನದ ಮಾಲೀಕತ್ವ ನಿರೂಪಿಸಿ ಬಿಡುಗಡೆಗಾಗಿ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ, ಜತ್ತು ಸಂದರ್ಭದಲ್ಲಿ ವಾಹನದಲ್ಲಿ 
ಅಕ್ರಮವಾಗಿ ಮದ್ಯಸಾರವನ್ನು ಸಾಗಟ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಜಪ್ತಾದ ಸೊತ್ತುಗಳ ಸಮೇತ ವಾಹವನ್ನು ಸರಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಸೂಕ್ತವೆಂದು ಪ್ರಾಧಿಕಾರವು ಮನಗಂಡು ಪ್ರಾದಿಕಾರದಲ್ಲಿ ಮುಟ್ಟುಗೋಲುನಡವಳಿಯನ್ನು ಪ್ರಾರಂಭಿಸಲಾಗಿರುತ್ತದೆ . 

ಮುಟ್ಟುಗೋಲು ನಡವಳಿ ಪಯುಕ್ತ ಸಾಕ್ಷಿ ವಿಚಾರಣೆಯನ್ನು ಆರಂಭಿಸಿ, ಪ್ರಕರಣದ ತನಿಖಾಧಿಕಾರಿ ಮತ್ತು ಫಿರ್ಯಾದುದಾರರನ್ನು 
ಪಾಸಾ -1 ಮತ್ತು 2ರನ್ನಾಗಿ ಸಾಕ್ಷಿ ವಿಚಾರಣೆ ನಡೆಸಿ ಪ್ರಕರಣದ ಮುಖ್ಯ ದಾಖಲಾತಿಗಳನ್ನು ನಿಶಾನೆ ಪಿ -1ರಿಂದ ನಿಶಾನೆ ಪಿ -10ಎ ತನಕ 
ಸಾಕ್ಷಿದಾರರಿಂದ ಗುರುತಿಸಲಾಗಿರುತ್ತದೆ. ವಿಚಾರಣಾ ಸಂದರ್ಭದಲ್ಲಿ ವಾಹನದ ಮಾಲೀಕರಾಗಲಿ, ಅವರ ಪರ ಪ್ರತಿನಿಧಿಗಳಾಗಲೀ ಹಾಜರಿರದ ಕಾರಣ 
ರಕ್ಷಣಾ ಪರ ಸಾಕ್ಷಿಗಳು ಇಲ್ಲವೆಂದು ಪರಿಗಣಿಸಿ , ಅಭಿಯೋಗದ ಪರ ಸಾಕ್ಷಿ ವಿಚಾರಣೆ ಮುಕ್ತಾಯಗೊಳಿಸಿ , ಸರ್ಕಾರಿ ಅಭಿಯೋಜಕರ ವಾದ 
ಮಂಡನೆಯನ್ನು ಆಲಿಸಿ ಆ ವಾದ ಮಂಡನೆಯನ್ನು ಆಲಿಸಿ ಈ ಕೆಳಗಿನ ವಿವಾದಾಂಶಗಳ ಉತ್ತರ ಪಡೆಯಲಾಗಿರುತ್ತದೆ. 


ಎಂಬ ಬಗ್ಗೆ 


1) ದಿನಾಂಕ:30 -10 - 2010ರಂದು ಕ್ಯಾಲಿಸ್ ನೊಂದಣಿ ಸಂ : KA- 19 - P - 6837ರಲ್ಲಿ ಸಾಗಾಣಿಕೆ ಯಾದ ಸೊತ್ತು ಮದ್ಯಸಾರ 
ರಸಾಯನಿಕ ವಿಶ್ಲೇಷಣಾ ವರದಿಯಿಂದ ದೃಡೀಕೃತವಾಗಿದೆಯೇ ? 


೧೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

ಭಾಗ - ೩ 
2) ದಿನಾಂಕ: 30 -10- 2010 ರಂದು ಸ್ವಾಲಿಸ್ ಕಾರು ನೋಂದಣಿ ಸಂ : KA-19-P-6837 ಇದರಲ್ಲಿ ಅಕ್ರಮವಾಗಿ ಮದ್ಯಸಾರ 
ಸಾಗಾಣಿಕೆಯಾಗಿದೆಯೇ ? ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ ಅಪರಾಧಕ್ಕೆ ಬಳಸಲಾಗಿದೆಯೇ ? 
3) ವಶಪಡಿಸಿಕೊಂಡಿರುವ ವಾಹನದ ಮಾಲೀಕರು ತನ್ನ ಗಮನಕ್ಕೆ ಬಾರದೇ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆಯಡಿ ಮದ್ಯಸಾರ 
ಸಾಗಾಣಿಕೆಗೆ ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ಸಾಬೀತು ಪಡಿಸಿದ್ದಾರೆಯೇ ? ಅಥವಾ ಇಲ್ಲವೇ ? 
4) ಜಪ್ತು ಪಡಿಸಲಾಗಿರುವ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ? 

- ಒಂದನೇ ಮತ್ತು ಎರಡನೇ ಅಂಶಗಳನ್ನು ಗುಣಾತ್ಮಕವಾಗಿ, ಮೂರನೇ ಅಂಶವನ್ನು ನಕರಾತ್ಮಕವಾಗಿ ಹಾಗೂ ನಾಲ್ಕನೇ ಅಂಶವನ್ನು 
ಅಂತಿಮ ಆದೇಶದಂತೆ. 


- ಜಪ್ತಾದ ಮದ್ಯಸಾರದ ಮಾದರಿಗಳ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿ ಕರ್ನಾಟಕ ಸರ್ಕಾರದ ಸಹಾಯಕ ರಸಾಯನಿಕ ವಿಶ್ಲೇಷಕರು , 
ಮಂಗಳೂರು ವಲಯ ಇವರು ನೀಡಿರುವ ವರದಿ ಸಂ : ಇ - 47 - 20 ದಿ:29 -4 - 2011ರಲ್ಲಿ ಮದ್ಯಸಾರದ ತೀಕ್ಷತೆ 80 % ವಿ/ ವಿ @ 60 ಡಿಗ್ರಿ F 
ಇರುವುದಾಗಿ ದೃಡೀಕರಿಸಿರುವುದರಿಂದ ಜತ್ತುಪಡಿಸಿಕೊಂಡ ವಸ್ತುವು ಅಬಕಾರಿ ಸೊತ್ತು (ಮದ್ಯಸಾರ) ಆಗಿರುವುದು ಸಾಭೀತಾಗಿರುವುದು ಒಂದನೇ 
ಅಂಶಕ್ಕೆ ಗುಣಾತ್ಮಕ ವಾಗಿರುತ್ತದೆ. 


ಕ್ಕೆ 


ಪ್ರಕರಣದ ಫಿರ್ಯಾದುದಾರರು ತಯಾರಿಸಿರುವ ದಾಖಲಾತಿಗಳು ಹಾಗೂ ತನಿಖಾಧಿಕಾರಿಯವರು ಪುರಕವಾಗಿ ನೀಡಿರುವ ಸಾಕ್ಷಾಧಾರದ 
ಮೇಲೆ ದಿ:30- 10 - 2010 ಜಫ್ತುಪಡಿಸಿಕೊಂಡಿರುವ ಕ್ವಾಲಿಸ್ ಕಾರು ನೋಂದಣಿ ಸಂ : KA-19-P -6837 ರಲ್ಲಿ ಅಕ್ರಮವಾಗಿ 1020.000 ಲೀಟರ್ 
ಮದ್ಯಸಾರವನ್ನು ಯಾವುದೇ ಅಧಿಕೃತ ರಹದಾರಿ ಪತ್ರವಿಲ್ಲದೇ ಹೊಂದಿ ಸಾಗಾಣಿಕೆ ಮಾಡಿರುವುದು ಸಾಭೀತಾಗಿರುವುದರಿಂದ ಎರಡನೇ ಅಂಶವನ್ನು 
ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 


ಜಪ್ತುಪಡಿಸಿಕೊಂಡ ವಾಹನ ನೊಂದಣಿ ಸಂ : KA-19-P - 6837 ಎಂಬ ಫಲಕವನ್ನು ಆಳವಡಿಸಲಾದ ಕ್ವಾಲಿಸ್ ಕಾರು ಇದಕ್ಕೆ 
ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ನೊಂದಣಿ ಸಂಖ್ಯೆ ಆಧಾರದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಪಡೆದು ಸಲ್ಲಿಸಿರುವ ಬಿ ಎಕ್ಸ್ಟಾಕ್ಸ್ 
ವರದಿಯನ್ನು ಪರಿಶೀಲಿಸಲಾಗಿ ಸದಿ ವರದಿಯು ಮಾರುತಿ ಕಂಪೆನಿ ನಿರ್ಮಿತ ( ಜಾಸೀಸ್ ಸಂ : MA3EED81 S00394995 ಮತ್ತು ಇಂಜಿನ್ ಸಂ : 
F10DN 4218699) ವಾಹನದ್ದಾಗಿದ್ದು ಜಪಾದ ವಾಹನವು ಟೊಯೋಟೋ ಕಂಪೆನಿ ನಿರ್ಮಿತ ( ಇಂಜಿನ್ ನಂ : 2L9729418 ಮತ್ತು ಚಾಸೀಸ್ 
ನಂ : LF5010507820102 ) ಆಗಿದ್ದು ಒಂದಕ್ಕೊಂದು ತಾಳೆ ಕಂಡು ಬಾರದೇ ಇರುವುದರಿಂದ ಅಕ್ರಮ ಸಂದರ್ಭದಲ್ಲಿ ಕ್ವಾಲಿಸ್ ಕಾರಿಗೆ 
ನಕಲಿ ನಂಬರ್ ಪ್ಲೇಟ್ KA- 19 - P- 6837ನ್ನು ತಿಳುವಳಿಕೆಯಿಂದಲೇ ಆಳವಡಿಸಿ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಉದ್ದೇಶ ಪೂರ್ವಕವಾಗಿ 
ವಾಹನದ ಸುಪರ್ಧಿ ಹೊಂದಿರುವ ವ್ಯಕ್ತಿ ಅಥವಾ ವಾಹನದ ಮಾಲೀಕರು ಪ್ರಯತ್ನಿಸಿರುವುದು ಸಾಭೀತಾಗಿರುತ್ತದೆ. ಅಲ್ಲದೇ ಪ್ರಕರಣ ದಾಖಲಾಗಿ 
10 ತಿಂಗಳುಗಳು ಕಳೆದರೂ ತನ್ನ ವಾಹನವನ್ನು ಪತ್ತೆಹಚ್ಚಲು ಅಥವಾ ಪಡೆಯಲು ಪ್ರಯತ್ನಿಸದೇ ಇರುವುದರಿಂದ ವಾಹನದ ಮಾಲೀಕರು ತಮ್ಮ 
ತಿಳುವಳಿಕೆಯಿಂದಲೇ ಉದ್ದೇಶ ಪೂರ್ವಕವಾಗಿ ಈ ಅಪರಾಧವನ್ನು ಎಸಗಿ ತದನಂತರದಲ್ಲಿ ಪ್ರಕರಣದಲ್ಲಿ ಆಸಕ್ತಿ ತೋರಿಸದೇ ಇರುವುದರಿಂದ 
ಪ್ರಕರಣವು ವಾರೀಸುದಾರರು ಇಲ್ಲದ ಪ್ರಕರಣವೆಂದು ಸಾಭೀತಾಗಿರುವುದರಿಂದ ಮೂರನೇ ಅಂಶವನ್ನು ನಕರಾತ್ಮಕವಾಗಿ ಪರಿಗಣಿಸಲಾಗಿದೆ. 

1965ನೇ ಕರ್ನಾಟಕ ಅಬಕಾರಿ ಕಾಯಿದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಅರೋಪಿಯು ಪತ್ತೆಯಾಗದಿದ್ದಲ್ಲಿ ಅಥವಾ 
ಪತ್ತೆಯಾಗುವ ಸಾಧ್ಯತೆಯಿಲ್ಲದಿದ್ದಲ್ಲಿ, ಪ್ರಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ 
ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, ಅವುಗಳು ಕಾನೂನುಬದ್ಧವಾಗಿದೆಯೆಂದು ಸಾಕ್ಷಾಧಾರ ದೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, 
ಸದ್ರಿ ಸೊತ್ತುಗಳು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ 
ಸೊತ್ತುಗಳಾಗಿದ್ದಲ್ಲಿ, ಅಂತಹ ಸೊತ್ತುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಕಾರಣ ಪ್ರಕರಣದಲ್ಲಿ ಪೊಲೀಸ್ ಉಪ ನಿರೀಕ್ಷಕರು,( ಕಾ & ಸು ) ಪುತ್ತೂರು ನಗರ ಪೊಲೀಸ್ ಠಾಣೆ, ಮತ್ತೂರು ಇವರ ಠಾಣಾ ತಕ್ಷೀರು 
ಸಂಖ್ಯೆ : 218 /2010 ದಿ:- 30 - 10 - 2010 ರಂದು ದಾಖಲಿಸಿದ ಪ್ರಕರಣದಲ್ಲಿ 1020 ಲೀಟರ್ ಅಕಮ ಮದ್ಯಸಾರವನ್ನು ಸಾಗಾಣಿಕೆ ಮಾಡುವುದುದನ್ನು 
ಪತ್ತೆಹಚ್ಚಿ, ವಾಹನವನ್ನು ಪಂಚನಾಮೆಯ ಮುಖಾಂತರ ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜಪ್ತುಪಡಿಸಲಾಗಿರುವ ವಸ್ತು ರಾಸಾಯನಿಕ ತಜ್ಞರ 
ಅಭಿಪ್ರಾಯದಂತೆ ಮದ್ಯಸಾರವೆಂದು ದೃಡಪಟ್ಟಿದ್ದು, ಸದರಿ ವಾಹವನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು 
ಸ್ಪಷ್ಟವಾಗಿರುವುದನ್ನು ಪರಿಗಣಿಸಿ ನಕಲಿ ನಂಬರ್ ಪ್ಲೇಟು ಆಳವಡಿಸಿ ಆಕ್ರಮ ಮದ್ಯಸಾರ ಸಾಗಾಟಕ್ಕೆ ಬಳಸಿದ ವಾಹನ ಕ್ವಾಲಿಸ್ ಕಾರು ಸಂ : KA-19 
P-6837 ಮತ್ತು ಇತರ ಸೊತ್ತುಗಳಾದ 1020 ಲೀಟರು ಮದ್ಯಸಾರದ ಪೈಕಿ ಸೋರಿಹೋದ ಮದ್ಯಸಾರವನ್ನು ಹೊರತುಪಡಿಸಿ ಉಳಿದ ಮದ್ಯಸಾರವನ್ನು 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43ಸಿ ರಡಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಮದ್ಯಸಾರವನ್ನು ಪ್ರಸ್ತುತ ಸರ್ಕಾರದ ನೀತಿಯಂತೆ 
ನಾಶಪಡಿಸಲು ಹಾಗೂ ವಾಹನ ಮತ್ತು ಖಾಲಿ ಪ್ಲಾಸ್ಟಿಕ್ ಕ್ಯಾನುಗಳನ್ನು ವಿಲೇವಾರಿ ಮಾಡಬಹುದಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೦೫ 
ಆದೇಶ 
ಬಿ. ವಿ . ಹೂವಪ್ಪಗೌಡ ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸ್ಜ್ , ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಆದ 
ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರಿವನ್ನು ಚಲಾಯಿಸಿ, ಕಲಂ 43 ( ಬಿ) ಅಡಿ ಕಮ 
ಜರುಗಿಸಿ, ಪೊಲೀಸ್ ಉಪ ನಿರೀಕ್ಷಕರು, ( ಕಾ & ಸು ), ಪುತ್ತೂರು ನಗರ ಪೊಲೀಸ್ ಠಾಣೆ , ಮತ್ತೂರು ಇವರ ಕೈಂ ಸಂ: 218 /2010 ದಿನಾಂಕ: 
30 -10 - 2010 ರಲ್ಲಿ ಜಪ್ತು ಪಡಿಸಿಕೊಂಡಿರುವ ನಕಲಿ ನಂಬರು ಪ್ಲೇಟ್ ಸಂ : KA-19-P-6837 ಆಳವಡಿಸಲಾದ ಕ್ವಾಲಿಸ್ ಕಾರು ( ಇಂಜಿನ್ 
ನಂ : 2L9729418 ಮತ್ತು ಚಾಸೀಸ್ ನಂ : LF501050 7820102) ನ್ನು ಮತ್ತು ಜಪ್ತುಪಡಿಸಿಕೊಂಡ 35 ಲೀಟರು ಸಾಮರ್ಥ್ಯದ 34 ಪ್ಲಾಸ್ಟಿಕ್ 
ಕ್ಯಾನುಗಳಲ್ಲಿ ತಲಾ 30 ಲೀಟರಿನಂತೆ ಒಟ್ಟು 1020 ಲೀಟರು ಮದ್ಯಸಾರದ ಪೈಕಿ ಸೋರಿಹೋದ 11 ಕ್ಯಾನುಗಳಲ್ಲಿದ್ದ ಮದ್ಯಸಾರವನ್ನು ಹೊರತುಪಡಿಸಿ 
ಉಳಿದ 23 ಕ್ಯಾನುಗಳಲ್ಲಿ ತಲಾ 29.250 ಲೀಟರಿನಂತೆ ಒಟ್ಟು 672.750 ಲೀ . ಮದ್ಯಸಾರ ( ಮಾದರಿ ಹೊರತುಪಡಿಸಿ) ವನ್ನು ನಿಯಮ 43( ಸಿ) ರನ್ವಯ 
ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ಮದ್ಯಸಾರವನ್ನು ಸರಕಾರದ ಅಧಿಸೂಚನೆ ಸಂಖ್ಯೆ: ಎಫ್ಡಿ/06/ ಪಿಐಎಸ್/2007 ದಿ: 13- 7 -2007 
ರಂತೆ ಅಧಿಸೂಚನೆಯನ್ನು ಅನುಸರಿಸಿ ಕಲಂ 43( ಎ) 3ರ ಅನ್ವಯ ಅಬಕಾರಿ ಉಪ ಅಧೀಕ್ಷಕರು, ಪುತ್ತೂರು ಉಪ ವಿಭಾಗರವರು ಅಬಕಾರಿ 
ನಿರೀಕ್ಷಕರು, ಪುತ್ತೂರು ವಲಯ ಹಾಗೂ ವ್ಯವಸ್ಥಾಪಕರು, ಕೆ. ಎಸ್. ಬಿ . ಸಿ . ಎಲ್ , ಪುತ್ತೂರು ಡಿಪೋ ಇವರನ್ನು ಮತ್ತು ಸ್ಥಳೀಯ ಸಾರ್ವಜನಿಕರು 
ಹಾಗೂ ಮಾಧ್ಯಮ ಪತ್ರಿಕಾ ವರದಿಗಾರರನ್ನು ಸೇರಿಸಿ ಅವರ ಸಮಕ್ಷಮ ಅಬಕಾರಿ ಆಯುಕ್ತರು, ಕರ್ನಾಟಕ ರಾಜ್ಯ , ಬೆಂಗಳೂರು ಇವರ ಸುತ್ತೋಲೆ 
ಸಂಖ್ಯೆ ಇಸಿಸಿ/ 73/ಸಿಆರ್‌ಎಂ / 2004 ದಿ: 12 - 9 - 2005ರ ಮಾರ್ಗಸೂಚಿಗಳನ್ನು ಅನುಸರಿಸಿ ಮಹಜರು ಜರುಗಿಸಿ ಮದ್ಯಸಾರವನ್ನು ನಾಶಪಡಿಸಲು 
ಹಾಗೂ ವಾಹನ ಮತ್ತು ಖಾಲಿ ಪ್ಲಾಸ್ಟಿಕ್ ಡ್ರಂಗಳನ್ನು ವಿಲೇವಾರಿ ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ದಿ: 15 - 09 -2011ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಗೆ ಬರುವುದು . 


ಬಿ . ವಿ. ಹೂವಪ್ಪಗೌಡ 

ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, 
ಪಿ. ಆರ್ . 1077 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ: ಎಸ್‌ಡಿಕೆ/ 321/ ಡಿಟಿಸಿಆರ್ /2008 - 09 ದಿನಾಂಕ: 20 - 10 - 2011 
ಉಪಸ್ಥಿತರು: ಬಿ.ವಿ . ಹೂವಪ್ಪಗೌಡ ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, 

* ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


ಫಿರ್ಯಾದುದಾರರು: 


ಆರೋಪಿ 


ಪೊಲೀಸ್ ಉಪ ನಿರೀಕ್ಷಕರು 
ಸುಳ್ಯ ಪೊಲೀಸ್‌ ಠಾಣೆ ಸುಳ್ಯ 


1) ಯತೀಶ್, ಬಿನ್:ಕುಂಞಣ್ಣ ಭಂಡಾರಿ , ಮಂಡೆಕೋಲು ಶಾಲೆಯ 

ಬಳಿ, ಮಂಡೆಕೋಲು ಗಾಮ , ಸುಳ್ಯ ತಾಲೂಕು. 
2) ಕುಂಞಕಣ್ಣನ್, ಬಿನ್:ಕುಂಞರಾಮ , ಮರೆಯೂರು ವಾಸ: 

ಕಣಿಮಾರಡ್ಕ ಮನೆ, ಮಂಡೆಕೋಲು ಗ್ರಾಮ , ಸುಳ್ಯ ತಾಲೂಕು 
ವಾಹನದ ಮಾಲೀಕರು 
ಶೀ . ಎಂ . ಯತೀಶ್ ಬಿನ್ :ಕುಂಞಣ್ಣ ಭಂಡಾರಿ, ನಿಯರ್‌ ಮಂಡೆಕೋಲು 
ಶಾಲೆ, ಮಂಡೆಕೋಲು ಗಾಮ , ಸುಳ್ಯ ತಾಲೂಕು . 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:10 -2 - 2009ರಂದು ಸಂಜೆ 7 - 00 ಗಂಟೆ ಸಮಯಕ್ಕೆ ಫಿರ್ಯಾದುದಾರರಾದ ಪೊಲೀಸ್ ಉಪ ನಿರೀಕ್ಷಕರು, ಸುಳ್ಯ 
ಪೊಲೀಸ್ ಠಾಣೆ, ಸುಳ್ಯ ಇವರು ಸಿಬ್ಬಂಧಿ ಮತ್ತು ಪಂಚರೊಂದಿಗೆ ಖಚಿತ ಮಾಹಿತಿಯ ಮೇರೆಗೆ ಸುಳ್ಯ ತಾಲೂಕು ಮಂಡೆಕೋಲು ಗಾಮದ 
ಪಂಚಾಯತ್‌ನ ನೀರಿನ ಟ್ಯಾಂಕ್‌ನ ಹತ್ತಿರ ಟಿ . ವಿ .ಎಸ್ . ಮೋಟಾರು ಸೈಕಲ್ ಸಂ : KA - 21 - J - 8782 ರಲ್ಲಿ ಅಕಮವಾಗಿ ಯಾವುದೇ ರಹದಾರಿ 
ಪತವಿಲ್ಲದೇ 6.480 ಲೀಟರು ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ, ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965ರ 
ಕಲಂ 32 ,34ರಂತೆ ಅಪರಾಧ ಹಾಗೂ ಶಿಕ್ಷಾರ್ಹವಾಗಿರುವುದರಿಂದ, ಪತ್ತೆಯಾದ ಮದ್ಯದಿಂದ ರಾಸಾಯನಿಕ ವಿಶ್ಲೇಷಣೆಗೆ ಮಾದರಿಗಳನ್ನು ಪಂಚರ 
ಸಮಕ್ಷಮ ಪತ್ಯೇಕಿಸಿ, ಅರೋಪಿಗಳಾದ ಯತೀಶ್, ಬಿನ್:ಕುಂಞಣ್ಣ ಭಂಡಾರಿ ಮಂಡೆಕೋಲು ಶಾಲೆಯ ಬಳಿ, ಮಂಡೆಕೋಲು ಗಾಮ ,ಸುಳ್ಯ 


೧೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

ಭಾಗ - ೩ 
ತಾಲೂಕು ಮತ್ತು ಕುಂಞ ಕಣ್ಣನ್, ಬಿನ್:ಕುಂಞರಾಮ , ಮರೆಯೂರು ವಾಸ: ಕಣಿಮಾರಡ್ಕ ಮನೆ, ಮಂಡೆಕೋಲು ಗಾಮ , ಸುಳ್ಯ ತಾಲೂಕು 
ಇವರುಗಳ ವಿರುದ್ದ ಸುಳ್ಯ ಪೊಲೀಸ್ ಠಾಣಾ ಕೈಂ ಸಂ : 37 /2009ರಂತೆ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿ ಹಾಗು 
ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ, ಸೊತ್ತುಗಳನ್ನು ಮುಂದಿನ ವಿಲೇಯ ಬಗ್ಗೆ ಹಸ್ತಾಂತರಕ್ಕಾಗಿ ದಿನಾಂಕ:18 -4 - 2009ರಂದು ಈ 
ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದುಕೊಂಡು ಈ ಕೆಳಕಂಡ ಸೊತ್ತುಗಳನ್ನು ಕಾರ್ಯವ್ಯಾಪ್ತಿಯ ಅಬಕಾರಿ ನಿರೀಕ್ಷಕರು, ಸುಳ್ಯ ವಲಯ ಇವರಿಗೆ 
ದಿ:12 -6 - 2009 ರಂದು ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ಸೊತ್ತುಗಳು 
1) ಟಿ. ವಿ.ಎಸ್ ಮೋಟಾರು ಸೈಕಲ್ ನೊಂದಣಿ ಸಂ : KA -21- J - 8782 
2) ಸೂಪರ್ ಜಾಕ್‌ ಕ್ಲಾಸಿಕ್ ವಿಸ್ಕಿ 180 ಎಂಎಲ್‌ನ 14 ಬಾಟಲಿಗಳಲ್ಲಿ ಒಟ್ಟು 2- 520 ಲೀ ಮದ್ಯ. 
3) ಕ್ಲಬ್ ಚಾಯ್ ಪೈನ್ಸ್ ವಿಸ್ಕಿ 180 ಎಂಎಲ್‌ನ 22 ಬಾಟಲಿಗಳಲ್ಲಿ ಒಟ್ಟು 3- 960 ಲೀ ಮದ್ಯ. 
4) ನಗದು ಹಣ ರೂ .566/ 

( ಮೇಲಿನ ಬಾಂಡ್ ವಾರು ಮದ್ಯದಿಂದ ತಲಾ ಒಂದೊಂದರಂತೆ ಒಟ್ಟು 2 ಬಾಟಲಿ ಗಳನ್ನು ರಸಾಯನಿಕ ಪರೀಕ್ಷೆಗಾಗಿ 
ಮಾದರಿ ತೆಗೆಯಲಾಗಿದೆ) 

ಅಬಕಾರಿ ನಿರೀಕ್ಷಕರು, ಸುಳ್ಯ ವಲಯ ಇವರ ವರದಿ ಸಂಖ್ಯೆ: ಸುಳ್ಯ ವಲಯ /ಸಿಆರ್‌ ಎಂ / 7/2009 - 10 ದಿ:3 -7 - 2009ರೊಂದಿಗೆ ವಾಹನದ 
ಬಿ ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿ ಮತ್ತು ಮೌಲ್ಯ ಮಾಪನ ವರದಿ ಹಾಗೂ ದಿ:23-7- 2011 ರಂದು ಸಲ್ಲಿಸಿರುವ ವರದಿಯೊಂದಿಗೆ ಮದ್ಯದ 
ಮಾದರಿಗಳನ್ನು ರಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದ ಬಗ್ಗೆ ವಿಶ್ಲೇಷಣಾ ವರದಿ ಪತಿಯನ್ನು ಪಾದಿಕಾರಕ್ಕೆ ಸಲ್ಲಿಸಿ ವಶಪಡಿಸಿಕೊಂಡ ವಾಹನ 
ಮತ್ತು ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಮದ್ಯವನ್ನು ನಾಶಪಡಿಸಲು ಹಾಗೂ ವಾಹನವನ್ನು ಬಹಿರಂಗ ಹರಾಜು ಮೂಲಕ 
ವಿಲೇವಾರಿಗೊಳಿಸಲು ಅದೇಶಕ್ಕಾಗಿ ಶಿಫಾರಸ್ಸು ಮಾಡಿರುತ್ತಾರೆ. 

ಮಾದರಿಗಳ ರಾಸಾಯನಿಕ ವಿಶ್ಲೇಷಣಾ ವರದಿಯಲ್ಲಿ ಮದ್ಯದಲ್ಲಿ ಮದ್ಯಸಾರದ ತೀಕ್ಷತೆ 42.25 % ವಿ/ ವಿ ಇರುವುದಾಗಿ ಹಾಗೂ 
ಭಾರತೀಯ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿದೆ ಎಂದು ದೃಡೀಕರಿಸಿರುತ್ತಾರೆ . ತನಿಖಾಧಿಕಾರಿಗಳ ಶಿಪಾರಸ್ಸು ಮೇರೆಗೆ ವಾಹನದ 
ಮುಟ್ಟುಗೋಲು ಪ್ರಕ್ರಿಯೆಯನ್ನು ಕಾಯ್ದಿರಿಸಿ ಜಪ್ತುಪಡಿಸಿಕೊಳ್ಳಲಾದ ಮದ್ಯ ಹಾಗೂ ನಗದು ಮೊತ್ತವನ್ನು ದಿ:31-7 - 2009ರ ಆದೇಶದಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು, ಸರ್ಕಾರದ ಪ್ರಚಲಿತ ನೀತಿ ಅನ್ವಯ ಮದ್ಯವನ್ನು ನಾಶಪಡಿಸಲು ಹಾಗೂ ನಗದು ಮೊತ್ತವನ್ನು ಸರ್ಕಾರಕ್ಕೆ 
ಪಾವತಿಸಲು ಆದೇಶಿಸಲಾಗಿರುತ್ತದೆ. 


ವಶಪಡಿಸಿಕೊಂಡ ವಾಹನದ ಬಿ ರಿಜಿಸ್ಟ್ರಾರ್ ವರದಿಯನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಪುತ್ತೂರು ದ.ಕ ಜಿಲ್ಲೆ ಇವರಿಂದ 
ಪಡೆಯಲಾಗಿದ್ದು,ಸದಿ ವರದಿಯಲ್ಲಿ ಶ್ರೀ . ಎಂ . ಯತೀಶ್ ಬಿನ್:ಕುಂಜಣ್ಣ ಭಂಡಾರಿ, ಹೌಸ್ ನಂ :1-300, ಮಂಡೆಕೋಲು ಶಾಲೆಯ ಹತ್ತಿರ, ಮಂಡೆಕೋಲು, 
ಸುಳ್ಯ ತಾಲೂಕು ಇವರು ದಿನಾಂಕ : 30 - 6 - 2007ರಿಂದ ಅನ್ವಯವಾಗುವಂತೆ ವಾಹನದ ಮಾಲೀಕ ರಾಗಿರುವುದಾಗಿ ದೃಡೀಕೃತವಾಗಿರುವ ಮೇರೆಗೆ 
ಅವರಿಗೆ ಈ ಪಾದಿಕಾರದಿಂದ ದಿ: 11 -6 -2009 ರಂದು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ಬಿ ರಡಿಯಲ್ಲಿ ನೀಡಲಾದ ಕಾರಣ ಕೇಳಿ 
ನೋಟಿಸು ನೊಂದಾಯಿತ ಅಂಚೆ ಮೂಲಕ ರವಾನಿಸಿ ಹಾಗೂ ತನಿಖಾಧಿಕಾರಿಗಳ ಮೂಲಕ ಖುದ್ದಾಗಿ ಜಾರಿಗೊಳಿಸಲಾಗಿರುತ್ತದೆ . ಆದರೆ ವಾಹನದ 
ಮಾಲೀಕರು ದಿ:23- 3- 2009ರಂದು ತಮ್ಮ ವಕೀಲರ ಮೂಲಕ ವಾಹನದ ಮದ್ಯಂತರ ಬಿಡುಗಡೆಗೆ ಕೋರಿರುವುದನ್ನು ಹೊರತುಪಡಿಸಿ, 
ಪಾದಿಕಾರದಿಂದ ಮೇಲಿನಂತೆ ನೀಡಲಾದ ಕಾರಣ ಕೇಳಿ ನೋಟಿಸಿಗೆ ಯಾವುದೇ ಸಮಜಾಯಿಷಿ ಉತ್ತರ ಈ ಪಾದಿಕಾರಕ್ಕೆ ನೀಡಿರುವುದಿಲ್ಲ . 
ಪ್ರಕರಣ ದಾಖಲಾಗಿ 2 ವರ್ಷ 8 ತಿಂಗಳು ಕಳೆದಿದ್ದು, ಅಬಕಾರಿ ಕಾಯಿದೆ 43 ಎ ರಡಿ ಜಪ್ತಾದ ವಾಹನ/ಸೊತ್ತುಗಳನ್ನು ಅಧಿಕೃತ ಅಧಿಕಾರಿಗಳ 
ಅಭಿಪ್ರಾಯಕ್ಕೆ ಒಳಪಟ್ಟು ಯಾವುದೇ ವಿಳಂಭವಿಲ್ಲದೇ ವಿಲೇವಾರಿ ಮಾಡಲು ಕಾನೂನಾತ್ಮಕ ಅವಕಾಶ ವಿರುವುದರಿಂದ ಜಪ್ತಾದ ವಾಹನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಪ್ರಾಧಿಕಾರವು ಮನಗಂಡು ಮುಟ್ಟುಗೋಲು ನಡವಳಿಯನ್ನು ಪ್ರಾರಂಭಿಸಲಾಗಿರುತ್ತದೆ. 

ನಂತರ ಪ್ರಕರಣದಲ್ಲಿ ವಿಚಾರಣೆಯನ್ನು ಪ್ರಾರಂಬಿಸಿ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿ ಅಭಿಯೋಗದ ಪರ ಪ್ರಾಸಾ-1 ರಿಂದ 
5ರವರನ್ನು ವಿಚಾರಣೆ ನಡೆಸಿ ನಿಶಾನೆ ಪಿ - 1 ರಿಂದ 9 ಎ ರವರೆಗೆ ಗುರುತಿಸಿಕೊಳ್ಳಲಾಗಿರುತ್ತದೆ. 


ಈ ಪ್ರಕರಣದಲ್ಲಿ ಸರ್ಕಾರದ ಅಭಿಯೋಗದ ಪರ ಸಲ್ಲಿಸಿರುವ ಸಾಕ್ಷಾಧ್ಯಾರಗಳಿಂದ ಈ ಕೆಳಗಿನ ವಿವಾದಾಂಶಗಳನ್ನು ತೀರ್ಮಾನಿಸುವುದು 
ಅಗತ್ಯವಾಗಿದ್ದು ಪರಿಶೀಲನಾಂಶಗಳು ಈ ಕೆಳಗಿನಂತಿರುತ್ತದೆ. 


ವಿವಾಧಾಂಶಗಳು 


1) ದಿನಾಂಕ: 10 - 02 - 2009 ರಂದು ವಾಹನ ಸಂ : KA-21-J- 8782 ಟಿ. ವಿ .ಎಸ್ ವಿಕ್ಟರ್ ಮೋಟಾರ್ ಸೈಕಲ್ ಇದರಲ್ಲಿ ಅಕ್ರಮವಾಗಿ 
ಮದ್ಯ ಸಾಗಾಣಿಕೆಯಾಗಿದೆಯೇ ? ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ 
ಅಪರಾಧಕ್ಕೆ ಬಳಸಲಾಗಿದೆಯೇ ? 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೦೭ 
2) ದಿನಾಂಕ :10 - 02 - 2009ರಂದು KA- 21 -J-8782 ಟಿ.ವಿ.ಎಸ್ ವಿಕ್ಟರ್ ಮೋಟಾರ್ ಸೈಕಲ್ ಇದರಲ್ಲಿ ಸಾಗಾಣಿಕೆಯಾದ ಸೊತ್ತು 
ಮದ್ಯ ಎಂಬ ಬಗ್ಗೆ ರಸಾಯನಿಕ ವಿಶ್ಲೇಷಣಾ ವರದಿಯಿಂದ ದೃಡೀಕೃತವಾಗಿದೆಯೇ ? 
3) ವಶಪಡಿಸಿಕೊಳ್ಳಲಾಗಿರುವ ವಾಹನದ ಮಾಲೀಕರು ತನ್ನ ಗಮನಕ್ಕೆ ಬಾರದೇ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆಯಡಿ ಮದ್ಯ 
ಸಾಗಾಣಿಕೆಗೆ ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ಸಾಬೀತು ಪಡಿಸಿದ್ದಾರೆಯೇ ? ಮತ್ತು ವಾಹನ ಅಕ್ರಮದಲ್ಲಿ ಶಾಮೀಲಾಗದಂತೆ ವಾಹನದ 
ಮಾಲೀಕರು ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆಯೇ ? ಅಥವಾ ಇಲ್ಲವೇ ? 
4) ಜಪ್ತು ಪಡಿಸಲಾಗಿರುವ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ? 

ಒಂದು ಮತ್ತು ಎರಡನೇ ಅಂಶಗಳನ್ನು ಗುಣಾತ್ಮಕವಾಗಿ, ಮೂರನೇ ಅಂಶವನ್ನು ನಕರಾತ್ಮಕವಾಗಿ ಹಾಗೂ ನಾಲ್ಕನೇ ಅಂಶವನ್ನು 
ಅಂತಿಮ ಆದೇಶದಂತೆ. 


ಪಾ . ಸಾ - 1: 


ಈ ಪ್ರಕರಣದಲ್ಲಿ ಪಿರ್ಯಾದುದಾರರೊಂದಿಗೆ ಸಹ ಸಾಕ್ಷಿದಾರರಾದ ಶ್ರೀ . ರಾಧಕೃಷ್ಣ ಹೆಚ್. ಸಿ ನಂ: 1391 , ಸುಳ್ಯ ಪೊಲೀಸ್ ಠಾಣೆ, ಸುಳ್ಯ 
ಇವರು ದಿ: 21 - 10 - 2009ರಂದು ಪ್ರಾಧಿಕಾರದ ಮುಂದೆ ಸಾಕ್ಷಿ ನೀಡುತ್ತಾ , ಪೊಲೀಸರು ಉಪ ನಿರೀಕ್ಷಕರು ಇವರ ಜೊತೆಯಲ್ಲಿ ಸುಳ್ಯ ಪೊಲೀಸ್ 
ಠಾಣೆ ಸಿಬ್ಬಂಧಿಗಳು ಹಾಗೂ ಪಂಚರೊಂದಿಗೆ ತಕ್ಷೀರು ಸ್ಥಳಕ್ಕೆ ಧಾವಿಸಿ ಮೋಟಾರು ಸೈಕಲ್ ಸಂ : KA -21-J-8782 
ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಸಾರ್ವಜನಿಕರಿಗೆ ಮದ್ಯ ಮಾರಾಟ ಮಾಡುತ್ತಿರುವುದನ್ನು ಕಂಡು ಅವರನ್ನು ಸುತ್ತುವರಿದ್ದು ಪಂಚರ ಸಮಕ್ಷಮ ಅವರು 
ಹೊಂದಿರುವ ಪಾಲಿಥೀನ್ ಚೀಲದ ಕಟ್ಟನ್ನು ಬಿಡಿಸಿ ನೋಡಲಾಗಿ ಅದರಲ್ಲಿ ಕಬ್ ಚಾಯ್ ಫೈನ್ ವಿಸ್ಕಿ ಎಂಬ 180 ಎಂಎಲ್‌ನ 22 
ಬಾಟಲಿಗಳು ಮತ್ತು ಸೂಪರ್ ಚಾಕ್ ಕ್ಲಾಸಿಕ್ ವಿಸ್ಕಿ ಎಂಬ 14 ಬಾಟಲಿಗಳಲ್ಲಿ ಮದ್ಯ ಮತ್ತು ಮದ್ಯ ಮಾರಾಟದಿಂದ ಬಂದಂತಹ ರೂ .566/ 
ನಗದು ಇರುವುದನ್ನು ಪತ್ತೆಹಚ್ಚಿ, ಈ ಬಗ್ಗೆ ಯಾವುದೇ ಪರವಾನಿಗೆ ಇಲ್ಲದೇ ಇರುವುದರಿಂದ ಇದು ಒಂದು ಅಕ್ರಮ ಮದ್ಯ ಸಾಗಾಟವೆಂದು 
ಖಚಿತಪಡಿಸಿಕೊಂಡು ವಾಹನ ಮೋಟಾರು ಸೈಕಲ್ ಸಂ : KA - 21 - J - 8782 ಮತ್ತು ಮದ್ಯವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಪಂಚರ ಸಹಿಮಾಡಿರುವ 
ಚೀಟಿಗಳನ್ನು ಜಪ್ತುಪಡಿಸಿ ಕೊಂಡಿರುವ ಸೊತ್ತುಗಳಿಗೆ ಅಂಟಿಸಿ ಮದ್ಯದ ಪ್ರತಿ ಬಾಂಡಿನಿಂದ ತಲಾ ಒಂದೊಂದು ಬಾಟಲಿಗಳಂತೆ ಒಟ್ಟು 2 
ಬಾಟಲಿಗಳನ್ನು ರಸಾಯನಿಕ ವಿಶ್ಲೇಷಣೆಗೆ ಪ್ರತ್ಯೇಕಿಸಿ ಬಿಳಿ ಬಟ್ಟೆ ಸುತ್ತಿ ಅರಗು ಸೀಲು ಹಾಕಿ ಪಂಚರ ಸಹಿ ಚೀಟಿ ಅಂಟಿಸಿ ಸದಿ ಮದ್ಯದ ಬಾಟಲಿ 
ಗಳಿಗೆ ಎ ಮತ್ತು ಬಿ ಎಂದು ಗುರುತು ನೀಡಿರುವುದಾಗಿ , ಮದ್ಯದ ಬಾಟಲಿ ತುಂಬಿದ ಪಾಲಿಥೀನ್ ಚೀಲಕ್ಕೆ ಸಿ ಎಂಬ ಗುರುತು 
ನೀಡಿರುವುದಾಗಿಯೂ , ಮದ್ಯ ಮಾರಾಟ ಮಾಡಿ ಅರೋಪಿಗಳು ಸಂಗ್ರಹಿಸಿದ ಮೊತ್ತ ರೂ . 566/ - ಕ್ಕೆ ಡಿ ಎಂದು ಗುರುತು ನೀಡಿರುವುದಾಗಿಯೂ , 
ವಾಹನ KA -21 - J- 8782 ಇದಕ್ಕೆ ಇ ಎಂದು ಗುರುತು ನೀಡಿರುವುದಾಗಿಯೂ , ಈ ಬಗ್ಗೆ ಸ್ಥಳದಲ್ಲಿಯೇ ತಯಾರಿಸಲಾದ ಮಹಜರಿಗೆ ಸಹಿ 
ಮಾಡಿರುತ್ತೇನೆ ಎಂದು ಸಾಕ್ಷ್ಯ ನೀಡಿ ಮಹಜರನ್ನು ನಿಶಾನೆ ಪಿ -1 ಎಂದು , ಅದರ ಮೇಲಿನ ಸಾಕ್ಷ್ಯ ಸಹಿಯನ್ನು ನಿಶಾನೆ ಪಿ -1 ಎ ಎಂದು 
ಗುರುತಿಸಿರುತ್ತಾರೆ. ಅನಂತರ ಜಪ್ತುಪಡಿಸಿಕೊಂಡ ಸೊತ್ತುಗಳ ಸಮೇತ ಅರೋಪಿಯಾದ ಯತೀಶ್ ಬಿನ್:ಕುಂಜಣ್ಣ ಭಂಡಾರಿ ಮತ್ತು ಕುಂಞಕಣ್ಣನ್ 
ಬಿನ್:ಕುಂಞ ರಾಮ ಇವರುಗಳನ್ನು ದಸ್ತಗಿರಿ ಮಾಡಿ ಕೊಂಡು ಠಾಣೆಗೆ ಕರೆದೊಯ್ದು ಮುಂದಿನ ಕ್ರಮವನ್ನು ಪಿ.ಎಸ್.ಐ ರವರು ಠಾಣೆಯಲ್ಲಿ 
ಕೈಗೊಂಡಿರುತ್ತಾರೆ ಎಂದು ಸಾಕ್ಷ್ಯ ನೀಡಿರುತ್ತಾರೆ. 


ರಕ್ಷಣಾ ಪರ ವಕೀಲರು ಹಾಜರಾಗದೇ ಇರುವುದರಿಂದ ಪಾಟಿ ಸವಾಲು ಇಲ್ಲವೆಂದು ಪರಿಗಣಿಸಲಾಗಿರುತ್ತದೆ. 


ಪಾ . ಸಾ . 


ಪ್ರಾ. ಸಾ -2 


ಪ್ರಕರಣದ ಇನ್ನೋರ್ವ ಸಹ ಸಾಕ್ಷಿದಾರರಾದ ಶ್ರೀ .ಜಗನ್ನಾಥ, ಪಿ.ಸಿ ನಂ :1741 , ಸುಳ್ಯ ಪೊಲೀಸ್ ಠಾಣೆ,ಸುಳ್ಯ ಇವರು ದಿ:19 -1-2010ರಂದು 
ಪಾದಿಕಾರದ ಮುಂದೆ ಸಾಕ್ಷಿ ನೀಡುತ್ತಾ , ದಿನಾಂಕ:10 -2 -2009ರಂದು ಸುಳ್ಯ ತಾಲೂಕು ಮಂಡೆಕೋಲು ಗ್ರಾಮದ ಮಂಡೆಕೋಲು ಪಂಚಾಯತ್ 
ನೀರಿನ ಟ್ಯಾಂಕಿನ ಬಳಿ ಇಬ್ಬರು ವ್ಯಕ್ತಿಗಳು ಮೋಟಾರು ಸೈಕಲ್ ನಲ್ಲಿ ಮದ್ಯದ ಬಾಟಲಿಗಳನ್ನು ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದಾರೆ ಎಂದು 
ಪೊಲೀಸ್ ಉಪ ನಿರೀಕ್ಷಕರಿಗೆ ಬಂದ ಮಾಹಿತಿ ಮೇರೆಗೆ ಆ ದಿನ ಸಂಜೆ 7-00 ಗಂಟೆ ಸಮಯಕ್ಕೆ ಇತರ ಸಿಬ್ಬಂಧಿಗಳೊಂದಿಗೆ ಮಾಹಿತಿ ಸ್ಥಳಕ್ಕೆ 
ತೆರಳಿದಾಗ ಬೈಕಿನ ಮೇಲೆ ಪಾಲಿಥೀನ್ ಚೀಲ ವೊಂದನ್ನು ಇಟ್ಟುಕೊಂಡು ಇಬ್ಬರು ವ್ಯಕ್ತಿಗಳು ಸಾರ್ವಜನಿಕರಿಗೆ ಮದ್ಯ ಮಾರಾಟ ಮಾಡುತ್ತಿರುವುದನ್ನು 
ಕಂಡು ಅವರನ್ನು ಪಂಚಸಾಕ್ಷಿದಾರರ ಸಮಕ್ಷಮ ಸುತ್ತುವರಿದ್ದು ಪಾಲಿಥೀನ್ ಚೀಲದ ಕಟ್ಟನ್ನು ಬಿಡಿಸಿ ನೋಡಲಾಗಿ ಅದರಲ್ಲಿ ಕಬ್ ಚಾಯ್ ಪೈನ್ 
ವಿಸ್ಕಿ ಎಂಬ 180 ಎಂಎಲ್‌ನ 22 ಬಾಟಲಿಗಳು ಮತ್ತು ಸೂಪರ್ ಜಾಕ್‌ ಕ್ಲಾಸಿಕ್ ವಿಸ್ಕಿ ಎಂಬ 14 ಬಾಟಲಿಗಳಲ್ಲಿ ಮದ್ಯ ಮತ್ತು ಮದ್ಯ 
ಮಾರಾಟದಿಂದ ಬಂದಂತಹ ರೂ .566/ - ನಗದು ಇರುವುದನ್ನು ಪತ್ತೆಹಚ್ಚಿ, ಈ ಬಗ್ಗೆ ಯಾವುದೇ ಪರವಾನಿಗೆ ಇಲ್ಲದೇ ಇರುವುದರಿಂದ 
ವಾಹನ ಮೋಟಾರು ಸೈಕಲ್ ಸಂ : KA - 21 - J-8782 ಮತ್ತು ಮದ್ಯವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಪಂಚರ ಸಹಿ ಮಾಡಿರುವ ಚೀಟಿಗಳನ್ನು 
ಜಪ್ತುಪಡಿಸಿ ಕೊಂಡಿರುವ ಸೊತ್ತುಗಳಿಗೆ ಅಂಟಿಸಿ ಮದ್ಯದ ಪ್ರತಿ ಬಾಂಡಿನಿಂದ ತಲಾ ಒಂದೊಂದು ಬಾಟಲಿಗಳಂತೆ ಒಟ್ಟು 2 ಬಾಟಲಿಗಳನ್ನು 
ರಸಾಯನಿಕ ವಿಶ್ಲೇಷಣೆಗೆ ಪ್ರತ್ಯೇಕಿಸಿ ಬಿಳಿ ಬಟ್ಟೆ ಸುತ್ತಿ ಅರಗು ಸೀಲು ಹಾಕಿ ಪಂಚರ ಸಹಿ ಚೀಟಿ ಅಂಟಿಸಿ ಸದಿ ಮದ್ಯದ ಬಾಟಲಿಗಳಿಗೆ ಎ 
ಮತ್ತು ಬಿ ಎಂದು ಗುರುತು ನೀಡಿರುವುದಾಗಿ , ಮದ್ಯದ ಬಾಟಲಿ ತುಂಬಿದ ಪಾಲಿಥೀನ್ ಚೀಲಕ್ಕೆ ಸಿ ಎಂಬ ಗುರುತು ನೀಡಿರುವುದಾಗಿಯೂ ಮದ್ಯ 
ಮಾರಾಟ ಮಾಡಿ ಅರೋಪಿಗಳು ಸಂಗಹಿಸಿದ ಮೊತ್ತ ರೂ .566 / - ಕ್ಕೆ ಡಿ ಎಂದು ಗುರುತು ನೀಡಿರುವುದಾಗಿಯೂ , ವಾಹನ KA - 21 - J - 8782 


೧೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಇದಕ್ಕೆ ಇ ಎಂದು ಗುರುತು ನೀಡಿರುವುದಾಗಿಯೂ , ಈ ಬಗ್ಗೆ ಸ್ಥಳದಲ್ಲಿಯೇ ತಯಾರಿಸಿಲಾದ ಮಹಜರಿಗೆ ಸಹಿ ಮಾಡಿರುತ್ತೇನೆ ಎಂದು ಸಾಕ್ಷ್ಯ ನೀಡಿ 
ಮಹಜರನ್ನು ನಿಶಾನೆ ಪಿ -1 ಎಂದು , ಅದರ ಮೇಲಿನ ಸಾಕ್ಷ್ಯ ಸಹಿಯನ್ನು ನಿಶಾನೆ ಪಿ -1 ಬಿ ಎಂದು ಗುರುತಿಸಿರುತ್ತಾರೆ. ಅನಂತರ ಜಪ್ತು 
ಪಡಿಸಿಕೊಂಡ ಸೊತ್ತುಗಳ ಸಮೇತ ಅರೋಪಿಯನ್ನು ಠಾಣೆಗೆ ತಂದು ಮುಂದಿನ ಕ್ರಮವನ್ನು ಪಿ.ಎಸ್ .ಐ ರವರು ಠಾಣೆಯಲ್ಲಿ ಕೈಗೊಂಡಿರುತ್ತಾರೆ 
ಎಂದು ಸಾಕ್ಷ್ಯ ನೀಡುತ್ತಾ ಜಪ್ತುಪಡಿಸಿಕೊಂಡ ಮೋಟಾರು ಸೈಕಲ್ ಮತ್ತು ಇತರ ಸೊತ್ತುಗಳನ್ನು ನೋಡಿದರೆ ಗುರುತಿಸಬಲ್ಲೇ ಮತ್ತು ಮದ್ಯ 
ಮಾರಾಟಕ್ಕೆ ಮೋಟಾರು ಸೈಕಲ್‌ನ್ನು ಉಪಯೋಗಿಸಿದ ಕಾರಣ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಪ್ರಾಧಿಕಾರದ ಮುಂದೆ 
ವಿನಂತಿಸಿರುತ್ತಾರೆ. 


ರಕ್ಷಣಾ ಪರ ವಕೀಲರು ಹಾಜರಾಗದೇ ಇರುವುದರಿಂದ ಪಾಟೀ ಸವಾಲು ಇಲ್ಲವೆಂದು ಪರಿಗಣಿಸಲಾಗಿರುತ್ತದೆ. 


ಪ್ರಾ . ಸಾ - 3 

ಪ್ರಕರಣದ ಪಿರ್ಯಾದುದಾರರಾದ ಶ್ರೀ . ಪಿ. ಡಿ ಸವಿತ ತೇಜ,ಪೊಲಿಸ್ ಉಪ ನಿರೀಕ್ಷಕರು ಇವರು ದಿ:17 - 2- 2011ರಂದು 
ಪಾದಿಕಾರದ ಮುಂದೆ ಸಾಕ್ಷಿ ನೀಡುತ್ತಾ , ತಾನು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ದಿ:10 -2 -2009 ರಂದು ಸುಳ್ಯ 
ತಾಲೂಕು ಮಂಡೆಕೋಲು ಗಾಮದ ನೀರಿನ ಟ್ಯಾಂಕಿನ ಬಳಿ ಇಬ್ಬರು ವ್ಯಕ್ತಿಗಳು ಬೈಕಿನಲ್ಲಿ ಪಾಲಿಥೀನ್ ಚೀಲವೊಂದರಲ್ಲಿ ಮದ್ಯವನ್ನು ಹೊಂದಿ 
ಮಾರಾಟ ಮಾರುತ್ತಿರುವ ಬಗ್ಗೆ ದೊರೆತ ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂಧಿ ಮತ್ತು ಪಂಚರೊಂದಿಗೆ ತಕ್ಷೀರು ಸ್ಥಳಕ್ಕೆ ಧಾವಿಸಿದಾಗ ಅಲ್ಲಿ 
ಇಬ್ಬರು ವ್ಯಕ್ತಿಗಳು ಮೋಟಾರು ಸೈಕಲ್ ಸಂ : KA- 21 - J - 8782 ಮೇಲೆ ಮದ್ಯ ಮಾರಾಟ ಮಾಡುತ್ತಿರುವುದು ಕಂಡು ಬಂದು ಅವರನ್ನು 
ವಿಚಾರಿಸಲಾಗಿ ಒಬ್ಬ ಯತೀಶ್ ಮತ್ತು ಇನ್ನೊಬ್ಬ ಕುಂಞಕಣ್ಣನ್ ಎಂದು ತಿಳಿದುಬಂದು ಅವರ ವಶದಲ್ಲಿದ್ದ ಪಾಲಿಥೀನ್ ಚೀಲವನ್ನು ಪಂಚರ 
ಸಮಕ್ಷಮ ಶೋಧಿಸಲಾಗಿ ಚೀಲದಲ್ಲಿ ಕಬ್ ಚಾಯ್ ಪೈನ್ ವಿಸ್ಕಿ ಎಂಬ 180 ಎಂಎಲ್‌ನ 22 ಬಾಟಲಿಗಳು ಮತ್ತು ಸೂಪರ್ ಚಾಕ್ ಕ್ಲಾಸಿಕ್ ವಿಸ್ಕಿ 
ಎಂಬ 14 ಬಾಟಲಿಗಳಲ್ಲಿ ಮದ್ಯ ಇರುವುದು ಪತ್ತೆಯಾಗಿ ಸದಿ ಮದ್ಯವನ್ನು ಮಾರಾಟ ಮಾಡಲು ಯಾವುದೇ ಪರವಾನಿಗೆ ಪಡೆಯದೇ ಹೆಚ್ಚಿನ 
ಲಾಭಕ್ಕಾಗಿ ಅವುಗಳನ್ನು ಮಾರಾಟ ಮಾಡಲು ಹೊಂದಿರುವುದಾಗಿ ತಿಳಿಸಿರುವ ಮೇರೆಗೆ ಇದೊಂದು ಅಕಮ ಮದ್ಯ ಮಾರಾಟ ಎಂದು ಖಚಿತ 
ಪಡಿಸಿಕೊಂಡು ಜಪ್ತುಪಡಿಸಿಕೊಳ್ಳಲಾದ 2 ಬಾಂಡ್‌ನ ಮದ್ಯದ ಬಾಟಲಿಗಳಿಂದ ತಲಾ ಒಂದೊಂದರಂತೆ ಒಟ್ಟು 2 ಬಾಟಲಿಗಳನ್ನು ಸ್ಯಾಂಪಲ್ 
ತೆಗೆದು ಬಿಳಿ ಬಟ್ಟೆ ಸುತ್ತಿ ಅರಗು ಸೀಲು ಹಾಕಿ ಪಂಚರ ಸಹಿ ಇರುವ ಚೀಟಿ ಅಂಟಿಸಿ ಸದಿ ಮದ್ಯದ ಬಾಟಲಿಗಳಿಗೆ ಎ ಮತ್ತು ಬಿ ಎಂದು 
ಗುರುತು ನೀಡಿರುವುದಾಗಿ , ಮದ್ಯದ ಬಾಟಲಿ ತುಂಬಿದ ಪಾಲಿಥೀನ್ ಚೀಲಕ್ಕೆ ಸಿ ಎಂಬ ಗುರುತು ನೀಡಿರುವುದಾಗಿಯೂ , ಮದ್ಯ 
ಮಾರಾಟ ಮಾಡಿ ಅರೋಪಿಗಳು ಸಂಗ್ರಹಿಸಿದ ಮೊತ್ತ ರೂ 566 /- ಕ್ಕೆ ಡಿ ಎಂದು ಗುರುತು ನೀಡಿರುವುದಾಗಿಯೂ , ವಾಹನ KA -21 - J- 8782 
ಇದಕ್ಕೆ ಇ ಎಂದು ಗುರುತು ನೀಡುವುದಾಗಿಯೂ , ಈ ಬಗ್ಗೆ ತಯಾರಿಸಿದ ಮಹಜರನ್ನು ಪಂಚರ ಸಮಕ್ಷಮ ಸ್ಥಳದಲ್ಲಿಯೇ ಜೀಪಿನ ಬೆಳಕಿನ 
ಸಹಾಯದಿಂದ ಬರೆಯಲಾಯಿತು ಎಂದು ಸಾಕ್ಷ್ಯ ನೀಡಿ ಮಹಜರನ್ನು ನಿಶಾನೆ ಪಿ -1 ಎಂದು , ಅದರ ಮೇಲಿನ ಸಾಕ್ಷ್ಯ ಸಹಿಯನ್ನು ನಿಶಾನೆ ಪಿ -1 ಸಿ 
ಎಂದು ಗುರುತಿಸಿರುತ್ತಾರೆ . ಅನಂತರ ಅರೋಪಿಗಳನ್ನು ಹೊತ್ತಿನೊಂದಿಗೆ ಠಾಣೆಗೆ ಕರೆದು ಕೊಂಡು ಠಾಣಾ ಅಕ್ರಮ ಸಂ : 37/2009ರಂತೆ ಕರ್ನಾಟಕ 
ಅಬಕಾರಿ ಕಾಯಿದೆಯಡಿ ಪ್ರಕರಣ ದಾಖಲಿಸಿ ಪಥಮ ಮಾಹಿತಿ ವರದಿ ಮತ್ತು ವಶಪಡಿಸಿದ ಸೊತ್ತನ್ನು ಹೊತ್ತು ಪಟ್ಟಿಯಲ್ಲಿ ನಮೂದಿಸಿ ಮಾನ್ಯ 
ನ್ಯಾಯಾಲಯಕ್ಕೆ ಒಪ್ಪಿಸಿರುವುದಾಗಿಯೂ ನಿವೇದನಾ ವರದಿಯನ್ನು ನಿಶಾನೆ ಪಿ - 2 ಎಂದು,ಅದರ ಮೇಲಿನ ಸಹಿಯನ್ನು ನಿಶಾನೆ ಪಿ - 2 ಎ ಎಂದು 
, ಪಥಮ ಮಾಹಿತಿ ವರದಿಯನ್ನು ನಿಶಾನೆ ಪಿ -3 ಎಂದು ,ಅದರ ಮೇಲಿನ ಸಹಿಯನ್ನು ನಿಶಾನೆ ಪಿ -3 ಎ ಎಂದು , ಮಾಲು ಪಟ್ಟಿಯನ್ನು ನಿಶಾನೆ 
ಪಿ -4 ಎಂದು ಅದರ ಮೇಲಿನ ಸಹಿಯನ್ನು ನಿಶಾನೆ ಪಿ- 4 ಎ ಎಂದು , ವಶಪಡಿಸಿಕೊಂಡ ಸೊತ್ತುಗಳನ್ನು ಮುಟ್ಟುಗೋಲು ವ್ಯವಹಣೆಗೆ ಅಧಿಕೃತ 
ಅಧಿಕಾರಿಗಳಿಗೆ ಹಸ್ತಾಂತರಿಸಲು ನ್ಯಾಯಾಲಯದಿಂದ ಅನುಮತಿ ಕೋರಿರುವುದಾಗಿಯೂ , ದಸ್ತಗಿರಿ ಮಾಡಿರುವ ಆರೋಪಿಗಳನ್ನು ಮಾನ್ಯ 
ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದಾಗಿಯೂ , ದಿ: 28 -3- 2009ರಂದು ವಶಪಡಿಸಿ ಕೊಂಡ ಸೊತ್ತುಗಳನ್ನು ಮಾನ್ಯ ಅಧಿಕೃತ ಅಧಿಕಾರಿಗಳಿಗೆ 
ಹಸ್ತಾಂತರಿಸುವ ಬಗ್ಗೆ ಅದೇಶಕ್ಕಾಗಿ ವರದಿ ಸಲ್ಲಿಸಿರುವುದಾಗಿಯೂ ಸಾಕ್ಷಿ ನೀಡಿ ಸದಿ ವರದಿಯನ್ನು ನಿಶಾನೆ ಪಿ - 5 ಎಂದು ,ಅದರ ಮೇಲಿನ ಸಹಿ 
ಯನ್ನು ನಿಶಾನೆ ಪಿ - 5 ಎ ಎಂದು ಗುರುತಿಸಿರುತ್ತಾರೆ . ಹಾಗೂ ಅನಂತರದಲ್ಲಿ ದಿ: 28 - 4 - 2009 ರಂದು ಪ್ರಕರಣದ ಮುಂದಿನ ತನಿಖೆಯನ್ನು 
ಕೈಗೊಂಡ ತನಿಖಾಧಿಕಾರಿಗಳು ಸೊತ್ತನ್ನು ಅಬಕಾರಿ ಉಪ ನಿರೀಕ್ಷಕರು, ಸುಳ್ಯ ಇವರಿಗೆ ಹಸ್ತಾಂತರಿಸಿರುವುದಾಗಿಯೂ ಸಾಕ್ಷ್ಯ ನೀಡಿರುತ್ತಾರೆ . 

ರಕ್ಷಣಾ ಪರ ವಕೀಲರ ಪಾಟೀ ಸವಾಲಿಗೆ ಉತ್ತರಿಸುತ್ತಾ ಖಚಿತ ವರ್ತಮಾನ ತನಗೆ ದಿ:10 -2 -2009ರಂದು ಖುದ್ದಾಗಿ ಬಂದಿದ್ದು,ಸದಿ 
ದಿನಾಂಕದಂದು ದಾಳಿಗೆ ಹೋದ ಬಗ್ಗೆ ಠಾಣಾ ದಿನಚರಿಯಲ್ಲಿ ನಮೂದು ಮಾಡಲಾಗಿದ್ದು ಅದನ್ನು ಅಗತ್ಯವಿದ್ದಲ್ಲಿ ಅಧಿಕೃತ ಅಧಿಕಾರಿಗಳಿಗೆ 
ಹಾಜರುಪಡಿಸಬಹುದು, ದಾಳಿಗೆ ಇಲಾಖಾ ಜೀಪಿನಲ್ಲಿ ಹೋಗಿರುತ್ತೇನೆ, ಜೀಪನ್ನು ಇಲಾಖಾ ಚಾಲಕ ಕಣ್ಣನ್ ಎಂಬವರು ಚಲಾಯಿಸುತ್ತಿದ್ದರು, 
ಪೊಲೀಸ್ ತಕ್ಷೀರು ಸ್ಥಳ ಸುಮಾರು 15 ಕಿಮೀ ಅಂತರದಲ್ಲಿದೆ, ತಕ್ಷೀರು ಸ್ಥಳದಲ್ಲಿ ಅರೋಪಿಗಳ ಹತ್ತಿರವೇ ಜೀಪನ್ನು ನಿಲ್ಲಿಸಲಾಗಿದೆ , ತಕ್ಷೀರು ಸ್ಥಳದ 
ಗುರುತು ನೀರಿನ ಟ್ಯಾಂಕ್ ಬಸ್ ಸ್ಟಾಪ್‌ನಿಂದ ಎಷ್ಟು ದೂರ ಇದೆ ಎಂದು ಈಗ ಹೇಳಲು ನೆನಪಿರುವುದಿಲ್ಲ, ಜೀಪನ್ನು ಪಶ್ಚಿಮದ ಕಡೆಗೆ ಅಂದರೆ 
ಅರೋಪಿಗಳ ಎದುರಿಗೆ ನಿಲ್ಲಿಸಲಾಗಿರುತ್ತದೆ, ಅರೋಪಿಗಳನ್ನು ಸುತ್ತುವರಿದ್ದು ಎಲ್ಲರೂ ನೋಡಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ, ಸುತ್ತುವರಿದ ಕಾರಣ 
ಅವರು ಓಡಲು ಸಾದ್ಯವಾಗಿರಲಿಲ್ಲ. ತಕ್ಷೀರು ಸ್ಥಳದ ಸುತ್ತಮುತ್ತ ಅಂಗಡಿ ಮನೆಗಳು ಇತ್ತೋ ಎಂದು ಹೇಳಲು ಈಗ ನೆನಪಿಗೆ ಬರುವುದಿಲ್ಲ, ತಕ್ಷೀರು 
ಸಂದರ್ಭ ಒಬ್ಬ ಗಿರಾಕಿಯನ್ನು ನೋಡಿದ ನೆನಪಿದ್ದು ಅತನು ಓಡಿಹೋಗಿರುತ್ತಾನೆ, ತಕ್ಷೀರು ಸ್ಥಳದಲ್ಲಿ ಅರೋಪಿಗಳನ್ನು ವಿಚಾರಿಸುವಾಗ ಜನ 
ಸೇರಿದ್ದಾರೋ ಇಲ್ಲವೋ ಎಂದು ಈಗ ಹೇಳಲು ನೆನಪು ಬರುವುದಿಲ್ಲ, ಪಂಚರುಗಳನ್ನು ಸ್ಥಳದಲ್ಲಿ ಬರಮಾಡಿಕೊಳ್ಳಲಾಗಿರುತ್ತದೆ, ವಶಪಡಿಸಿಕೊಂಡ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೦೯ 
ಪಾಲಿಥೀನ್ ಚೀಲ ಬಿಳಿ ಬಣ್ಣದಾಗಿದ್ದು ಅದಕ್ಕೆ ಕೈಗಳು ಇತ್ತೋ ಇಲ್ಲವೋ ಎಂಬ ಬಗ್ಗೆ ಈಗ ಹೇಳಲು ಸಾದ್ಯವಿಲ್ಲ, ಅದರೆ ಚೀಲವನ್ನು 
ನೋಡಿದರೇ ಗುರುತಿಸಬಲ್ಲೇ , ಮೋಟಾರು ಬೈಕನ್ನು ಸೈಡ್ ಸ್ಟಾಂಡ್ ಹಾಕಿ ಅರೋಪಿಗಳು ನಿಲ್ಲಿಸಿದ್ದರು, ತಕ್ಷೀರು ಸ್ಥಳ ತಲುಪುವಾಗ ರಾತ್ರಿಯಾಗಿದ್ದು 
ಕತ್ತಲು ಇತ್ತು, ಮದ್ಯ ಮಾರಾಟಕ್ಕೆ ಪರವಾನಿಗೆ ಇಲ್ಲದ ಬಗ್ಗೆ ಅರೋಪಿಗಳೇ ಖುದ್ದಾಗಿ ಹೇಳಿರುವುದರಿಂದ ಪರವಾನಿಗೆ ಇರಲಿಲ್ಲ ಎಂಬ ನಿರ್ಧಾರಕ್ಕೆ 
ಬರಲಾಗಿದೆ ,ತಕ್ಷೀರು ಸ್ಥಳದ ವಾಟರ್ ಟ್ಯಾಂಕ್‌ನ ಅಕ್ಕಪಕ್ಕ ಒಂದು ಸುಳ್ಯಕ್ಕೆ ಮತ್ತು ಇನ್ನೊಂದು ಕಾಸರಗೋಡಿಗೆ ಹೋಗುವ ರಸ್ತೆಗಳಿರುತ್ತದೆ. ಈ 
ಪ್ರಕರಣದಲ್ಲಿ ಮುಂದಿನ ತನಿಖೆ ಮಾಡದೇ ಇರುವ ಕಾರಣ ಪಂಚರ ಹೇಳಿಕೆಗಳನ್ನು ಮಾಡಿದೆನೋ ಇಲ್ಲವೋ ಎಂಬ ಬಗ್ಗೆ ಹೇಳಲು ಈಗ 
ಸಾಧ್ಯವಿಲ್ಲ, ಅರೋಪಿಗಳು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುವ ಕಾರಣ ತಕ್ಷೀರು ಸಮಯದಲ್ಲಿ ಮಾನ್ಯ ನ್ಯಾಯಿಕ ದಂಡಾಧಿಕಾರಿಯವರಿಂದ ಸರ್ಚ್ 
ವಾರೆಂಟ್ ಪಡೆಯಲು ಸಾಧ್ಯವಾಗಿರುವುದಿಲ್ಲ, ಈ ಬಗ್ಗೆ ಕಾರಣಗಳನ್ನು ದಾಖಲಿಸಿ ರೆಕಾರ್ಡ್ ಆಫ್ ರಿಜನ್‌ನು ಸಳದಲ್ಲಿ ತಯಾರು ಮಾಡಿಲ್ಲ ಹಾಗೂ 

2 , ಅರೋಪಿಗಳಿಂದಲೇ ಮದ್ಯದ ಬಾಟಲಿಗಳಿರುವ ಪಾಲಿಥೀನ್ ಚೀಲಗಳನ್ನು ಓಪನ್ ಮಾಡಿಸಿರುತ್ತೇನೆ ಮದ್ಯದ 
ಬಾಟಲಿಗಳು ಪ್ಲಾಸ್ಟಿಕ್ ಯಾ ಗಾಜಿನದೋ ಎಂಬ ಬಗ್ಗೆ ಈಗ ಹೇಳಲು ನೆನಪಿರುವುದಿಲ್ಲ, ಬಾಟಲಿಗಳ ಮೇಲಿರುವ ಮುಚ್ಚಳ ಯಾವ ಬಣ್ಣದು 
ಎಂದು ಈಗ ಹೇಳಲು ಸಾದ್ಯವಿಲ್ಲ ,ಮಹಜರನ್ನು ತನಿಖಾ ಸಹಾಯಕರು ಬರೆದಿದ್ದು ಅವರ ಹೆಸರು ನೆನಪಿಲ್ಲ ಎಂದು ಪಾಟಿ ಸವಾಲಿಗೆ ಉತ್ತರಿಸುತ್ತಾ 
ತಕ್ಷರು ಸ್ಥಳಕ್ಕೆ ಹೋಗಲೇ ಇಲ್ಲ, ಯಾವುದೇ ಪಂಚ ನಾಮೆ ತಯರಿಸಿಲ್ಲ, ಯಾವುದೇ ವಸ್ತು ಗಳನ್ನು ವಶಪಡಿಸಿಲ್ಲ, ಹಾಗೂ ಅರೋಪಿಗಳನ್ನು ದಸ್ತಗಿರಿ 
ಮಾಡಿಲ್ಲ, ಅರೋಪಿಗಳಿಗೂ ಈ ಮೊಕದ್ದಮೆಗೂ ಯಾವುದೇ ಸಂಬಂಧವಿಲ್ಲ , ಮೇಲಾಧಿಕಾರಿಗಳ ಒತ್ತಡಕ್ಕೆ ಮಣಿದು ಸುಳ್ಳು ಮೊಕದ್ದಮೆ ಹಾಕಲಾಗಿದೆ , 
ದಾಳಿಗೆ ಹೋಗುವ ಸಂದರ್ಭ ಕೆಲವೊಮ್ಮೆ ಅನಾಮಧೇಯ ಮದ್ಯ ಸಿಗುತ್ತದೆ ಎಂದು ಸೂಚಿಸುವುದು ಇತ್ಯಾದಿ ರಕ್ಷಣಾ ಪರ ವಕೀಲರ ಪಾಟೀ 
ಸವಾಲಿಗೆ ಸರಿಯಲ್ಲ ಎಂದು ನಿರಾಕರಣ ಉತ್ತರ ನೀಡಿರುತ್ತಾರೆ. 


ಪಾ . ಸಾ - 4 


ಪಾ . ಸಾ 


ಪಕರಣದ ತನಿಖಾಧಿಕಾರಿಗಳಾದ ಶ್ರೀ .ಕೃಷ್ಣ ನಾಯ್ಕ ನಿವೃತ್ತ ಅಬಕಾರಿ ನಿರೀಕ್ಷಕರು ಇವರು ದಿನಾಂಕ:17 - 2 - 2011ರಂದು ಈ ಪಾದಿಕಾರದ 
ಮುಂದೆ ಹಾಜರಾಗಿ, ಮೊಕದ್ದಮೆಗೆ ಸಂಬಂಧಪಟ್ಟ ಸೊತ್ತುಗಳಾದ ಮೋಟಾರು ಸೈಕಲ್, ವಿಸ್ಕಿ ಬಾಟಲಿ ಮತ್ತು ನಗದು ರೂ .566/- ನ್ನು ಮುಂದಿನ 
ವಿಲೇಯ ಬಗ್ಗೆ ಅಧಿಕೃತ ಅಧಿಕಾರಿಗಳ ಅದೇಶದಂತೆ ದಿ: 28 -4 -2009ರಂದು ಸುಳ್ಯ ಪೊಲೀಸ್ ಠಾಣೆಯಿಂದ ಸ್ವೀಕರಿಸಿಕೊಂಡು ಈ ಬಗ್ಗೆ 
ಮಾನ್ಯ ಅಧಿಕೃತ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿರುತ್ತೇನೆ, ಪುತ್ತೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಛೇರಿಯಿಂದ ವಾಹನದ ಮಾಲೀಕತ್ವದ ಬಗ್ಗೆ 
ಬಿ ರಿಜಿಸ್ಟ್ರಾರ್ ಎಕ್ಸ್ಟಾಕ್ಸ್ ವರದಿ ಮತ್ತು ಮೌಲ್ಯ ಮಾಪನ ವರದಿ ಪಡೆದಿದ್ದು ಅದನ್ನು ಅನುಕ್ರಮವಾಗಿ ನಿಶಾನೆ ಪಿ -6 ಮತ್ತು 7 ಎಂದೂ , 
ಪಿರ್ಯಾದುದಾರರಿಂದ ಪಡೆಯಲಾದ ವಿಶ್ಲೇಷಣಾ ವರದಿಯ ಪ್ರತಿಯನ್ನು ನಿಶಾನೆ ಪಿ - 8 ಎಂದು ಗುರುತಿಸಿ ಸಾಕ್ಷ್ಯ ನೀಡಿರುತ್ತಾರೆ. 

ರಕ್ಷಣಾ ಪರ ವಕೀಲರ ಪಾಟೀ ಸವಾಲಿಗೆ ಉತ್ತರಿಸುತ್ತಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸೊತ್ತುಗಳನ್ನು ಸ್ವೀಕರಿಸಿಲ್ಲ, ಸುಳ್ಯ 
ಪೊಲೀಸ್ ಠಾಣೆಯಿಂದ ಮೊಕದ್ದಮೆಯಲ್ಲಿ ಅಮಾನತ್ತು ಸೊತ್ತುಗಳನ್ನು ತೆಗೆದುಕೊಂಡ ಬಗ್ಗೆ ಅಧಿಕೃತ ಅಧಿಕಾರಿಗಳ ಪ್ರಾಧಿಕಾರಕ್ಕೆ ವರದಿ 
ಸಲ್ಲಿಸಿರುವುದಿಲ್ಲ ಎಂದು ಸೂಚಿಸಿರುವುದು ಸುಳ್ಳು , ವಾಹನದ ಮಾಲೀಕತ್ವದ ಬಿ ರಿಜಿಸ್ಟ್ರಾರ್ ವಹಿ, ಮೌಲ್ಯಮಾಪನ ವರದಿ ಬಗ್ಗೆ ಪುತ್ತೂರು ಸಾರಿಗೆ 
ಅಧಿಕಾರಿಗಳಿಗೆ ಪತ್ರ ಬರೆದಿಲ್ಲ ಹಾಗೂ ಮೊಕದ್ದಮೆಯಲ್ಲಿ ಸರಿಯಾದ ತನಿಖೆ ಮಾಡಿರುವುದಿಲ್ಲ ಎಂಬಿತ್ಯಾದಿ ರಕ್ಷಣಾ ಪರ ವಕೀಲರ ಪಾಟೀ 
ಸವಾಲಿಗೆ ಸರಿಯಲ್ಲ ಎಂದು ತಮ್ಮ ನಿರಾಕರಣ ಉತ್ತರ ನೀಡಿರುತ್ತಾರೆ. 
ಪ್ರಾ . ಸಾ -5 

ಈ ಪ್ರಕರಣದ ಮುಂದಿನ ತನಿಖಾಧಿಕಾರಿಗಳಾದ ಶ್ರೀ . ಎಸ್ .ತಮ್ಮ ಅಬಕಾರಿ ನಿರೀಕ್ಷಕರು, ಮಂಗಳೂರು ಉಪ ವಿಭಾಗ - 1 ಇವರು ದಿನಾಂಕ: 21 
4- 2011ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ, ತಕ್ಷೀರಿಗೆ ಸಂಬಂಧಪಟ್ಟಂತೆ ಜಪ್ತುಪಡಿಸಿಕೊಳ್ಳಲಾದ ಮದ್ಯವಾಹನ ಹಾಗೂ ನಗದು 
ರೂ .566/- ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಶಿಪಾರಸ್ಸು ಮಾಡಿ ಬಗ್ಗೆ ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ 
ಆಫ್ ಎಜ್, ದ.ಕ ಜಿಲ್ಲೆ ಮಂಗಳೂರು ಇವರಿಗೆ ಅಬಕಾರಿ ಉಪ ಅಧೀಕ್ಷಕರು, ಪುತ್ತೂರು ಉಪ ವಿಭಾಗ ಇವರ ಮುಖಾಂತರ ರಸಾಯನಿಕ 
ವಿಶ್ಲೇಷಣಾ ವರದಿ, ಬಿ ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿ ವಾಹನದ ಮೌಲ್ಯ ಮಾಪನ ಇತ್ಯಾದಿ ದಾಖಲೆ ಪತಿಗಳೊಂದಿಗೆ ತನಿಖಾ ವರದಿಯನ್ನು 
ಸಲ್ಲಿಸಿರುತ್ತೇನೆ ಎಂದು ಸಾಕ್ಷ್ಯ ನೀಡುತ್ತಾ ಸದ್ರಿ ವರದಿಯನ್ನು ನಿಶಾನೆ ಪಿ- ಎಂದು ಅದರ ಮೇಲಿನ ಸಹಿಯನ್ನು ನಿಶಾನೆ ಪಿ - ಎ ಎಂದು 
ಗುರುತಿಸಿರುತ್ತಾರೆ. 

ರಕ್ಷಣಾ ಪರ ವಕೀಲರು ಹಾಜರಾಗದೇ ಇರುವುದರಿಂದ ಪಾಟೀ ಸವಾಲು ಇಲ್ಲವೆಂದು ಪರಿಗಣಿಸಲಾಗಿರುತ್ತದೆ. 

ಪಕರಣದಲ್ಲಿ ಪಾಸಾ -1 ರಿಂದ 5 ರವರೆಗೆ ಇಲಾಖಾ ಸಾಕ್ಷಿದಾರರನ್ನು ವಿಚಾರಣೆಗೆ ಒಳಪಡಿಸಿ ಅಭಿಯೋಗದ ಪರ ಸಾಕ್ಷಿ ವಿಚಾರಣೆ 
ಮುಕ್ತಾಯಗೊಳಿಸಿ ರಕ್ಷಣಾ ಸಾಕ್ಷಿಗಳನ್ನು ಪಾದಿಕಾರದ ಮುಂದೆ ಹಾಜರುಪಡಿಸುವಂತೆ ಹಲವಾರು ಬಾರಿ ಕಾಲವಕಾಶ ನೀಡಿ,ತದನಂತರದಲ್ಲಿ ವಾದ 
ಮಂಡನೆಗೂ ಕಾಲಾವಕಾಶ ನೀಡಲಾಗಿದ್ದರೂ ವಾಹನದ ಮಾಲೀಕರಾಗಲೀ , ರಕ್ಷಣಾ ಪರ ವಕೀರಾಗಲೀ ಯಾವುದೇ ಪ್ರತಿಕ್ರಿಯೆ ನೀಡದೇ 
ಇರುವುದರಿಂದ ಸಹಾಯಕ ಅಭಿಯೋಗ ನಿರ್ದೇಶಕರ ವಾದವನ್ನು ಆಲಿಸಲಾಯಿತು. 

ಪಕರಣವು ಮುಟ್ಟುಗೋಲು ನಡವಳಿಯಾಗಿದ್ದು ಇದು ಯಾವುದೇ ಕ್ರಿಮಿನಲ್ ನಡವಳಿಯಾಗಿರುವುದಿಲ್ಲ ಹಾಗೂ ಮುಟ್ಟುಗೋಲು 
ನಡವಳಿಯಲ್ಲಿ ಸ್ವತಂತ್ರ ಸಾಕ್ಷಿಗಳನ್ನು ಒದಗಿಸಲೇ ಬೇಕೆಂಬುದನ್ನು ಕಡ್ಡಾಯಗೊಳಿಸುವುದು ಸಮ್ಮತವಾಗುವುದಿಲ್ಲ. ಏಕೆಂದರೆ ಸ್ವತಂತ್ರ 


೧೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

ಭಾಗ - ೩ 
ಸಾಕ್ಷಿದಾರರುಗಳ ಹೇಳಿಕೆಗಳು ಅಭಿಯೋಗದ ಪರ ಇರುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪಕರಣದ ಸಂದರ್ಭದಲ್ಲಿ ಕಲಂ 
54ರಡಿ ಶೋಧನಾ ವಾರೆಂಟನ್ನು ಪಡೆಯದೇ ಇರುವುದು ಅಭಿಯೋಗದ ವಿಫಲತೆ ಎಂಬುದನ್ನು ಕಕ್ಷಿದಾರರು ಎತ್ತಿ ತೋರಿಸುವಂತಿಲ್ಲ 
ಏಕೆಂದರೆ ಕಲಂ 54ರಡಿ ಶೋಧನಾ ವಾರೆಂಟನ್ನು ಪಡೆಯುವುದು ಅಜ್ಞಾಪಕವಾಗಿರುವುದಿಲ್ಲ ಎಂಬುದನ್ನು ಮಾನ್ಯ ಉಚ್ಚ ನ್ಯಾಯಾಲಯದ 
ತೀರ್ಪನ್ನು ಆಧರಿಸಿ ವ್ಯಾಖ್ಯಾನಿಸಬೇಕಾಗಿರುತ್ತದೆ. ಶೋಧನಾ ವಾರೆಂಟ್‌ಗಳನ್ನು ಪಡೆಯಲು ವಿಫಲರಾದ ಬಗ್ಗೆ ಕಾರಣಗಳನ್ನು ದಾಖಲಿಸದೇ 
ಇರುವುದು ಕೇವಲ ಕಾನೂನಿನ ಪ್ರಕ್ರಿಯೆಯಲ್ಲಿ ಒಂದು ಅನಿಯಮತೆಯಾಗಿದ್ದು ಕೇವಲ ಅದೇ ಒಂದು ಕಾರಣದಡಿ ಇಡೀ ಶೋಧನೆಯನ್ನು ಅಥವಾ 
ಮುಟ್ಟುಗೋಲು ವ್ಯವಹಣೆಯನ್ನು ಅಥವಾ ಪ್ರಾಧಿಕಾರವು ಮಾಡಿದ ಅಂತಿಮ ಮುಟ್ಟುಗೋಲು ಅದೇಶವನ್ನು ಕಾನೂನಿನಡಿ ಅಸಿಂಧುವೆಂದು 
ಘೋಷಿಸಲು ಬರುವುದಿಲ್ಲ. ಶೋಧನೆಯನ್ನು ಮಾಡುವ ಮೊದಲು ವಾರೆಂಟ್ ಪಡೆದುಕೊಳ್ಳದೇ ಇರುವ ಬಗ್ಗೆ ಅಥವಾ ವಾರೆಂಟ್ ಪಡೆಯಲು 
ವಿಫಲರಾದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರಣಗಳನ್ನು ದಾಖಲಿಸದೇ ಇರುವುದು ಅರೋಪಿಯ ಹಕ್ಕಿಗೆ ಅಥವಾ ಆತನ ಹಿತಾಸಕ್ತಿಗೆ ದಕ್ಕೆಯನ್ನು 
ಉಂಟುಮಾಡುತ್ತದೆ ಎಂಬುದಾಗಿ ಅರೋಪಿ ತೋರಿಸಿಕೊಡಬೇಕಾಗುತ್ತದೆ. ಶೋಧನಾ ವಾರೆಂಟನ್ನು ಪಡೆಯಲೇ ಬೇಕು ಎಂಬುದು 
ಖಡ್ಡಾಯವಾಗಿರುವುದಿಲ್ಲ ಅಥವಾ ಅಜ್ಞಾಪಕವಾಗಿರುವುದಿಲ್ಲ. ಶೋಧನಾ ವಾರೆಂಟನ್ನು ಪಡೆದುಕೊಳ್ಳಲು ವಿಫಲರಾದ ಬಗ್ಗೆ ಕಾರಣಗಳನ್ನು 
ನಮೂದಿದುವುದು ಇಡೀ ಶೋಧನೆ ಮತ್ತು ಅದರ ನಂತರದ ಮುಟ್ಟುಗೋಲು ವ್ಯವಹರಣೆಯನ್ನು ಅಥವಾ ಅಂತಿಮ ಮುಟ್ಟುಗೋಲು ಅದೇಶ 
ಅಸಿಂಧು ಎಂದು ಘೋಷಣೆ ಮಾಡಿದರೇ ಹಾಡುಹಗಲೇ ಅಥವಾ ಕಣ್ಣೆದುರೇ ಅಕ್ರಮ ಮದ್ಯ ಸಮೇತ ಪ್ರಕರಣದ ಅಪರಾಧಿಗಳನ್ನು 
ಕೈಚೆಲ್ಲಬೇಕಾಗುತ್ತದೆ ಕಾನೂನನ್ನು ಅಪರಾಧಿಗಳಿಗೆ ಸಹಾಯ ವಾಗುವ ರೀತಿಯಲ್ಲಿ ಅರ್ಥಮಾಡಿಕೊಂಡಲ್ಲಿ ಇನ್ನು ಹೆಚ್ಚಿನ ಅಪರಾಧಗಳು ಆಗುವ 
ಸಂಭಾವ್ಯತೆಗಳು ಜಾಸ್ತಿ. ಆದುದರಿಂದ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 54 ರ ಹಿಂದಿನ ಉದ್ದೇಶವನ್ನು ಅರಿತು ವ್ಯಾಖ್ಯಾನಿಸಬೇಕಾಗಿರುತ್ತದೆ. ಈ 
ಎಲ್ಲಾ ಅಂಶಗಳನ್ನು ಗೌರವಾನ್ವಿತರಾದ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿದ ತೀರ್ಪು ಸಂ : ILR: 2004:KAR:536ರ ಪುಟ 
ಸಂ :527ರಲ್ಲಿ ವಿವರವಾಗಿ ಪ್ರಸ್ತಾವಿಸಿರುವುದನ್ನು ವಿವರಿಸುತ್ತಾ ಸಹಾಯಕ ಅಭಿಯೋಗ ನಿರ್ದೇಶಕರು ತಮ್ಮ ವಾದವನ್ನು ಮಂಡಿಸಿರುತ್ತಾರೆ. 

ಪ್ರಕರಣದ ಎಲ್ಲಾ ದಾಖಲಾತಿಗಳನ್ನು ಹಾಗೂ ಪಾ . ಸ-1 ರಿಂದ 5 ರವರ ಸಾಕ್ಷಿ ವಿಚಾರಣೆ ಯನ್ನು ನಡೆಸಲಾಗಿದ್ದು, ರಕ್ಷಣಾ ಪರ 
ವಕೀಲರಿಗೆ ರಕ್ಷಣಾ ಸಾಕ್ಷಿ ಒದಗಿಸಲು ಸಾಕಷ್ಟು ಕಾಲಾವಕಾಶ ನೀಡಲಾಗಿದ್ದರೂ ರಕ್ಷಣಾ ಪರ ಸಾಕ್ಷಿಗಳನ್ನು ಒದಗಿಸಲು ವಿಫಲರಾಗಿರುವುದು 
ಮಾತ್ರವಲ್ಲದೇ ವಾದಮಂಡನೆಗೂ ಪಾದಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ಅಪರಾಧ ಸ್ಥಳದಲ್ಲಿ ಪಂಚರ ಸಮಕ್ಷಮ ಮಹಜರು ಜರುಗಿಸಿ 
ಸೊತ್ತುಗಳನ್ನು ಜಪ್ತುಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡ ಅಂಶಗಳನ್ನು ಅವಲೋಕಿಸಿ ಮೋಟಾರ್ ಸೈಕಲ್ ನೊಂದಣಿ ಸಂ : KA -21 - J 
8782ನ್ನು ಅಕ್ರಮ ಮದ್ಯ ಸಾಗಾಣಿಕೆಗೆ ಬಳಸಿರುವುದು ಸಾಭೀತಾಗಿರುವುದರಿಂದ ಒಂದನೇ ಅಂಶವನ್ನು ಗುಣಾತ್ಮಕವಾಗಿ 
ಪರಿಗಣಿಸಲಾಗಿದೆ. 


ಪಕರಣದಲ್ಲಿ ಜಪ್ತುಪಡಿಸಿಕೊಂಡ ಮದ್ಯದ ಮಾದರಿಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಲಾಗಿದ್ದು , ಕರ್ನಾಟಕ ಸರ್ಕಾರದ 
ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ಮಂಗಳೂರು ವಲಯ ಇವರು ದಿ:15-5 -2009ರಂದು ನೀಡಿರುವ ವಿಶ್ಲೇಷಣಾ ವರದಿಯಲ್ಲಿ ಮದ್ಯದಲ್ಲಿ 

ಕ್ಲಾ ಮಾದರಿಗಳಲ್ಲೂ 42.25 % ಇರುವುದಾಗಿ ಹಾಗೂ Samples are not confirming to the standards ಎಂದು 
ದೃಡೀಕರಿಸಲ್ಪಟ್ಟಿರುವುದರಿಂದ ಜತ್ತುಪಡಿಸಿಕೊಂಡ ವಸ್ತುವು ಅಬಕಾರಿ ಸೊತ್ತು (ಮದ್ಯ) ಆಗಿರುವುದು ಎಂದು ಸಾಬೀತಾಗಿರುವುದರಿಂದ ಎರಡನೇ 
ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 


ಇಂತಹ ಅಕ್ರಮ ಮದ್ಯ ಸಾಗಾಟ ತನ್ನ ತಿಳುವಳಿಕೆಗೆ ಬಾರದೇ ನಡೆದಿದೆ ಎಂಬುದನ್ನು ಹಾಗೂ ತನ್ನ ವಾಹನವು ಅಕಮ ಮದ್ಯ 
ಸಾಗಾಣಿಕೆಯಲ್ಲಿ ಶಾಮೀಲಾಗದೇ ಇರುವ ಬಗ್ಗೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ವಾಹನದ ಮಾಲೀಕರು ತೆಗೆದುಕೊಂಡಿದ್ದಾರೆ ಎಂಬ 
ಅಂಶವನ್ನು ವಾಹನದ ಮಾಲೀಕರು ಸಾಭೀತುಗೊಳಿಸಬೇಕಾಗುತ್ತದೆ. ಪಾದಿಕಾರದಿಂದ ನೀಡಲಾದ ಕಾರಣ ಕೇಳಿ ನೋಟಿಸನ್ನು ಖುದ್ದಾಗಿ 
ಜ್ಯಾರಿಗೊಳಿಸಲಾಗಿದ್ದರೂ ವಾಹನದ ಮಾಲೀಕರಿಂದಾಗಲೀ ಅಥವಾ ಅವರ ಪ್ರತಿನಿಧಿಗಳಿಂದಾಗಲೀ ಯಾವುದೇ ಸಮಜಾಯಿಷಿ ಉತ್ತರ ಈ 
ಪಾದಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. ಪ್ರಕರಣದಲ್ಲಿ ಸಾಕ್ಷಿ ವಿಚಾರಣೆಯ ನಂತರದಲ್ಲಿ ರಕ್ಷಣಾ ಸಾಕ್ಷಿ ವಿಚಾರಣೆಗಾಗಿ ಕಾಲಾವಕಾಶ ನೀಡಲಾಗಿದ್ದರೂ 
ವಾಹನದ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ಪಾದಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ಹಾಗೂ ವಾದ ಮಂಡನೆ ಸಂದರ್ಭದಲ್ಲಿ 
ಕೂಡ ರಕ್ಷಣಾ ಪರ ವಕೀಲರು ಪ್ರಾಧಿಕಾರದ ನ್ಯಾಯಾಲಯದ ಮುಂದೆ ಹಾಜರಾಗದೇ ಇರುವುದನ್ನು ಅವಲೋಕಿಸಿದಾಗ ವಾಹನದ ಮಾಲೀಕರು 
ಈ ಪಾದಿಕಾರದ ಮುಂದೆ ಸಾಕ್ಷಾಧಾರಗಳೊಂದಿಗೆ ಹಾಜರಾಗಿ ವಾಹನವನ್ನು ತನ್ನ ತಿಳುವಳಿಕೆಗೆ ಬಾರದೇ ಅಕ್ರಮ ಮದ್ಯ 

ಕೆ ಹಾಗೂ ಸದಿ ವಾಹನವು ಅಬಕಾರಿ ತಕೀರಿನಲ್ಲಿ ಶಾಮೀಲಾಗದಂತೆ ಎಲ್ಲಾ ಮುಂಜಾಗತಾ ಕಮಗಳನ್ನು 
ತೆಗೆದುಕೊಳ್ಳಲಾಗಿದೆ ಎಂಬ ಅಂಶವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ಬಿ ಅಡಿಯಲ್ಲಿ ಹೇಳಿದಂತೆ ರುಜುವಾತು ಪಡಿಸಲು 
ವಿಫಲರಾಗಿರುವುದರಿಂದ ವಾಹನವನ್ನು ಅಕಮ ಮದ್ಯ ಸಾಗಾಣಿಕೆಗೆ ವಾಹನದ ಮಾಲೀಕರು ಬಳಸಿರುವುದು ನಿಸ್ಸಂದೇಹ ಎಂದು ಪ್ರಾಧಿಕಾರವು 
ಮನಗಂಡು ಮೂರನೇಯ ಅಂಶವನ್ನು ನಕಾರಾತ್ಮಕವಾಗಿ ಪರಿಗಣಿಸಿದೆ. 


ಈ ಮೇಲಿನ ಎಲ್ಲಾ ಕಾರಣಗಳಿಂದ ಮಹಜರು ಸಾಕ್ಷಿಗಳ ವಿಚಾರಣೆ ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ಹಾಗೂ ವಾಹನದಲ್ಲಿ 
ಜಫ್ತುಪಡಿಸಿದ ಮದ್ಯದಲ್ಲಿ ಮದ್ಯಸಾರದ ಅಂಶ ಇರುವುದು ವಿಶ್ಲೇಷಣಾ ವರದಿಯಿಂದ ದೃಡಪಟ್ಟಿರುವುದರಿಂದ ಈ ಪ್ರಕರಣದಲ್ಲಿ ಜಮ್ಮು ಪಡಿಸಲಾಗಿರುವ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

೧೨೧೧ 
ಮೋಟಾರ್ ಸೈಕಲ್ ನೊಂದಣಿ ಸಂ: KA -21 -J-8782ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು ಪ್ರಾಧಿಕಾರವು 
ತೀರ್ಮಾನಿಸಿ, ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಬಿ.ವಿ.ಹೂವಪ್ಪ ಗೌಡ, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್,ದ.ಕ.ಜಿಲ್ಲೆ. ಮಂಗಳೂರು ಆದ ನಾನು 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43ಎ ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ,ನಿಯಮ 43 ಬಿ ರಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿದ ನಂತರ ಸುಳ್ಯ ಪೊಲೀಸ್ ಠಾಣಾ ಕೈಂ ಸಂ :37/2009, ದಿ: 10 - 2 -2009ರಲ್ಲಿ ಜಪ್ತು ಪಡಿಸಿರುವ ಮೋಟಾರ್ ಸೈಕಲ್ 
ನೊಂದಣಿ ಸಂ : KA- 21 - J - 8782 ನ್ನು ( ಚಾಸೀಸ್ ನಂ : MD625DF4471D98597 ಮತ್ತು ಇಂಜಿನ್ ನಂ :- 0: F4D71214986) ನ್ನು ನಿಯಮ 43ಎ 
(2) ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಸದ್ರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ಮದ್ಯವನ್ನು ಈ ಪ್ರಾಧಿಕಾರದ ಸಮ ಸಂಖ್ಯೆ ಅದೇಶ ದಿನಾಂಕ:31 -7- 2009 ರ ಅನ್ವಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡಿರುವುದನ್ನು ಸ್ಥಿರೀಕರಿಸಿದ್ದೇನೆ. 

ಈ ಆದೇಶವನ್ನು ದಿನಾಂಕ:20 -10- 2011ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜ್ಯಾರಿಯಲ್ಲಿ ಬರುತ್ತದೆ. 


ಬಿ . ವಿ. ಹೂವಪ್ಪಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


ಅನುಬಂಧ - I 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ: 

ಪಾಸಾ-1 : ಶ್ರೀ .ರಾಧಕೃಷ್ಣ, ಹೆಚ್ .ಸಿ ನಂ : 1391 , ಸುಳ್ಯ ಪೊಲೀಸ್ ಠಾಣೆ 
ಪ್ರಾ . ಸಾ -2 : ಶ್ರೀ .ಜಗನ್ನಾಥ ,ಪಿ.ಸಿ. ನಂ : 1741, ಸುಳ್ಯ ಪೊಲೀಸ್ ಠಾಣೆ 
ಪ್ರಾಸಾ 3: ಶ್ರೀ . ಪಿ. ಡಿ.ಸವಿತ್ರ ತೇಜ, ಪ್ರೊ .ಉ .ನಿ ,ಬೈಂದೂರು ಪೊಲೀಸ್ ಠಾಣೆ 
ಪ್ರಾ. ಸಾ -4 : ಶ್ರೀ .ಕೃಷ್ಣ ನಾಯ್, ನಿವೃತ್ತ ಅಬಕಾರಿ ನಿರೀಕ್ಷಕರು 
ಪ್ರಾಸಾ-5 : ಶೀ .ಎಸ್.ತಮ್ಮ ,ಅ. ನಿ , ಮಂಗಳೂರು ಉಪ ವಿಭಾಗ-1 

ಅನುಬಂಧ - II 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲೆಗಳು: 

ನಿಶಾನೆ ಪಿ - 1 : ಮಹಜರು ಪತಿ ಮತ್ತು ನಿಶಾನೆ ಪಿ - ಗಎ , ಬಿ, ಸಿ : ಸಾಕ್ಷಿ ಗಳ ಸಹಿ 
ನಿಶಾನೆ ಪಿ -2 : ಮಾನ್ಯ ಜೆ. ಎಂ .ಎಫ್ ಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ನಿವೇದನಾ ವರದಿ 
ನಿಶಾನೆ ಪಿ- 2ಎ : ಅದರ ಸಾಕ್ಷಿ ಸಹಿ 
ನಿಶಾನೆ ಪಿ-3 : ಪ್ರಥಮ ಮಾಹಿತಿ ವರದಿ ಮತ್ತು ನಿಶಾನೆ ಪಿ-3 ಎ : ಅದರ ಮೇಲಿನ ಸಾಕ್ಷಿ ಸಹಿ 
ನಿಶಾನೆ ಪಿ -4 : ಸೊತ್ತು ಪಟ್ಟಿ ಮತ್ತು ನಿಶಾನೆ ಪಿ - 4 ಎ : ಸಾಕ್ಷಿ ಸಹಿ 
ನಿಶಾನೆ ಪಿ-5 : ಫಿರ್ಯಾದುದಾರರು ಅಧಿಕೃತ ಅಧಿಕಾರಿಗಳಿಗೆ ಪ್ರಕರಣ ಹಸ್ತಾಂತರ ಬಗ್ಗೆ ಕೋರಿದ ಪತ್ರ 
ನಿಶಾನೆ ಪಿ - 5ಎ : ಅದರ ಮೇಲಿನ ಸಾಕ್ಷಿ ಸಹಿ 
ನಿಶಾನೆ ಪಿ -6:- ವಾಹನದ ಬಿ ರಿಜಿಸ್ಟ್ರಾರ್ ಎಕ್ಸ್ ಟಾಕ್ಷ ವರದಿ 
ನಿಶಾನೆ ಪಿ - 7 :- ಮೌಲ್ಯ ಮಾಪನ ವರದಿ 
ನಿಶಾನೆ ಪಿ - 8 : : ರಸಾಯನಿಕ ವರದಿ 
ನಿಶಾನೆ ಪಿ - 9 : ತನಿಖಾ ವರದಿ ಮತ್ತು ನಿಶಾನೆ ಪಿ - 9 ಎ : ಅದರ ಮೇಲಿನ ಸಾಕ್ಷಿ ಸಹಿ 

ಅನುಬಂಧ- III 


ವಾಹನ ಮಾಲೀಕರ ಪರವಾಗಿ ವಿಚಾರಣೆ ಮಾಡಲಾದ ಸಾಕ್ಷಿದಾರರು : 


- ಯಾವುದು ಇರುವುದಿಲ್ಲ 


೧೨೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಅನುಬಂಧ- IV 


ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು : 


- ಯಾವುದು ಇರುವುದಿಲ್ಲ 


ತ 


ಬಿ. ವಿ. ಹೂವಪ್ಪಗೌಡ 

ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, 
ಪಿ. ಆರ್ . 1200 

ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ: ಎಸ್‌ಡಿಕೆ / 53 /ಡಿಟಿಸಿಆರ್ / 2010 - 11 ದಿನಾಂಕ : 20 - 10 - 2011 
ಉಪಸ್ಥಿತರು: ಬಿ. ವಿ. ಹೂವಪ್ಪಗೌಡ ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


ಫಿರ್ಯಾದುದಾರರು: 


ಆರೋಪಿ 


ಪೋಲೀಸ್ ಉಪ ನಿರೀಕ್ಷಕರು ವಿಶೇಷ ಪೋಲೀಸ್ ಠಾಣೆ 1) ಯೂಸೂಫ್ ಯಾನೆ ಇಸುಬು, ಕೋಡಪದವು, ವಿಟ್ಲ, ಬಂಟ್ವಾಳ ತಾಲೂಕು 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮಂಗಳೂರು 

ವಾಹನದ ಮಾಲೀಕರು 
ಶ್ರೀ . ಡೆಲ್ವಿನ್ ಡಿಸೋಜ, ಬಿನ್ : ಫೆಲಿಕ್ಸ್ ಡಿಸೋಜ, ರಾಂಡ್ ಹೌಸ್, 

ಬಂಗಕೂಳೂರು, ಮಂಗಳೂರು 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ :07 - 10 - 2010ರಂದು ಸಂಜೆ 3 - 30 ಗಂಟೆ ಸಮಯಕ್ಕೆ ದೊರೆತ ಖಚಿತ ಮಾಹಿತಿಯ ಮೇರೆಗೆ ಫಿರ್ಯಾದುದಾರರಾದ 
ಪೊಲೀಸ್ ಉಪ ನಿರೀಕ್ಷಕರು, ವಿಶೇಷ ಪೊಲೀಸ್ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮಂಗಳೂರು ಇವರು ಸಿಬ್ಬಂಧಿ ಮತ್ತು 
ಪಂಚರೊಂದಿಗೆ ಬಂಟ್ವಾಳ ತಾಲೂಕು ಬಾಳೆಪುಣಿ ಗ್ರಾಮದ ಮುಡಿಪು - ಪಾತೂರು ರಸ್ತೆಯಲ್ಲಿ ಇರಾ ಕಡೆ ಹೋಗುವ ಮಾರ್ಗದಲ್ಲಿ ಟಾಟಾ ಇಂಡಿಕಾ 
ಕಾರು ನೋಂದಣಿ ಸಂ :KA -19 - Z- 1636ರಲ್ಲಿ ಅಕ್ರಮವಾಗಿ 286.560 ಲೀ .ಗೋವಾ ಮದ್ಯವನ್ನು ಹೊಂದಿ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆಹಚ್ಚಿ, 
ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32 ,34ರಂತೆ ಅಪರಾಧ ಹಾಗೂ ಶಿಕ್ಷಾರ್ಹವಾಗಿರುವುದರಿಂದ, ಪತ್ತೆಯಾದ ಮದ್ಯದಿಂದ 
ರಾಸಾಯನಿಕ ವಿಶ್ಲೇಷಣೆಗೆ ಮಾದರಿಗಳನ್ನು ಪಂಚರ ಸಮಕ್ಷಮ ಪತ್ಯೇಕಿಸಿ ,ಅರೋಪಿಯಾದ ಯೂಸೂಫ್ ಯಾನೆ ಇಸುಬು, ಕೋಡಪದವು, ವಿಟ್ಲ, 
ಬಂಟ್ವಾಳ ತಾಲೂಕು ಇವರ ಹಾಗೂ ವಾಹನದ ಮಾಲೀಕರ ವಿರುದ್ದ ವಿಶೇಷ ಪೊಲೀಸ್ ಠಾಣೆ ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ದಳ, ಮಂಗಳೂರು ಇವರ ಕೈಂ ಸಂ : 38 /2017, ದಿನಾಂಕ: 07 -10 - 2010 ರಂದಿ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿ 
ಹಾಗೂ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ, ಸೊತ್ತುಗಳನ್ನು ಅಬಕಾರಿ ಕಾಯಿದೆಯಡಿ ಮುಂದಿನ ವಿಲೇಯ ಬಗ್ಗೆ ಹಸ್ತಾಂತರಕ್ಕಾಗಿ 
ದಿ:11 - 10 -2010ರಂದು ಈ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದುಕೊಂಡು ಈ ಕೆಳಕಂಡ ಸೊತ್ತುಗಳನ್ನು ಕಾರ್ಯ ವ್ಯಾಪ್ತಿಯ ಅಬಕಾರಿ 
ನಿರೀಕ್ಷಕರು, ಬಂಟ್ವಾಳ ವಲಯ ಇವರಿಗೆ ದಿ:03-11 -2010 ರಂದು ಹಸ್ತಾಂತರಿಸಿರುತ್ತಾರೆ. 


ವಶಪಡಿಸಿಕೊಂಡ ಸೊತ್ತುಗಳು 
ಸಿಲ್ವರ್ ಬಣ್ಣದ ಟಾಟಾ ಇಂಡಿಕಾ ಕಾರು ಸಂ : KA - 19 - Z - 1636 ( ಚಾಸೀಸ್ ಸಂ : 600142CVZP279188 ಮತ್ತು ಇಂಜಿನ್ ಸಂ : 

279001153804) 
2) 27 ಪೆಟ್ಟಿಗೆಗಳಲ್ಲಿ 180 ಎಂಎಲ್‌ನ ತಲಾ 48ರಂತೆ ಸೊಲೋ ಪೈನ್ ಬಾಂಡಿ ಎಂಬ ಒಟ್ಟು 1,296 ಬಾಟಲಿಗಳಲ್ಲಿ - 233.280 ಲೀ . 

ಗೋವಾ ಮದ್ಯ . 
3) 4 ರಟ್ಟಿನ ಪೆಟ್ಟಿಗೆಗಳಲ್ಲಿ 750 ಎಂಎಲ್‌ನ ತಲಾ 12ರಂತೆ ಗ್ರೀನ್ ಲೇಬಲ್ ಗೇಫ್ ಬ್ರಾಂಡಿ ಎಂಬ ಒಟ್ಟು 48 ಬಾಟಲಿಗಳಲ್ಲಿ - 36.000 

ಲೀ ಗೋವಾ ಮದ್ಯ , 
4) ಒಂದು ಕೈಚೀಲದಲ್ಲಿ 180 ಎಂಎಲ್‌ನ ಸೊಲೋ ಪೈನ್ ಬ್ರಾಂಡಿಯ 96 ಬಾಟಲಿಗಳಲ್ಲಿ - 17.280 ಲೀ ಗೋವಾ ಮದ್ಯ 
5) KA-19-MK- 2277 ಎಂಬ ಸಂಖ್ಯೆ ಇರುವ ನಂಬರ್ ಪ್ಲೇಟು-1 

(ಕ್ರ. ಸಂ:2ರಿಂದ 4 ರವರೆಗಿನ ಮದ್ಯದಿಂದ ಪ್ರತಿ ಪೆಟ್ಟಿಗೆ ಮತ್ತು ಕೈಚೀಲದಿಂದ ತಲಾ ಒಂದೊಂದು ಬಾಟಲಿಯಂತೆ ಒಟ್ಟು 32 
ಬಾಟಲಿಗಳನ್ನು ರಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗೆಯಲಾಗಿದೆ) 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೧೩ 


ಅಬಕಾರಿ ನಿರೀಕ್ಷಕರು, ಬಂಟ್ವಾಳ ವಲಯ ಇವರು ಅಬಕಾರಿ ಉಪ ಅಧೀಕ್ಷಕರು, ಬಂಟ್ವಾಳ ಉಪ ವಿಭಾಗ ಇವರ ಮುಖೇನಾ ಸಲ್ಲಿಸಿರುವ 
ತನಿಖಾ ವರದಿ ಸಂಖ್ಯೆ : ಅ. ಇ/ ಬ . ವ/ ಅ‌ಸಿಆರ್‌. ಸಂ : 17 /2010 - 11 ದಿ:30 - 11 - 2010ರ ವರದಿಯೊಂದಿಗೆ ಮುಖ್ಯ ರಾಸಾಯನಿಕ ತಜ್ಞ ಮತ್ತು 
ಕರ್ನಾಟಕ ಸರ್ಕಾರದ ಪದನಿಮಿತ್ತ ಸಹಾಯಕ ರಸಾಯನ ಪರೀಕ್ಷಕರು, ಕೇಂದ್ರ ರಾಸಾಯನಿಕ ಪ್ರಯೋಗಾಲಯ ವಿಶ್ಲೇಷಕರು, ಅಬಕಾರಿ 
ಇಲಾಖೆ, ಬೆಂಗಳೂರು ಇವರ ರಾಸಾಯನಿಕ ವಿಶ್ಲೇಷಣಾ ವರದಿ ಸಂಖ್ಯೆ: ಸಿಸಿಎಲ್ -5668/2010 ದಿ:23-10- 2010ನ್ನು ಸಲ್ಲಿಸಿ, ಜತ್ತಪಡಿಸಿಕೊಂಡ 
ಸೊತ್ತುಗಳ ಪೈಕಿ ವಾಹನದ ಮುಟ್ಟುಗೋಲು ನಡವಳಿಯನ್ನು ಕಾಯ್ದಿರಿಸಿ ಇತರ ಸೊತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಮದ್ಯವನ್ನು 
ನಾಶಪಡಿಸಲು ಅದೇಶಕೋರಿರುತ್ತಾರೆ. ಮಾದರಿಗಳ ರಾಸಾಯನಿಕ ವಿಶ್ಲೇಷಣಾ ವರದಿಯಲ್ಲಿ ಮದ್ಯದಲ್ಲಿ ಮದ್ಯಸಾರದ ತೀಕ್ಷತೆ ಅನುಕಮವಾಗಿ 

24.9 ಡಿಗಿ ಯು .ಪಿ ಮತ್ತು 25.2 ಡಿಗಿ ಯು . ಪಿ ಇರುವುದಾಗಿ ದೃಡೀಕರಿಸಿದ್ದು, ತನಿಖಾಧಿಕಾರಿಗಳ ಶಿಫಾರಸಿನಂತೆ 
ಜಸ್ತುಪಡಿಸಿಕೊಂಡ ಸೊತ್ತುಗಳ ಪೈಕಿ ವಾಹನದ ಮುಟ್ಟುಗೋಲು ಪಕಿಯೆಯನ್ನು ಕಾಯ್ದಿರಿಸಿ ಉಳಿದ ಮದ್ಯ ( ಮಾದರಿ ಹೊರತುಪಡಿಸಿ) ವನ್ನು 
ದಿ:17 - 2- 2011ರ ಅದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶ ಪಡಿಸಲು ಅದೇಶಿಸಲಾಗಿರುತ್ತದೆ. ಸದ್ರಿ ಅದೇಶದ ಅನ್ವಯ 
ಮದ್ಯವನ್ನು ದಿನಾಂಕ:2 -5 - 2011 ರಂದು ಮಹಜರು ಜರುಗಿಸಿ ನಾಶಪಡಿಸಲಾಗಿರುತ್ತದೆ. 

- ಪ್ರಕರಣದ ತನಿಖಾಧಿಕಾರಿಗಳು ದಿ:1-3- 2011ರ ವರದಿ ಸಂ : ಅಣ್ಣ (ಬ .ವ/ ಆರ್.ಸಿಆರ್/ 17/2010 -11ರೊಂದಿಗೆ ಪ್ರಕರಣ ಜಪ್ತು 
ಸಂದರ್ಭದಲ್ಲಿ ವಾಹನಕ್ಕೆ ಅಳವಡಿಸಲಾದ ನೊಂದಣಿ ಫಲಕ ಸಂ : KA-19-Z-1636 ಮತ್ತು ವಾಹನದಲ್ಲಿ ಪತ್ತೆಯಾದ ಇನ್ನೊಂದು ನೊಂದಣಿ ಫಲಕ 
ಸಂ: KA-19-MK-2277 ಇವುಗಳಿಗೆ ಸಂಬಂಧಿಸಿದಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಪಡೆಯಲಾದ ಬಿ ಎಕ್ಸ್ ಟಾಕ್ಸ್ ವರದಿಗಳನ್ನು ಈ 
ಪಾದಿಕಾರಕ್ಕೆ ಸಲ್ಲಿಸಿ ವಾಹನದ ಒಡೆತನ ನಿರೂಪಿಸಿ ಯಾರೊಬ್ಬರೂ ಬಿಡುಗಡೆ ಬಗ್ಗೆ ಮುಂದೆ ಬಾರದೇ ಇರುವುದರಿಂದ ಹಾಗೂ ವಾಹನದ ಸ್ಥಿತಿಗತಿ 
ತೀರಾ ಕ್ಷೀಣವಾಗಿರುವುದರಿಂದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ವಾಹನಕ್ಕೆ ಅಳವಡಿಸಲಾದ 
ನೊಂದಣಿ ಫಲಕ ಸಂ : KA -19 - 2-1636ಕ್ಕೆ ಸಂಬಂಧಿಸಿದಂತೆ ಪಡೆಯಲಾದ ಬಿ ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿಯನ್ನು ಪರಿಶೀಲಿಸಲಾಗಿ ಸದ್ದಿ 
ಸಂಖ್ಯೆಯು ಮಾರುತಿ ಅಲ್ಲೋ ಕಾರಿಗೆ ಸಂಬಂಧಿಸಿದಾಗಿದ್ದು, ವಾಹನದ ಮಾದರಿ , ಚಾಸೀಸ್‌ ಸಂಖ್ಯೆ ಮತ್ತು ಇಂಜಿನ್ ಸಂಖ್ಯೆ ಜಪ್ತಾದ ವಾಹನಕ್ಕೆ 
ತಾಳೆಕಂಡುಬಾರದೇ ಇರುತ್ತದೆ. ಆದಾಗ್ಯೂ ಸದಿ ನೊಂದಣಿ ಫಲಕ ಸಂ : KA-19-Z-1636ಕ್ಕೆ ಸಂಬಂಧಿಸಿದ ಮಾಲೀಕರಾದ ಶ್ರೀ . ಮಂಜುನಾಥ 
ದೇವದಾಸ್ ನಾಯಕ್, ಬಿನ್:ದೇವದಾಸ್ ನಾಯಕ್, ಡೋರ್ ನಂ :307 3ನೇ ಶೀ . ಭುವನೇಂದ ಅಪಾರ್ಟ್‌ಮೆಂಟ್ , ಸಿ. ವಿ ನಾಯಕ್ ಹಾಲ್ ನ 
ಹಿಂದುಗಡೆ ,ಕದಿ, ಮಂಗಳೂರು ಮತ್ತು ಪ್ರಕರಣದ ಮುಖ್ಯ ಅರೋಪಿತನಾದ ಯೂಸೂಫ್ ಯಾನೆ ಇಸುಬು , ಕೋಡಪದವು, ವಿಟ್ಲ ಬಂಟ್ವಾಳ 
ತಾಲೂಕು ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ಬಿ ಪಕಾರ ದಿ:8 - 3 - 2011ರಂದು ನೀಡಲಾದ ಕಾರಣ ಕೇಳಿ ನೋಟಿಸು 
ವಾಹನದ ಮಾಲೀಕರಿಗೆ ಜಾರಿಯಾಗದೇ ಅಂಚೆ ಷರಾದೊಂದಿಗೆ ವಾಪಸ್ಸು ಬಂದಿದ್ದು, ಅರೋಪಿತ ವ್ಯಕ್ತಿಗೆ ದಿ:22 -3- 2011ರಂದು ನೋಟಿಸು 
ಜ್ಯಾರಿಯಾದ ಬಗ್ಗೆ ಅಂಚೆ ಸ್ವೀಕೃತಿ ಪತ್ರ ಸ್ವೀಕೃತವಾಗಿದ್ದು , ಸದಿಯವರಿಂದ ಯಾವುದೇ ಉತ್ತರ ಈ ಪ್ರಾದಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. 
ಹಾಗೂ ಜಪ್ತು ಸಂದರ್ಭದಲ್ಲಿ ವಾಹನದಲ್ಲಿ ಬಿಡಿಯಾಗಿ ಪತ್ತೆಯಾದ ನೊಂದಾಣಿ ಫಲಕ ಸಂ : KA-19 - MK-2277ಕ್ಕೆ ಸಂಬಂಧಿಸಿದಂತೆ 
ಪಡೆಯಲಾದ ಬಿ ರಿಜಿಸ್ಟ್ರಾರ್ ಎಕ್ಸ್ಟಾಕ್ಸ್ ವರದಿಯಲ್ಲಿ ನಮೂದಿತವಾದ ವಾಹನದ ಮಾದರಿ, ಚಾಸೀಸ್‌ ಸಂಖ್ಯೆ ಮತ್ತು ಇಂಜಿನ್ ಸಂಖ್ಯೆ ಜಪ್ತಾದ 
ವಾಹನಕ್ಕೆ ಒಂದಕ್ಕೊಂದು ತಾಳೆಕಂಡು ಬಂದಿದ್ದು , ಸದ್ರಿ ಬಿ ರಿಜಿಸ್ಟ್ರಾರ್ ಎಕ್ಸ್ಟಾಕ್ಸ್ ವರದಿಯಲ್ಲಿ ದೃಡೀಕೃತವಾಗಿರುವ ವಾಹನದ ಮಾಲೀಕರಾದ 
ಶೀ . ಡೆಲ್ವಿನ್ ಡಿಸೋಜ, ಬಿನ್:ಫೆಲಿಕ್ಸ್ ಡಿಸೋಜ, ರಾಂಡ್ ಹೌಸ್ , ಬಂಗಕೂಳೂರು, ಮಂಗಳೂರು ಇವರಿಗೆ ಮತ್ತು ವಾಹನದ ಹೆಚ್. ಪಿ. ಎ ದಾರರಾದ 
ಶ್ರೀರಾಮ್ ಟ್ರಾನ್ಸ್ ಪೋರ್ಟ್ ಸೈನ್ಯಾನ್ಸ್ ಕೆ.ಎಚ್.ರೋಡ್, ಬೆಂಗಳೂರು ಇವರಿಗೆ ದಿ:28 -7 - 2011ರಂದು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ಬಿ 
ರಡಿಯಲ್ಲಿ ನೋಂದಾವಣೆ ಅಂಚೆ ಮೂಲಕ ನೀಡಲಾದ ಕಾರಣ ಕೇಳಿ ನೋಟಿಸು ದಿನಾಂಕ:1 - 8 - 2011ರಂದು ಜ್ಯಾರಿಯಾಗಿದ್ದರೂ 
ಸದ್ರಿಯವರಿಂದ ಯಾವುದೇ ಉತ್ತರ ಈ ಪ್ರಾದಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. 


ವಾಹನವನ್ನು ದಿನಾಂಕ:07 - 10 - 2010ರಂದು ಪ್ರಕರಣ ದಾಖಲಿಸಿ ವಶಪಡಿಸಿಕೊಂಡು ಈಗಾಗಲೇ 1 ವರ್ಷ ಕಳೆದರೂ , ವಾಹನದ 
ಮಾಲೀಕರು /ಸುಪರ್ಧಿ ಹೊಂದಿರುವವರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ವಾಹನದ ಮಾಲೀಕತ್ವ ನಿರೂಪಿಸಿ ಬಿಡುಗಡೆಗಾಗಿ ಅರ್ಜಿಯನ್ನು 
ಸಲ್ಲಿಸಿರುವುದಿಲ್ಲ . ಜತ್ತು ಸಂದರ್ಭದಲ್ಲಿ ವಾಹನಕ್ಕೆ ನಕಲಿ ನೊಂದಾಣಿ ಫಲಕವನ್ನು ಆಳವಡಿಸಿರುವುದು ತನಿಖೆಯಿಂದ ತಿಳಿದುಬಂದಿರುವುದರಿಂದ 
ವಾಹನದಲ್ಲಿ ಅಕ್ರಮವಾಗಿ ಮದ್ಯವನ್ನು ಸಾಗಾಟ ಮಾಡಿರುವುದು ಮೇಲ್ನೋಟಕ್ಕೆ ಸಾಭೀತಾಗಿದ್ದು , ಜಪ್ತಾದ ವಾಹನವನ್ನು ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಸೂಕ್ತವೆಂದು ಪಾದಿಕಾರವು ಮನಗಂಡು ಮುಟ್ಟುಗೋಲು ನಡವಳಿಯನ್ನು ಪ್ರಾರಂಭಿಸಲಾಗಿರುತ್ತದೆ. 


ಮುಟ್ಟುಗೋಲು ನಡವಳಿ ಪ್ರಯುಕ್ತ ಸಾಕ್ಷಿ ವಿಚಾರಣೆಯನ್ನು ಆರಂಭಿಸಿ, ಪ್ರಕರಣದ ಫಿರ್ಯಾದುದಾರರನ್ನು ಪಾಸಾ-1 ಮತ್ತು 
ತನಿಖಾಧಿಕಾರಿಯವರನ್ನು ಪ್ರಾಸಾ- 2ರನ್ನಾಗಿ ಸಾಕ್ಷಿ ವಿಚಾರಣೆ ನಡೆಸಿ ಪ್ರಕರಣದ ಮುಖ್ಯ ದಾಖಲಾತಿಗಳನ್ನು ನಿಶಾನೆ ಪಿ-1ರಿಂದ ನಿಶಾನೆ 
ಪಿ - 11ಎ ತನಕ ಸಾಕ್ಷಿದಾರರಿಂದ ಗುರುತಿಸಲಾಗಿರುತ್ತದೆ. ವಿಚಾರಣಾ ಸಂದರ್ಭದಲ್ಲಿ ವಾಹನದ ಮಾಲೀಕರಾಗಲಿ, ಅವರ ಪರ ಪ್ರತಿನಿಧಿಗಳಾಗಲೀ 
ಹಾಜರಿರದ ಕಾರಣ ರಕ್ಷಣಾ ಪರ ಸಾಕ್ಷಿಗಳು ಇಲ್ಲವೆಂದು ಪರಿಗಣಿಸಿ, ಅಭಿಯೋಗದ ಪರ ಸಾಕ್ಷಿ ವಿಚಾರಣೆ ಮುಕ್ತಾಯಗೊಳಿಸಿ, ಸರ್ಕಾರಿ 
ಅಭಿಯೋಜಕರ ವಾದ ಮಂಡನೆಯನ್ನು ಆಲಿಸಿ ಆ ಕೆಳಗಿನಂತೆ ವಿವಾದಾಂಶಗಳ ಉತ್ತರ ಪಡೆಯಲಾಗಿರುತ್ತದೆ . 


1) ದಿನಾಂಕ:07 -10 -2010ರಂದು ಟಾಟಾ ಇಂಡಿಕಾ ಡಿಎಲ್ಎಸ್ ಕಾರು ನಕಲಿ ನೋಂದಣಿ ಸಂ : KA-19- Z-1636 ರಲ್ಲಿ ಸಾಗಾಣಿಕೆಯಾದ ಸೊತ್ತು 
ಮದ್ಯ ಎಂಬ ಬಗ್ಗೆ ರಸಾಯನಿಕ ವಿಶ್ಲೇಷಣಾ ವರದಿಯಿಂದ ದೃಡೀಕೃತವಾಗಿದೆಯೇ ? 


೧೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
2) ದಿನಾಂಕ:7-10 - 2010 ರಂದು ಟಾಟಾ ಇಂಡಿಕಾ ಡಿಎಲ್ಎಸ್ ಕಾರು ನಕಲಿ ನೋಂದಣಿ ಸಂ : KA-19-Z-1636 ಇದರಲ್ಲಿ ಅಕ್ರಮವಾಗಿ ಮದ್ಯ 
ಸಾಗಾಣಿಕೆಯಾಗಿದೆಯೇ ? ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ ಅಪರಾಧಕ್ಕೆ ಬಳಸಲಾಗಿದೆಯೇ ? 


3 ) ವಶಪಡಿಸಿಕೊಂಡಿರುವ ವಾಹನದ ಮಾಲೀಕರು ತನ್ನ ಗಮನಕ್ಕೆ ಬಾರದೇ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆಯಡಿ ಮದ್ಯ ಸಾಗಾಣಿಕೆಗೆ 
ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ಸಾಬೀತು ಪಡಿಸಿದ್ದಾರೆಯೇ ? ಅಥವಾ ಇಲ್ಲವೇ ? 
4) ಜಪ್ತು ಪಡಿಸಲಾಗಿರುವ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ? 

ಒಂದನೇ ಮತ್ತು ಎರಡನೇ ಅಂಶಗಳನ್ನು ಗುಣಾತ್ಮಕವಾಗಿ, ಮೂರನೇ ಅಂಶವನ್ನು ನಕರಾತ್ಮಕ ವಾಗಿ ಹಾಗೂ ನಾಲ್ಕನೇ ಅಂಶವನ್ನು 
ಅಂತಿಮ ಆದೇಶದಂತೆ . 


ಜಪ್ತಾದ ಮದ್ಯದ ಮಾದರಿಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿ, ಮುಖ್ಯ ರಾಸಾಯನಿಕ ತಜ್ಞ ಮತ್ತು ಕರ್ನಾಟಕ ಸರ್ಕಾರದ 
ಪದನಿಮಿತ್ತ ಸಹಾಯಕ ರಸಾಯನ ಪರೀಕ್ಷಕರು, ಕೇಂದ್ರ ರಾಸಾಯನಿಕ ಪ್ರಯೋಗಾಲಯ ವಿಶ್ಲೇಷಕರು,ಅಬಕಾರಿ ಇಲಾಖೆ, ಬೆಂಗಳೂರು ಇವರು 
ನೀಡಿರುವ ರಾಸಾಯನಿಕ ವಿಶ್ಲೇಷಣಾ ವರದಿ ಸಂಖ್ಯೆ : ಸಿಸಿಎಲ್ -5668/2010 , ದಿ: 23 -10 - 2010ರಲ್ಲಿ ಮದ್ಯಸಾರದ ತೀಕ್ಷ್ಮತೆ ಅನುಕ್ರಮವಾಗಿ 25.6 
ಡಿಗಿ ಯು .ಪಿ, 24 .9 ಡಿಗ್ರಿ ಯು . ಪಿ ಮತ್ತು 25.2 ಡಿಗ್ರಿ ಯು. ಪಿ ಇರುವುದಾಗಿ ದೃಡೀಕರಿಸಿರುವುದರಿಂದ ಜತ್ತುಪಡಿಸಿಕೊಂಡ ವಸ್ತುವು ಅಬಕಾರಿ 
ಸೊತ್ತು ( ಮದ್ಯ) ಎಂದು ಸಾಭೀತಾಗಿರುವುದು ಒಂದನೇ ಅಂಶಕ್ಕೆ ಗುಣಾತ್ಮಕವಾಗಿರುತ್ತದೆ. 


ಪ್ರಕರಣದ ಫಿರ್ಯಾದುದಾರರು ತಯಾರಿಸಿರುವ ದಾಖಲಾತಿಗಳು ಹಾಗೂ ತನಿಖಾಧಿಕಾರಿಯವರು ಪೂರಕವಾಗಿ ನೀಡಿರುವ ಸಾಕ್ಷಾಧಾರದ 
ಮೇಲೆ ದಿ:7 -10 - 2010 ರಂದು ವಶಪಡಿಸಿಕೊಂಡಿರುವ ಟಾಟಾ ಇಂಡಿಕಾ ಡಿಎಲ್ಎಸ್ ಕಾರಿಗೆ ನಕಲಿ ನೋಂದಣಿ ಫಲಕ ಸಂ : KA-19-2 -1636ನ್ನು 
ಆಳವಡಿಸಿ ಅಕ್ರಮವಾಗಿ 286.560 ಲೀಟರ್ ಮದ್ಯವನ್ನು ಯಾವುದೇ ಅಧಿಕೃತ ರಹದಾರಿ ಪ್ರತವಿಲ್ಲದೆ, ಹೊಂದಿ ಸಾಗಾಣಿಕೆ ಮಾಡಿರುವುದು 
ಸಾಬೀತಾಗಿರುವುದರಿಂದ ಎರಡನೇ ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 


ಜಫ್ತುಪಡಿಸಿಕೊಂಡ ವಾಹನ ನೋಂದಣಿ ಸಂ : KA -19 - 2 - 1636 ಎಂಬ ಫಲಕವನ್ನು ಆಳವಡಿಸಲಾದ ಟಾಟಾ ಇಂಡಿಕಾ ಡಿಎಲ್ಎಸ್ 
ಕಾರು ಇದಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ನೊಂದಣಿ ಸಂಖ್ಯೆ ಆಧಾರದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಪಡೆದು ಸಲ್ಲಿಸಿರುವ 
ಬಿ ಎಕ್ಸ್ಟ್ರಾಕ್ಟ್ ವರದಿಯನ್ನು ಪರಿಶೀಲಿಸಲಾಗಿ ಸದ್ರಿ ವಾಹನವು ಮಾರುತಿ ಕಂಪೆನಿ ನಿರ್ಮಿತ ( ಜಾಸೀಸ್ ಸಂ : MA3EYD81S00911179 ಮತ್ತು 
ಇಂಜಿನ್ ಸಂ : F8DN3393925 ) ವಾಹನದಾಗಿದ್ದು , ಜಪ್ಪಾದ ವಾಹನವು ಟಾಟಾ ಇಂಡಿಕಾ ಕಂಪೆನಿ ನಿರ್ಮಿತ ( ಚಾಸೀಸ್‌ನಂ: 600142cvZP27918 
ಮತ್ತು ಇಂಜಿನ್ ನಂ : 475IDIO2CVZP21789 ) ವಾಹನವಾಗಿರುವುದರಿಂದ ಒಂದಕ್ಕೊಂದು ತಾಳೆ ಕಂಡು ಬಾರದೇ ಇರುವುದು ಹಾಗೂ 
ಜಷ್ಟು ಸಂದರ್ಭದಲ್ಲಿ ವಾಹನದಲ್ಲಿ ಬಿಡಿಯಾಗಿ ಪತ್ತೆಯಾಗಿರುವ ನೊಂದಣಿ ಫಲಕ ಸಂ : KA- 19 - MK -2277 ಇದಕ್ಕೆ ಸಂಬಂಧಿಸಿದಂತೆ ಪಡೆಯಲಾದ 
ಬಿ ರಿಜಿಸ್ಟ್ರಾರ್ ವರದಿಗೆ ಅನುಗುಣ ವಾಗಿ ನೊಂದಣಿ ಮಾಲೀಕರಿಗೆ ಪಾದಿಕಾರದಿಂದ ನೀಡಲಾದ ಕಾರಣ ಕೇಳಿ ನೋಟಿಸಿಗೆ ಮಾಲೀಕರಿಂದ 
ಯಾವುದೇ ಪ್ರತಿಕ್ರಿಯೆ ಇಲ್ಲದೇ ಇರುವುದರಿಂದ ಅಕ್ರಮ ಸಂದರ್ಭದಲ್ಲಿ ಟಾಟಾ ಇಂಡಿಕಾ ಡಿಎಲ್ಎಸ್ ಕಾರಿಗೆ ಉದ್ದೇಶಪೂರ್ವಕವಾಗಿ ನಕಲಿ 
ನಂಬರ್ ಪ್ಲೇಟ್ KA -19 - Z-1636ನ್ನು ಆಳವಡಿಸಿ ಪಕರಣದಿಂದ ತಪ್ಪಿಸಿಕೊಳ್ಳಲು ವಾಹನದ ಸುಪರ್ಧಿ ಹೊಂದಿರುವ ವ್ಯಕ್ತಿ ಅಥವಾ ವಾಹನದ 
ಮಾಲೀಕರು ತಂತ್ರ ಹೂಡಿರುವುದು ಸಾಭೀತಾಗಿರುತ್ತದೆ. ಅಲ್ಲದೇ ಪ್ರಕರಣ ದಾಖಲಾಗಿ 1 ವರ್ಷ ಕಳೆದರೂ ತನ್ನ ವಾಹನವನ್ನು ಪತ್ತೆಹಚ್ಚಲು 
ಅಥವಾ ಪಡೆಯಲು ಪ್ರಯತ್ನಿಸದೇ ಇರುವುದರಿಂದ ವಾಹನದ ಮಾಲೀಕರು ತಮ್ಮ ತಿಳುವಳಿಕೆಯಿಂದಲೇ ಉದ್ದೇಶ ಪೂರ್ವಕವಾಗಿ ಈ 
ಅಪರಾಧವನ್ನು ಎಸಗಿ ತದನಂತರದಲ್ಲಿ ಪ್ರಕರಣದಲ್ಲಿ ಆಸಕ್ತಿ ತೋರಿಸದೇ ಇರುವುದರಿಂದ ಇದೊಂದು ವಾರೀಸುದಾರರು ಇಲ್ಲದ ಪ್ರಕರಣವೆಂದು 
ಸಾಭೀತಾಗಿರುವುದರಿಂದ ಮೂರನೇ ಅಂಶವನ್ನು ನಕರಾತ್ಮಕವಾಗಿ ಪರಿಗಣಿಸಲಾಗಿದೆ. 


ಪೂರಕ ಅಂಶ: 


1965ನೇ ಕರ್ನಾಟಕ ಅಬಕಾರಿ ಕಾಯಿದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಅರೋಪಿಯು ಪತ್ತೆಯಾಗದಿದ್ದಲ್ಲಿ ಅಥವಾ 
ಪತ್ತೆಯಾಗುವ ಸಾಧ್ಯತೆಯಿಲ್ಲದಿದ್ದಲ್ಲಿ, ಪಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ ವ್ಯಕ್ತಿಯು ಪಾದಿಕಾರದ ಮುಂದೆ ಹಾಜರಾಗಿ 
ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, ಅವುಗಳು ಕಾನೂನುಬದ್ಧವಾಗಿದೆಯೆಂದು ಸಾಕ್ಷಾಧಾರ ದೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, 
ಸದಿ ಸೊತ್ತುಗಳು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ 
ಸೊತ್ತುಗಳಾಗಿದ್ದಲ್ಲಿ, ಅಂತಹ ಸೊತ್ತುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಕಾರಣ ಪ್ರಕರಣದಲ್ಲಿ ಪೊಲೀಸ್ ಉಪ ನಿರೀಕ್ಷಕರು, ವಿಶೇಷ ಪೊಲೀಸ್ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಬಂದರು , 
ಮಂಗಳೂರು ಇವರ ಠಾಣಾ ತಕ್ಷೀರು ಸಂಖ್ಯೆ :38/2010 ದಿ:7-10 - 2010 -ರಂದು ದಾಖಲಿಸಿದ ಪ್ರಕರಣದಲ್ಲಿ ಆರೋಪಿ ಯು 286.560 ಲೀಟರ್ 
ಅಕ್ರಮ ಮದ್ಯವನ್ನು ಸಾಗಾಣಿಕೆ ಮಾಡುವುದನ್ನು ಪತ್ತೆಹಚ್ಚಿ, ವಾಹನವನ್ನು ಪಂಚನಾಮೆಯ ಮುಖಾಂತರ ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜತ್ತು 
ಪಡಿಸಲಾಗಿರುವ ವಸ್ತು ರಾಸಾಯನಿಕ ತಜ್ಞರ ಅಭಿಪ್ರಾಯದಂತೆ ಮದ್ಯವೆಂದು ದೃಢಪಟ್ಟಿದ್ದು, ಸದರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ 
ಉಲ್ಲಂಘನೆಗಾಗಿ ಬಳಸಿರುವುದು ಸ್ಪಷ್ಟವಾಗಿರುವುದನ್ನು ಪರಿಗಣಿಸಿ ಪ್ರಾಧಿಕಾರವು ಈ ಕೆಳಕಂಡಂತೆ ತೀರ್ಮಾನ ತೆಗೆದು ಕೊಳ್ಳಬೇಕಾಗಿರುತ್ತದೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೧೫ 


ಆದೇಶ 


ಟಾಟಾ 


ಬಿ . ವಿ .ಹೂವಪ್ಪ ಗೌಡ, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು ಆದ 
ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಾಲಂ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಲಂ ೪೩ ( ಬಿ) ಅಡಿ ಕಮ 

ಶೇಷ ಪೋಲೀಸ್ ಠಾಣೆ ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಬಂದರು, ಮಂಗಳೂರು ಇವರ ಕೈಂ 
ಸಂ : 38/2010 ದಿನಾಂಕ: 7 -10 - 2010 - ಜಫ್ತುಪಡಿಸಿಕೊಂಡಿರುವ ನಕಲಿ ನಂಬರು ಪ್ಲೇಟ್ ಸಂ : KA-19-Z-1636 ನ್ನು ಆಳವಡಿಸಲಾದ ಟಾಟಾ 
ಇಂಡಿಕಾ ಡಿಎಲ್ಎಸ್ ಕಾರು ( ಇಂಜಿನ್ ನಂ : 6001 42CVZ27918) ನ್ನು ನಿಯಮ 43 ( ಸಿ) ರನ್ವಯ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶ ನೀಡಿರುತ್ತೇನೆ. 

ಸದ್ರಿ ಪ್ರಕರಣದಲ್ಲಿ ಜತ್ತಪಡಿಸಲಾದ ಮದ್ಯವನ್ನು ಈ ಪ್ರಾಧಿಕಾರದ ಸಮ ಸಂಖ್ಯೆ ಅದೇಶ ದಿನಾಂಕ: 17 - 02 - 2011ರ ಅನ್ವಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡಿರುವುದನ್ನು ಸ್ಥಿರೀಕರಿಸಿದ್ದೇನೆ. 

ಈ ಆದೇಶವನ್ನು ದಿ: 20 -10 - 2011ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜ್ಯಾರಿಯಲ್ಲಿ ಬರುತ್ತದೆ. 


ಬಿ. ವಿ , ಹೂವಪ್ಪಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


V9 


ಪಿ . ಆರ್ . 1199 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ 

ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ್‌ಡಿಕೆ/ 220 / ಡಿಟಿಸಿಆರ್ / 2007 - 08 ದಿನಾಂಕ: 4 - 8 -2011 
ಉಪಸ್ಥಿತರು: ಬಿ.ವಿ. ಹೂವಪ್ಪಗೌಡ ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


ಫಿರ್ಯಾದುದಾರರು: 
ಅಬಕಾರಿ ನಿರೀಕ್ಷಕರು ಬಂಟ್ವಾಳ ವಲಯ, ಬಂಟ್ವಾಳ 


ಆರೋಪಿಗಳು : 
1) ಅಶ್ವಿನಿ, ಬಿನ್: ಮಾಧವ ,ಕನ್ಯಾನ ಮನೆ, ಕನ್ಯಾನ ಅಂಚೆ ಮತ್ತು ಗ್ರಾಮ , 

ಬಂಟ್ವಾಳ ತಾಲೂಕು (ನೌಕರ) 
2) ಶೀ . ಮಾಧವ ಕೆ, ಬಿನ್: ದಿ: ಅತ್ತಾರ್ ಬೆಳ್ಳಡ, ಕನ್ಯಾನ ಅಂಚೆ ಮತ್ತು 
- ಗ್ರಾಮ, ( ಸನ್ನದುದಾರರು) 


ಪ್ರಕರಣದ ಮುಖ್ಯಾಂಶಗಳು: 


ಅಬಕಾರಿ ನಿರೀಕ್ಷಕರು , ಬಂಟ್ವಾಳ ವಲಯ,ಬಂಟ್ವಾಳ ಇವರು ತಮ್ಮ ಸಿಬ್ಬಂಧಿಯವರೊಂದಿಗೆ ದಿನಾಂಕ:12 -12 -2007ರಂದು ರಾತ್ರಿ 
9 - 00 ಗಂಟೆ ಸಮಯದಲ್ಲಿ ಬಂಟ್ವಾಳ ತಾಲೂಕು ಉಪ್ಪಳ - ಕನ್ಯಾನ ರಸ್ತೆ ಕನ್ಯಾನ ಎಂಬಲ್ಲಿರುವ ಕ. ಸಂ :2 -144(1) ರಲ್ಲಿ ಶ್ರೀ . ಮಾಧವ ಕೆ, 
ಬಿನ್ :ದಿ: ಅತ್ತಾರ್ ಬೆಳ್ತಡ ,ಕನ್ಯಾನ ಮನೆ, ಕನ್ಯಾನ ಗ್ರಾಮ ಮತ್ತು ಅಂಚೆ, ಬಂಟ್ವಾಳ ತಾಲೂಕು ಇವರ ಒಡೆತನಕ್ಕೆ ಸೇರಿದ ಸಿಎಲ್ -9 ಸನ್ನದು ಸಂ : 
ಎಸ್‌ಡಿಕೆ:ಐಎಂಎಲ್ : ಬಿಎನ್‌ಟಿ:12 :ಸಿಎಲ್ - 9:2007 - 08 ರಲ್ಲಿ ತಪಾಸಣೆ ಕೈಗೊಂಡ ಸಂದರ್ಭದಲ್ಲಿ ವಿವಿಧ ಬಾಂಡ್‌ನ ಲೇಬಲ್‌ಗಳಿರುವ 
ಬಾಟಲುಗಳಲ್ಲಿ ಒಟ್ಟು 49.500 ಲೀ ನಕಲಿ ಮದ್ಯವನ್ನು ಅಕ್ರಮವಾಗಿ ಮಾರಾಟದ ಸಲುವಾಗಿ ದಾಸ್ತಾನು ಇಟ್ಟಿರುವುದನ್ನು ಪತ್ತೆಹಚ್ಚಿ,ಇದು ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 11 ,12,13 , 14ರಂತೆ ಅಪರಾಧವಾಗಿದ್ದು, ಕಲಂ 32 ,34 ,35 ,36 ,43 ( ಎ) ರ ಪ್ರಕಾರ ಶಿಕ್ಷಾರ್ಹವಾಗಿರುವುದರಿಂದ, 
ಸ್ಥಳದಲ್ಲಿ ಪಂಚರ ಸಮಕ್ಷಮ ಮಹಜರು ತಯಾರಿಸಿ, ಸನ್ನದು ಅವರಣದಲ್ಲಿ ಪತ್ತೆಯಾದ ನಕಲಿ ಮದ್ಯವನ್ನು ಮತ್ತು ರಹದಾರಿ ಮೂಲಕ 
ಪಡೆಯಲಾಗಿದ್ದ ಮದ್ಯ ಹಾಗೂ ಬೀರಿನ ದಾಸ್ತಾನು ಪಟ್ಟಿಯನ್ನು ತಯಾರಿಸಿ, ಸದ್ರಿ ಸನ್ನದಿನಲ್ಲಿ ದಾಸ್ತಾನು ಹೊಂದಲಾಗಿದ್ದ ಅಕಮ 49.500 
ಲೀಟರು ನಕಲಿ ಮದ್ಯ ಹಾಗೂ ಸನ್ನದು ಆವರಣದಲ್ಲಿದ್ದ ಸರ್ಕಾರಕ್ಕೆ ಶುಲ್ಕ ಪಾವತಿಸಿದ ಅಸಲಿ ಮದ್ಯ 440.340 ಲೀ ಮತ್ತು 144.890 ಲೀ 
ಬಿಯರ್ ದಾಸ್ತಾನನ್ನು ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43( ಎ)ರೀತ್ಯಾ ಸನ್ನದುದಾರರ ಅಧಿಕೃತ ನೌಕರರ ಸಮಕ್ಷಮ ಜತ್ತುಪಡಿಸಿಕೊಂಡು, 
ನೌಕರನಾದ ಅಶ್ವಿನ್, ಬಿನ್: ಮಾಧವ , ಕನ್ಯಾನ ಮನೆ, ಕನ್ಯಾನ ಅಂಚೆ ಮತ್ತು ಗ್ರಾಮ , ಬಂಟ್ವಾಳ ತಾಲೂಕು ಮತ್ತು ಮಾಧವ ಕೆ, ಬಿನ್ :ದಿ:ಅತ್ತಾರ್ 
ಬೆಳ್ಳಡ, ಕನ್ಯಾನ ಮನೆ, ಕನ್ಯಾನ ಗ್ರಾಮ ಮತ್ತು ಅಂಚೆ, ಬಂಟ್ವಾಳ ತಾಲೂಕು ಇವರುಗಳನ್ನು ದಸ್ತಗಿರಿ ಮಾಡಿ ವಶಕ್ಕೆ ತೆಗೆದುಕೊಂಡು ಅಬಕಾರಿ 
ನಿರೀಕ್ಷಕರು, ಬಂಟ್ವಾಳ ವಲಯ ಇವರ ತಕ್ಷೀರು ಸಂ : 2/2007 - 08 ದಿ:12 -12 -07ರಂತೆ ಮೊಕದ್ದಮೆಯನ್ನು ದಾಖಲಿಸಲಾಗಿರುತ್ತದೆ. 


೧೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ವಶಪಡಿಸಿಕೊಂಡ ಸೊತ್ತುಗಳು: 
1) 750 ಎಂ.ಎಲ್ .ನ 40 ಸೀಸೆಗಳಲ್ಲಿ ನಾದನ್ ಮಾಲ್ಡ್ ವಿಸ್ಕಿ ಎಂಬ ಲೇಬಲ್ ಹೊಂದಿದ ಗೋವಾ ರಾಜ್ಯದ ತಯಾರಿಕೆ ಮದ್ಯ 
2) 750 ಎಂ .ಎಲ್. ನ 26 ಸೀಸೆಗಳಲ್ಲಿ ಹನೀ ಮಾಸ್ಟರ್‌ ವಿಸ್ತಿ ಎಂಬ ಲೇಬಲ್ ಹೊಂದಿದ ಗೋವಾ ರಾಜ್ಯದ ತಯಾರಿಕೆ ಮದ್ಯ 

(ಮೇಲಿನ ಎಲ್ಲಾ ಮದ್ಯದ ಬಾಟಲಿಗಳಿಂದ ತಲಾ 180 ಎಂಎಲ್‌ನಂತೆ ರಾಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗೆಯಲಾಗಿದೆ) 
3) ಸರ್ಕಾರಕ್ಕೆ ಶುಲ್ಕ ಪಾವತಿಸಿದ ಅಸಲಿ ಮದ್ಯ 440.340 ಲೀ ಮತ್ತು 144.890 ಲೀ ಬಿಯರ್ (ವಿವರ ಅನುಬಂಧ- 1ರಲ್ಲಿ ತೋರಿಸಲಾಗಿದೆ) 


ಸನ್ನದುದಾರರು ಸನ್ನದು ಆವರಣದಲ್ಲಿ ಅಸಲಿ ಮದ್ಯದೊಂದಿಗೆ ನಕಲಿ ಮದ್ಯವನ್ನು ಮಾರಾಟ ಮಾಡುವ ಉದ್ದೇಶದಿಂದ ದಾಸ್ತಾನು 
ಹೊಂದಿ ಗ್ರಾಹಕರಿಗೆ ವಂಚಿಸಿ ಅವರ ಅರೋಗ್ಯ ಹಾಗೂ ಜೀವ ಹಾನಿ ಮಾಡುವಂತಹ ಅಪರಾಧ ಎಸಗಿರುವುದರಿಂದ ಪ್ರಕರಣದ ತನಿಖೆ ಕಾರ್ಯ 
ಮತ್ತು ಸನ್ನದು ರದ್ದುಪಡಿಸುವ ಕ್ರಮವನ್ನು ಕಾಯ್ದಿರಿಸಿ ಸನ್ನದುದಾರರ ಸಿಎಲ್-9 ಸನ್ನದನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸನ್ನದು ಮಂಜೂರಾತಿ 
ಪಾಧಿಕಾರಿ , ದ.ಕ ಜಿಲ್ಲೆ ಮಂಗಳೂರು ಇವರ ಅದೇಶ ಸಂ : ಎಸ್‌ಡಿಕೆ:213: ಡಿಟಿಸಿಆ‌ : 2007- 08 ದಿ:31 -12 -2007ರ ಅದೇಶದಲ್ಲಿ 15 ದಿನಗಳ 
ಅವಧಿಗೆ ಅಮಾನತ್ತುಗೊಳಿಸಿ, ನಂತರದಲ್ಲಿ ದಿನಾಂಕ :14 -1-2008ರ ಅದೇಶದಲ್ಲಿ ಸನ್ನದ್ದನ್ನು ಸರ್ಕಾರದ ರಾಜಸ್ವದ ಹಿತದೃಷ್ಟಿಯಿಂದ ದಿ:16 -1-2008 
ರಿಂದ ಅನ್ವಯವಾಗುವಂತೆ ವ್ಯವಹಾರಕ್ಕೆ ತೆರವುಗೊಳಿಸಿ ಅದೇಶಿಸಲಾಗಿರುತ್ತದೆ. 

ಸನ್ನದುದಾರರಾದ ಶ್ರೀ . ಮಾಧವ.ಕೆ ಇವರು ದಿ:1-3 -2008ರಂದು ಪಾದಿಕಾರಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಜುಪಡಿಸಿಕೊಳ್ಳಲಾದ ತೆರಿಗೆ 
ಪಾವತಿಸಿದ ಮದ್ಯ ಮತ್ತು ಬಿಯರನ್ನು ತಮಗೆ ಮದ್ಯಂತರ ಬಿಡುಗಡೆ ಮಾಡಿಕೊಡಬೇಕಾಗಿ ಹಾಗೂ ಈ ಬಗ್ಗೆ ಪ್ರಾಧಿಕಾರದಿಂದ ನಿಗಧಿಪಡಿಸಿದ 
ಬ್ಯಾಂಕ್ ಗ್ಯಾರಂಟಿಯನ್ನು ನೀಡಲು ತಾನು ಬದ್ಧನಾಗಿರುವುದಾಗಿ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. ಅದರಂತೆ ಜಪ್ತುಪಡಿಸಿಕೊಳ್ಳಲಾದ ಮದ್ಯ , ಬಿಯರಿನ 
ಮೌಲ್ಯ ಮಾಪನವನ್ನು ಕೆ.ಎಸ್.ಬಿ.ಸಿ.ಎಲ್ ಪುತ್ತೂರು ಘಟಕದಿಂದ ತನಿಖಾಧಿಕಾರಿಗಳ ಮುಖಾಂತರ ಪಡೆದುಕೊಂಡು ಮೌಲ್ಯ ರೂ .79,550/ 
ಮೊತ್ತಕ್ಕೆ ಬ್ಯಾಂಕ್ ಗ್ಯಾರೆಂಟಿಯನ್ನು ಒದಗಿಸುವ ಹಾಗೂ ಇತರೆ ಷರತ್ತು ಗಳ ಮೇರಗೆ ಜಪ್ತುಪಡಿಸಿಕೊಳ್ಳಲಾದ 440. 340 ಲೀ ಮದ್ಯ ಹಾಗೂ 
144.890 ಬಿಯರ್ ಲೀಟರು ಇವುಗಳನ್ನು ಅಂದಿನ ಅದಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ಇಐಬಿ, ದ.ಕ ಜಿಲ್ಲೆ ಮಂಗಳೂರು 
ಇವರ ಅದೇಶ ಸಂ : ಎಂಎನ್‌ಜಿ: ಇಐಬಿ: ಡಿಟಿಸಿಆ‌ : 220 :2007 -08, ದಿ:29 -3 -2008ರಲ್ಲಿ ಮದ್ಯಂತರ ಬಿಡುಗಡೆಗೊಳಿಸಿ ಅದೇಶಿಸಲಾಗಿರುತ್ತದೆ. 
ಆದರೆ ಸನ್ನದು ದಾರರು ಷರತ್ತಿನಂತೆ ಬ್ಯಾಂಕ್ ಗ್ಯಾರೆಂಟಿಯನ್ನು ನೀಡಿ ಮದ್ಯ ಮತ್ತು ಬಿಯರನ್ನು ಮದ್ಯಂತರ ಸುಪರ್ಧಿಗೆ ಪಡೆದುಕೊಳ್ಳಲು 
ವಿಫಲರಾಗಿರುತ್ತಾರೆ. 


ಪ್ರಕರಣದ ತನಿಖೆ ಮುಂದುವರಿಸಿರುವ ಅಬಕಾರಿ ನಿರೀಕ್ಷಕರು, ಬಂಟ್ವಾಳ ವಲಯ ಇವರು ದಿ: 5 - 6 - 2008 - ರ ತನಿಖಾ ವರದಿಯೊಂದಿಗೆ 
ಮೊಕದ್ದಮೆಯಲ್ಲಿ ವಶಪಡಿಸಿ ಕೊಳ್ಳಲಾಗಿದ್ದ 750 ಎಂ .ಎಲ್.ನ 66 ಬಾಟಲ್ ನಕಲಿ ಮದ್ಯಗಳ ಮಾದರಿ ಸೀಸೆಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ 
ಒಳಪಡಿಸಿ ದಿನಾಂಕ: 22 -12 -2007- ರಂದು ಮುಖ್ಯ ರಾಸಾಯನಿಕ ತಜ್ಞರು ಮತ್ತು ಕರ್ನಾಟಕ ಸರಕಾರದ ಪದನಿಮಿತ್ತ ಸಹಾಯಕ ರಾಸಾಯನ 
ಪರೀಕ್ಷಕರು , ಕೇಂದ್ರ ರಾಸಾಯನಿಕ ಪ್ರಯೋಗಾಲಯ ಅಬಕಾರಿ ಇಲಾಖೆ, ಬೆಂಗಳೂರು ಇವರಿಂದ ಪಡೆಯಲಾದ ವಿಶ್ಲೇಷಣಾ ವರದಿ ಸಂ : ಸಿಸಿಎಲ್ 
4973/2007ನ್ನು ಪ್ರಾಧಿಕಾರಕ್ಕೆ ಒಪ್ಪಿಸಿರುತ್ತಾರೆ. ಸದರಿ ರಾಸಾಯನಿಕ ವಿಶ್ಲೇಷಣಾ ವರದಿ ಪ್ರಕಾರ ಜಪ್ಪು ಮಾಡಲಾಗಿರುವ 750 ಎಂ .ಎಲ್‌ನ 66 
ಬಾಟಲಿಗಳ ಪೈಕಿ 40 ನಕಲಿ ನಾದನ್ ಮಾಲ್ಫ್ ವಿಸ್ಕಿಯ ಬಾಟಲಿಗಳಲ್ಲಿ 25 .2 ಡಿಗ್ರಿ ಯು . ಪಿ ಇದ್ದು, ಇದು ಮಾನವನ ಸೇವನೆಗೆ 
ಯೋಗ್ಯವಾಗಿರುವುದಾಗಿ ಹಾಗೂ 26 ಹನೀ ಮಾಸ್ಟರ್ ವಿಸ್ಕಿಯ ಬಾಟಲಿಗಳಲ್ಲಿ 35.6 ಡಿಗಿ ಯು .ಪಿ ಇದ್ದು , ಭಾರತ ಮಾನಕ ಬ್ಯೂರೋದ 
ಮಾನಕಕ್ಕೆ ಅನುಗುಣವಾಗಿರುದಿಲ್ಲವಾದ್ದರಿಂದ ಇದು ನಕಲಿ ಮದ್ಯವಾಗಿರುತ್ತದೆ ಎಂದು ದೃಢ ಪತ್ರದೊಂದಿಗೆ ವರದಿ ಒಪ್ಪಿಸಿರುತ್ತಾರೆ. ಆದುದರಿಂದ 
ಸನ್ನದುದಾರರು ನಕಲಿ ಮದ್ಯವನ್ನು ಸನ್ನದು ಆವರಣದಲ್ಲಿದ್ದ ಅಸಲಿ ಮದ್ಯದೊಂದಿಗೆ ಪಾನೀಕರಿಗೆ ಮಾರಾಟ ಮಾಡಲು ಯತ್ನಿಸಿರುವುದರಿಂದ 
ಸನ್ನದುದಾರರ ವಿರುದ್ದ ಕಾನೂನುರೀತ್ಯಾ ಕ್ರಮ ಜರುಗಿಸಬೇಕೆಂದುಕೋರಿರುತ್ತಾರೆ . 

ಸನ್ನದುದಾರರು ತನ್ನ ಸನ್ನದಿನ ವ್ಯವಹಾರದಲ್ಲಿ ಅಸಲಿ ಮದ್ಯದೊಂದಿಗೆ ನಕಲಿ ಮದ್ಯ ಸಂಗ್ರಹಣೆ ಹಾಗೂ ವಿತರಣೆಗೆ ಅಸ್ಪದ ನೀಡಿರುವುದು 
ಮೇಲಿನ ಎಲ್ಲಾ ದಾಖಲಾತಿಗಳಿಂದ ಸಾಭೀತಾಗಿರುವುದರಿಂದ, ಸದರಿ ಪ್ರಕರಣಕ್ಕೆ ಸಂಬಂಧಿಸಿ ಸಾಕ್ಷಿದಾರರನ್ನು ಹಾಗೂ ದಾಖಲೆಗಳನ್ನು ಅವಲಂಬಿಸಿ, 
ದಿನಾಂಕ : 29-5 -2009 - ರಂದು ಬಲಿ. ಮಾಧವ ಕೆ, ಸಿಎಲ್ -9 ಸನ್ನದುದಾರರು, ಬಿನ್: ದಿ: ಅತ್ತಾರ್ ಬೆಳ್ಳಡ, ಕನ್ಯಾನ ಮನೆ, ಕನ್ಯಾನ ಗ್ರಾಮ , 
ಬಂಟ್ವಾಳ ತಾಲೂಕು ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಾಲಂ 43( ಬಿ) ರೀತ್ಯಾ ಕಾರಣ ಕೇಳಿ ನೊಟೀಸ್‌ನ್ನು ನೀಡಲಾಗಿದ್ದು, ಸದ್ರಿ ಕಾರಣ 
ಕೇಳಿ ನೋಟೀಸಿಗೆ ಸಂಬಂಧಿಸಿದಂತೆ ಶ್ರೀ . ಮಾಧವ ಕೆ ಇವರು ಈ ಕಛೇರಿಗೆ ದಿ : 5 -6 - 2009 –ಂದು ಲಿಖಿತ ಉತ್ತರವನ್ನು ಸಲ್ಲಿಸಿ, ತನ್ನ ವಿರುದ್ದ 
ಅಬಕಾರಿ ನಿರೀಕ್ಷಕರು, ಬಂಟ್ವಾಳ ವಲಯ ಇವರು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. ಸದ್ರಿ ನಕಲಿಯೆಂದು ಹೇಳಲಾದ ಮದ್ಯಕ್ಕೂ ನನಗೂ 
ಯಾವುದೇ ಸಂಬಂಧವಿರುವುದಿಲ್ಲ. ಮತ್ತು ನಕಲಿ ಮದ್ಯವನ್ನು ನಾನು ಯಾವತ್ತೂ ಸಂಗ್ರಹಿಸಿ ಟ್ಟಿರುವುದಿಲ್ಲ. ನನ್ನ ಪರಿಸರದಲ್ಲಿ ನನ್ನ ಮೇಲೆ ವೈಯಕ್ತಿಕ 
ದ್ವೇಷದಿಂದ ನಕಲಿ ಮದ್ಯವನ್ನು ನನ್ನ ತಿಳುವಳಿಕೆಗೆ ಬಾರದಂತೆ ನನ್ನ ಅಂಗಡಿಯ ಕಂಪೌಂಡಿನ ಗೇಟಿನ ಹತ್ತಿರ ಇಟ್ಟು, ನನ್ನ ಮೇಲೆ ಸುಳ್ಳು ಕೇಸು 
ಹಾಕಿರುತ್ತಾರೆ. ಸದ್ರಿ ನಕಲಿ ಎಂದು ಹೇಳಲಾಗಿರುವ ಮದ್ಯಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲದಿರುವುದರಿಂದ ಅವುಗಳನ್ನು 
ಮುಟ್ಟುಗೋಲು ಹಾಕುವುದಕ್ಕೂ ನನ್ನದೇನು ಅಕ್ಷೇಪವಿರುವುದಿಲ್ಲ. ಸದ್ರಿ ಸಿಎಲ್- 9 ಸನ್ನದಿನ ವಿರುದ್ಧ ದಾಖಲಿಸಿದ ಮೊಕದ್ದಮೆಯನ್ನು ಇಲಾಖಾ 
ಮೂಲಕ ಇತ್ಯರ್ಥಪಡಿಸಬೇಕೆಂದು ಹಾಗೂ ತನ್ನ ವಿರುದ್ದ ಕಾರಣ ಕೇಳಿ ನೋಟಿಸಿನಲ್ಲಿ ಉಲ್ಲೇಖಿಸಿದಂತೆ ಕಾನೂನು ಕ್ರಮವನ್ನು ಕೈಬಿಡಬೇಕಾಗಿ 
ಕೋರಿರುತ್ತಾರೆ . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೧೭ 
ಪಕರಣ ಸಂದರ್ಭದಲ್ಲಿ ಜತ್ತಪಡಿಸಿಕೊಳ್ಳಲಾದ ನಕಲಿ ಮದ್ಯದ ಮಾದರಿಗಳು ಅಧಿಕೃತ ಡಿಸ್ಟಿಲರಿಯಲ್ಲಿ ತಯಾರಾದ ವಿವಿಧ 
ಬಾಂಡ್‌ಗಳಲ್ಲಿರುವ ಮದ್ಯಸಾರದ ಅಂಶಕ್ಕೆ ಹೋಲಿಕೆಯಾಗುವುದಿಲ್ಲ ಹಾಗೂ ಸನ್ನದುದಾರರು ನಕಲಿ ಮದ್ಯವನ್ನು ಅಸಲಿ ಮದ್ಯ ದೊಂದಿಗೆ ಕಲಬೆರಕೆ 
ಮಾಡಿ ಗಾಹಕರ ಅರೋಗ್ಯಕ್ಕೆ ಹಾಗೂ ಜೀವಕ್ಕೆ ಹಾನಿ ಮಾಡುವಂತಹ ಪ್ರಮಾದ ಎಸಗಿರುವುದರಿಂದ ಹಾಗೂ ಸನ್ನದುದಾರರು ಅಸಲಿ ಮದ್ಯ ಹಾಗೂ 
ಬಿಯರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸುವರೇ ಯಾವುದೇ ಅಭ್ಯಂತರವಿಲ್ಲ ವೆಂದು ಕಾರಣ ಕೇಳಿ ನೋಟಿಸಿಗೆ ಉತ್ತರ 
ನೀಡಿರುವುದರಿಂದ ಹಾಗೂ ಮದ್ಯ ಮತ್ತು ಬಿಯರನ್ನು ಜಪ್ತುಪಡಿಸಿಕೊಂಡು ಈಗಾಗಲೇ 2ವರ್ಷಗಳು ಕಳೆದಿರುವುದರಿಂದ ಸದಿ ಮದ್ಯವು 
ಗುಣಲಕ್ಷಣವನ್ನು ಕಳೆದುಕೊಂಡು ಯಾವುದೇ ಮಾನವ ಸೇವನೆಗೆ ಯೋಗ್ಯವಾಗದೇ ಇರುವುದರಿಂದ ಸನ್ನದು ಆವರಣದಿಂದ ಜತ್ತುಪಡಿಸಿ ಕೊಳ್ಳಲಾದ 
ಎಲ್ಲಾ ನಕಲಿ ಹಾಗೂ ಅಸಲಿ ಮದ್ಯ ಮತ್ತು ಬಿಯರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ತನಿಖಾಧಿಕಾರಿಗಳಾದ 
ಅಬಕಾರಿ ನಿರೀಕ್ಷಕರು , ಬಂಟ್ವಾಳ ವಲಯ ರವರು ದಿನಾಂಕ:29 -8 -2009ರಂದು ಈ ಪಾದಿಕಾರಕ್ಕೆ ಒಪ್ಪಿಸಿದ ಎರಡನೇ ತನಿಖಾ ವರದಿ ಯಲ್ಲಿ 
ಶಿಫಾರಸ್ಸು ಮಾಡಿರುತ್ತಾರೆ. 

ನಂತರ ಪ್ರಕರಣದ ಮುಟ್ಟುಗೋಲು ಪಕಿಯೆಯನ್ನು ಕೈಗೊಂಡು ವಿಚಾರಣೆಯನ್ನು ಪಾದಿಕಾರದಲ್ಲಿ ಪ್ರಾರಂಭಿಸಿ ಅಭಿಯೋಗದ ಪರ 
ಪಕರಣದ ಫಿರ್ಯಾದುದಾರರಾದ ಶ್ರೀ .ಸಿ. ಹೆಚ್. ಸೋಮಶೇಖರ, ಅ.ನಿ. ಹಾಲಿ ಪುತ್ತೂರು ಉಪ ವಿಭಾಗ, ಪುತ್ತೂರು , ತನಿಖಾಧಿಕಾರಿಗಳಾದ 
ಶ್ರೀ .ಕಮಲಾಕ್ಷ ಬಲ್ಯಾಯ , ಅ.ನಿ, ಬಂಟ್ವಾಳ ವಲಯ ಮತ್ತು ಶ್ರೀ . ಹರೀಶ್ ಎನ್ , ಅಬಕಾರಿ ರಕ್ಷಕರು, ಬಂಟ್ವಾಳ ವಲಯ ಹಾಗೂ ರಕ್ಷಣಾ ಪರ 
ಸಾಕ್ಷಿದಾರರಾದ ಶ್ರೀ . ಮಾಧವ ಕೆ, ಸಿಎಲ್ - 9 ಸನ್ನದು ದಾರರು, ಶಿವಶಕ್ತಿ ಬಾರ್‌, ಕನ್ಯಾನ , ಬಂಟ್ವಾಳ ಇವರುಗಳ ವಿಚಾರಣೆಯನ್ನು 
ನಡೆಸಲಾಗಿರುತ್ತದೆ. 

ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿ ಈ ಪ್ರಕರಣದಲ್ಲಿ ಈ ಕೆಳಗಿನಂತೆ ವಿವಾದಾಂಶಗಳು ಉದ್ಭವಿಸುತ್ತದೆ. 
1) ಮೊದಲನೇ ವಿವಾದಾಂಶ: ದಿ: 12 - 12- 2007ರಂದು ಶೀ . ಮಾಧವ .ಕೆ, ಸಿಎಲ್ -9 ಸನ್ನದುದಾರರು ಇವರ ಮಾಲೀಕತ್ವದ ಸನ್ನದು 
ಸಂ : ಎಸ್‌ಡಿಕೆ: ಐಎಂಎಲ್ :12: ಬಿಎನ್‌ಟಿ: ಸಿಎಲ್ - 9: 07 - 08 ದಿ :30 - 6 - 2007ರ ಸನ್ನದು ಆವರಣದಲ್ಲಿ ನಕಲಿ ಮದ್ಯವನ್ನು ದಾಸ್ತಾನು ಇರಿಸಿಕೊಂಡು 
ಮಾರಾಟ ಮಾಡಲಾಗಿದೆಯೇ ? 


2) ಎರಡನೇ ವಿವಾದಾಂಶ: ಸದರಿ ನಕಲಿ ಮದ್ಯ ಮಾರಾಟವು ಸನ್ನದುದಾರರ ಅರಿವಿಲ್ಲದಂತೆ ಮತ್ತು ಅವರು ಶಾಮೀಲಾಗದೆ ನಡೆದಿದೆಯೇ ಹಾಗೂ 
ಇದರ ಬಗ್ಗೆ ಅವರು ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಎಂಬ ಅಂಶವನ್ನು ಆರೋಪಿ ಮತ್ತು ಸನ್ನದುದಾರರು ಈ ಪ್ರಾಧಿಕಾರಕ್ಕೆ 
ತೃಪ್ತಿಕರವಾಗಿ ನಿರೂಪಿಸಿರುತ್ತಾರೆಯೇ ? ಅಥವಾ ಇಲ್ಲವೇ ? 
3) ಮೂರನೇ ವಿವಾದಾಂಶ: ಜಪ್ಪುಪಡಿಸಲಾದ 49-.500 ಲೀ ನಕಲಿ ಮದ್ಯ ಮಾನವ ಸೇವನೆಗೆ ಯೋಗ್ಯವಾಗಿಲ್ಲ ಎಂದು ದೃಡೀಕೃತವಾಗಿದೆಯೇ ? 
ಹಾಗೂ ಅಸಲಿ 440 -340 ಲೀ . ಮದ್ಯ ಹಾಗೂ 144 - 890 ಲೀ ಬಿಯರನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ ಅಥವಾ 
ಇಲ್ಲವೇ ? 

ಒಂದನೇ ಅಂಶವನ್ನು ಸಕರಾತ್ಮಕವಾಗಿ , ಎರಡನೇ ಅಂಶವನ್ನು ನಕರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು ಅಂತಿಮ ಆದೇಶದಂತೆ . 


ಪಾ . ಸ - 1 : 


ಶೀ .ಸಿ. ಹೆಚ್.ಸೋಮಶೇಖರ , ಅಂದಿನ ಅಬಕಾರಿ ನಿರೀಕ್ಷಕರು,ಬಂಟ್ವಾಳ ವಲಯ ( ಹಾಲಿ ಅಬಕಾರಿ ನಿರೀಕ್ಷಕರು, ಪುತ್ತೂರು ಉಪ 
ವಿಭಾಗ, ಪುತ್ತೂರು ) ಇವರು ಪ್ರಕರಣದ ಫಿರ್ಯಾದುದಾರರಾಗಿದ್ದು, ದಿ:7 -9 -2010ರಂದು ಈ ಪಾದಿಕಾರದ ಮುಂದೆ ಹಾಜರಾಗಿ ಸಾಕ್ಷಿಯನ್ನು ನೀಡುತ್ತಾ 
ಪಂಚರ ಸಮಕ್ಷಮ ಪ್ರಕರಣ ಪತ್ತೆ ಹಚ್ಚಿ ಸನ್ನದು ಆವರಣದಲ್ಲಿ ಅಸಲಿ ಮದ್ಯ ಮತ್ತು ಬಿಯರಿನ ಜೊತೆಯಲ್ಲಿ 750 ಎಂಎಲ್ ಗಾತದ 66 
ಬಾಟಲಿಗಳಲ್ಲಿ ಗೋವಾ ರಾಜ್ಯದಲ್ಲಿ ನಿರ್ಮಿತವಾದ ಮದ್ಯವನ್ನು ಪತ್ತೆಹಚ್ಚಿ ಮಹಜರು ಕ್ರಮ ಜರುಗಿಸಿ ಅಬಕಾರಿ ಕಾಯಿದೆ ಕಲಂ 1112 , 13,14 
r/w 32,34,35,36 ಮತ್ತು 43 ರ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ನಂತರ ತನಿಖೆ ಕೈಗೊಂಡು ರಾಸಾಯನಿಕ ಮಾದರಿಗಳನ್ನು ವಿಶ್ಲೇಷಣೆಗೆ 
ಒಳಪಡಿಸಿ ಅರೋಪಿಗಳ ವಿರುದ್ದ ಜೆ. ಎಂ .ಎಫ್ ಸಿ ಬಂಟ್ವಾಳ ನ್ಯಾಯಾಲಯದಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುವ ಬಗ್ಗೆ ಸಾಕ್ಷಿ ನೀಡಿ ಪ್ರಮುಖ 
ದಾಖಲೆಗಳನ್ನು ನಿ . ಪಿ.1ರಿಂದ ನಿ. ಪಿ -5 ವರೆಗೆ ಗುರುತಿಸಿರುತ್ತಾರೆ. 


ಪಾಟಿ ಸವಾಲು:- ರಕ್ಷಣಾ ಪರ ವಕೀಲರು ಪಾ . ಸಾ - 1ರವರನ್ನು ದಿ :7 - 9 - 2010ರಂದು ಪಾಟಿ ಸವಾಲು ನಡೆಸಿರುತ್ತಾರೆ. 


ಪ್ರಾಸ-2: 

ಶೀ . ಹರೀಶ್ ಎನ್, ಅಬಕಾರಿ ರಕ್ಷಕ, ಬಂಟ್ವಾಳ ವಲಯ ಇವರು ದಿ:28 - 9 - 2010 ರಂದು ಈ ಪಾದಿಕಾರದ ಮುಂದೆ ಹಾಜರಾಗಿ 
ಸಾಕ್ಷಿಯನ್ನು ನೀಡಿತ್ತಾ, ಪಾಸಾ - 1ರವರ ಜೊತೆ ಶೀ .ಕೆ. ಮಾಧವ ಇವರು ಹೊಂದಿರುವ ಸನ್ನದು ಆವರಣಕ್ಕೆ ತಪಾಸಣೆಗೆ ಹೋದ ಸಂದರ್ಭದಲ್ಲಿ 
ಸನ್ನದು ಅವರಣದೊಳಗಡೆ ಅಸಲಿ ಮದ್ಯ ಮತ್ತು ಬಿಯರಿನ ಜೊತೆ ಗೋವಾ ನಿರ್ಮಿತ ನಕಲಿ ಮದ್ಯ ಪತ್ತೆಯಾಗಿರುವ ಬಗ್ಗೆ ಹೇಳಿಕೆಗಳನ್ನು 
ನೀಡಿ ಪಾಸಾ-1ರವರಿಂದ ಗುರುತಿಸಲಾದ ಮಹಜರು ಪ್ರತಿಯನ್ನು ನೋಡಿ ಅದರಲ್ಲಿರುವ ತನ್ನ ಸಹಿಯನ್ನು ನಿ.ಪಿ-1 ಬಿ ಎಂದು ಗುರುತಿಸಿರುತ್ತಾರೆ. 
ಸಾಕ್ಷಿದಾರರನ್ನು ರಕ್ಷಣಾ ಪರ ವಕೀಲರು ಪಾಟಿ ಸವಾಲು ನಡೆಸಿರುತ್ತಾರೆ. 


೧೨೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಪಾ . ಸ - 3: 


ಶ್ರೀ ಕಮಲಾಕ್ಷ ಬಲ್ಯಾಯ, ಅ.ನಿ ಬಂಟ್ವಾಳ ವಲಯ ಇವರು ಪ್ರಕರಣದ ತನಿಖಾಧಿಕಾರಿಯಾಗಿದ್ದು, ದಿ:19 - 10 - 2010ರಂದು ಈ 
ಪಾದಿಕಾರದ ಮುಂದೆ ಹಾಜರಾಗಿ ಸಾಕ್ಷಿಯನ್ನು ನೀಡುತ್ತಾ, ಮೊಕದ್ದಮೆಗೆ ಸಂಬಂಧಿಸಿದ ದಾಖಲಾತಿ ಸೊತ್ತುಗಳನ್ನುಪಾ. ಸಾ -1 ರವರಿಂದ ಪಡೆದುಕೊಂಡ 
ಬಗ್ಗೆ ಹಾಗೂ ಪ್ರಕರಣದಲ್ಲಿ ವಶಪಡಿಸಿದ ಸೊತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಮಾನ್ಯ ಅಧಿಕೃತ ಅಧಿಕಾರಿಗಳಿಗೆ 
ದಿ:29 - 8- 2009ರಂದು ವರದಿ ಮಾಡಿರುವ ಬಗ್ಗೆ ಸಾಕ್ಷಿ ನೀಡಿ , ಸದ್ರಿ ವರದಿಯನ್ನು ನಿಶಾನೆ ಪಿ -6 ಎಂದು, ಅದರಲ್ಲಿರುವ ಸಹಿಯನ್ನು ನಿಶಾನೆ ಪಿ - 6 
ಎ ಎಂದು ಗುರುತಿಸಿರುತ್ತಾರೆ. ಹಾಗೂ ರಕ್ಷಣಾ ಪರ ವಕೀಲರ ಪಾಟೀ ಸವಾಲಿಗೆ ಉತ್ತರಿಸಿರುತ್ತಾರೆ. 


ಡಿಡಬ್ಲೂ -l: 

ಶ್ರೀ . ಮಾಧವ ಕೆ. ಸಿಎಲ್-9 ಸನ್ನದುದಾರರು ಶಿವಶಕ್ತಿ ಬಾರ್ ಕನ್ಯಾನ ಇವರು ದಿ: 21 - 4- 2011ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ 
ರಕ್ಷಣಾ ಸಾಕ್ಷಿ ನುಡಿಯುತ್ತಾ, ತಾನು ಸಿಎಲ್ -9 ಸನ್ನದುದಾರರನಾಗಿ ಕಳೆದ 11 ವರ್ಷಗಳಿಂದ ಶಿವಶಕ್ತಿ ಎಂಬ ಹೆಸರಿನಲ್ಲಿ ಕನ್ಯಾನ ಉಪ್ಪಳ ರಸ್ತೆಯಲ್ಲಿ 
ಕನ್ಯಾನ ಎಂಬ ಸ್ಥಳದಲ್ಲಿ ಅಂಗಡಿ ನಡೆಸಿಕೊಂಡು ಬರುತ್ತಿದ್ದೇನೆ. ಈ ಪ್ರಕರಣ ಅಲ್ಲದೇ ನನ್ನ ಮೇಲೆ ಹೇಳಿದ ಅಂಗಡಿ ವಿರುದ್ಧ ಅಥವಾ ನನ್ನ 
ವಿರುದ್ದ ಬೇರೆ ಯಾವುದೇ ಕ್ರಿಮಿನಲ್ ಪ್ರಕರಣ ಇರುವುದಿಲ್ಲ. ದಿ:12 -12 -2007ರಂದು ರಾತ್ರಿ 9 ಗಂಟೆಗೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು 
ಸನ್ನದು ಅಂಗಡಿಗೆ ತಪಾಸಣೆ ಗೆ ಬಂದಿರುತ್ತಾರೆ. ಆ ಸಂದರ್ಭದಲ್ಲಿ ನನ್ನ ಅಂಗಡಿಯಲ್ಲಿ ತೆರಿಗೆ ಪಾವತಿಸದ ಮದ್ಯದ ಶೇಖರಣೆ ಇರಲಿಲ್ಲ. ಅದರೆ 
ಸರ್ಕಾರಕ್ಕೆ ತೆರಿಗೆ ಪಾವತಿಸಿದ ಮದ್ಯದ ಶೇಖರಣೆ ಮಾತ್ರ ಇತ್ತು. ಅಬಕಾರಿ ಇಲಾಖೆಯವರು ನನ್ನ ಮೇಲೆ ಅರೋಪಿಸಿದಂತೆ ಆ ದಿವಸ ನನ್ನ 
ಅಂಗಡಿಯಿಂದ 69 -500 ಲೀ ಅಕಮ ಮದ್ಯ ಸ್ವಾಧೀನ ಪಡಿಸಿಲ್ಲ. ಅಬಕಾರಿ ಇಲಾಖೆಯವರು ಅರೋಪಿದಂತೆ ತನ್ನ ಅಂಗಡಿಯಲ್ಲಿದ್ದ ಕ್ಯಾಶ್ 
ಕೌಂಟರಿನ ಕೆಳಗೆ ಅಷ್ಟೊಂದು ಪ್ರಮಾಣದ ಮದ್ಯ ಶೇಖರಣೆ ಮಾಡಲು ಸ್ಥಳಾವಕಾಶ ಇದ್ದಿಲ್ಲ. ನನ್ನ ಮತ್ತು ನನ್ನ ತಮ್ಮಂದಿರ ನಡುವೆ ಜಾಗದ ತಕರಾರು 
ಇದ್ದು, ಆ ದ್ವೇಷದ ಮೇರೆಗೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುತ್ತಾರೆ. ನನ್ನ ಸನ್ನದು ಆವರಣದಿಂದ ದಿ:12 -12- 2007ರಂದು 
ಅಮಾನತುಪಡಿಸಿದ 440 - 430 ಲೀ ಮದ್ಯ ಮತ್ತು 144 - 890 ಲೀ ಬೀರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳದೇ ನನಗೆ ಬಿಡುಗಡೆ 
ಮಾಡಬೇಕಾಗಿ ಪಾರ್ದಿಸುತ್ತಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಅಪರಾಧ ಮಾಡಿರುವುದಿಲ್ಲ ಎಂದು ರಕ್ಷಣಾ ಸಾಕ್ಷಿ 
ನೀಡಿರುತ್ತಾರೆ. 


ಪಾಟಿ ಸವಾಲು ಎಡಿಪಿರವರಿಂದ : 

ಸರ್ಕಾರಿ ಅಭಿಯೋಗ ಉಪ ನಿರ್ದೇಶಕರ ಪಾಟೀ ಸವಾಲಿಗೆ ಉತ್ತರಿಸುತ್ತಾ ದಿನಾಂಕ: 12 -12 -2007ರಂದು ಮೇಲೆ ಹೇಳಿದ ತನ್ನ 
ಸನ್ನದು ಅಂಗಡಿಗೆ ಅಬಕಾರಿ ಇಲಾಖೆಯವರು ದಾಳಿ ಮಾಡಿದಾಗ ತನ್ನ ಮಗ ಆಶ್ವಿನ್ ಅಂಗಡಿಯಲ್ಲಿ ಹಾಜರಿದ್ದ .ಈ ಪ್ರಕರಣದಲ್ಲಿ ಪ್ರಾಸ.-1 ಮತ್ತು 
2ರವರ ಪರಿಚಯ ತನಗೆ ಬಹಳ ವರ್ಷಗಳಿಂದ ಇರುತ್ತದೆ. ಆದರೆ ಅವರಿಗೆ ತನ್ನ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇರುವುದಿಲ್ಲ. ತನ್ನ ತಮ್ಮಂದಿರ 
ಚಿತಾವಣೆ ಮೇರೆಗೆ ಅಬಕಾರಿ ಇಲಾಖೆಯವರು ತನ್ನ ಮೇಲೆ ಸುಳ್ಳು ಕೇಸರು ಹಾಕಿದ್ದರು ಎಂಬ ಮಾಹಿತಿಯನ್ನು ತಾನು ಅಬಕಾರಿ ಇಲಾಖೆ 
ಮೇಲಾಧಿಕಾರಿಗಳಿಗಾಗಲೀ ಹಾಗೂ ವಕೀಲರಾಗಲೀ ನಾನು ಈವರೆಗೆ ನೀಡಿಲ್ಲ . ತಾನು ಗೋವಾ ರಾಜ್ಯದಲ್ಲಿ ಮಾತ್ರ ಮಾರಾಟ ಮಾಡಲು 
ಯೋಗ್ಯವಾದ ಮದ್ಯದ ಬಾಟಲಿಗಳನ್ನು ಸನ್ನದು ಆವರಣದಲ್ಲಿಟ್ಟು ಕರ್ನಾಟಕ ಅಬಕಾರಿ ಕಾಯಿದೆಯಡಿ ಅಪರಾಧ ಮಾಡಿರುತ್ತೇನೆಂದರೆ ಸರಿ ಅಲ್ಲ, 
ಅಬಕಾರಿ ಇಲಾಖೆಯವರು ತನ್ನ ಸನ್ನದಿನಂಗಡಿಗೆ ದಾಳಿ ಮಾಡಿ ನಿ. ಪಿ-1 ರಂತೆ ಒಂದು ವಿವರವಾದ ಮಹಜರು ಬರೆದು ಮೇಲೆ ಹೇಳಿದ ಅಕಮ 
ಮದ್ಯದ ಬಾಟಲಿಗಳನ್ನು ಅಮಾನತು ಪಡಿಸಿದರು ಅಂದರೆ ಸರಿಯಲ್ಲ , ತಾನು ಈ ಪ್ರಕರಣದಲ್ಲಿ ಮುಖ್ಯ ವಿಚಾರನೆಯಲ್ಲಿ ಯಾವುದೇ ಅಪರಾಧ 
ಮಾಡಿಲ್ಲ ಎನ್ನುವುದು ಸುಳ್ಳು ಎಂದರೆ ಸರಿಯಲ್ಲ ಎಂದು ಪಾಟಿ ಸವಾಲಿಗೆ ಉತ್ತರಿಸುತ್ತಾರೆ. 

ಪ್ರಕರಣದ ಎಲ್ಲಾ ದಾಖಲಾತಿಗಳನ್ನು ಮತ್ತು ಪ್ರಾಸ - 1 2 ಮತ್ತು 3 ಹಾಗೂ ರಕ್ಷಣಾ ಪರ ಸಾಕ್ಷಿದಾರರಾದ ಡಿಡಬ್ಲೂ - 1ರ ಸಾಕ್ಷಿ 
ವಿಚಾರಣೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರಿ ಅಭಿಯೋಜಕರ ಹಾಗೂ ರಕ್ಷಣಾ ಪರ ವಕೀಲರ ವಾದ ವಿವಾದವನ್ನು ಅಲಿಸಿ ಪ್ರಕರಣವನ್ನು 
ಅಂತಿಮ ಅದೇಶ ಹೊರಡಿಸುವುದು ಸೂಕ್ತವೆಂದು ಪರಿಗಣಿಸಲಾಯಿತು. 

ಆರೋಪಿತರಾದ ಶ್ರೀ .ಕೆ. ಮಾಧವ ಗೌಡ, ಸಿಎಲ್- 9 ಸನ್ನದುದಾರರು ಸನ್ನದು ಆವರಣದಲ್ಲಿ ಗ್ರಾಹಕರಿಗೆ ರಹದಾರಿ ಮೂಲಕ ಪಡೆದ 
ಗುಣಮಟ್ಟದ ಮದ್ಯವನ್ನು ಮಾರಾಟ ಮಾಡುವುದು ಅವರ ಬದ್ಧತೆಯಾಗಿದ್ದು , ಆದರೆ ಅವರಿಗೆ ನೀಡಿದ ಸನ್ನದನ್ನು ದುರ್ಬಳಕೆ ಮಾಡಿಕೊಂಡು ಗ್ರಾಹಕರಿಗೆ 
ಇಂತಹ ನಕಲಿ ಮದ್ಯವನ್ನು ಸಂಗ್ರಹಿಸಿಕೊಂಡು, ಅಸಲಿ ಮದ್ಯದ ಜೊತೆಗೆ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದು ಗ್ರಾಹಕರಿಗೆ ವಂಚಿಸಿ, ಅವರ 
ಆರೋಗ್ಯಕ್ಕೆ ಹಾಗೂ ಜೀವಕ್ಕೆ ಹಾನಿ ಮಾಡುವಂತಹ ಕೃತ್ಯ ಎಸಗಿರುವುದು ಅಲ್ಲದೇ ಸರ್ಕಾರದ ಅದಾಯಕ್ಕೆ ನಷ್ಟ ಉಂಟುಮಾಡಿರುವುದು 
ದಾಖಲಿಸಿರುವ ಪ್ರಕರಣದ ದಾಖಲೆಗಳಿಂದ ಸಾಭೀತಾಗಿರುತ್ತದೆ 

ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43 ಎ ಅಡಿ ಸನ್ನದುದಾರರು ಅಸಲಿ ಅಧಿಕೃತ ಮದ್ಯದೊಂದಿಗೆ ತೆರಿಗೆ ರಹಿತ ಮದ್ಯ 
ಹಾಗೂ ನಕಲಿ ಮದ್ಯವನ್ನು ಹೊಂದಿದ್ದ ಸಂದರ್ಭದಲ್ಲಿ ನಕಲಿ ಹಾಗೂ ತೆರಿಗೆ ರಹಿತ ಮದ್ಯದೊಂದಿಗೆ ಅಸಲಿ ಹಾಗೂ ರಹದಾರಿ 
ಗೊಳ್ಳಪಟ್ಟ ಮದ್ಯವನ್ನು ಸನ್ನದು ಆವರಣದಲ್ಲಿ ಶೇಖರಿಸಿದ್ದು, ಸದ್ರಿ ಎಲ್ಲಾ ಮದ್ಯವನ್ನು ಸರ್ಕಾರಕ್ಕೆ ವಶಪಡಿಸಿಕೊಂಡು ಮುಟ್ಟುಗೋಲು 
ಹಾಕಿಕೊಳ್ಳಬಹುದಾಗಿರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೧೯ 
- ಸನ್ನದುದಾರರು ತನ್ನ ಸನ್ನದಿನ ವ್ಯವಹಾರದಲ್ಲಿ ಅಸಲಿ ಮದ್ಯದೊಂದಿಗೆ ನಕಲಿ ಮದ್ಯ ಸಂಗ್ರಹಣೆ ಮಾಡಿ ಹಾಗೂ ಗ್ರಾಹಕರಿಗೆ ವಿತರಣೆಗೆ 
ಅಸ್ಪದ ನೀಡಿರುವುದು ಮೇಲಿನ ಎಲ್ಲಾ ದಾಖಲಾತಿಗಳಿಂದ ಸಾಭೀತಾಗಿರುವುದರಿಂದ ಹಾಗೂ ಜಪ್ತುಪಡಿಸಿಕೊಂಡ ಮದ್ಯವನ್ನು ಕರ್ನಾಟಕ ಅಬಕಾರಿ 
ಕಾಯಿದೆ 1965 ಕಲಂ 43ಎ ರೀತ್ಯಾ ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದಾಗಿ ಸನ್ನದುದಾರರಾದ ಶ್ರೀ .ಕೆ. ಮಾಧವ ಸಿಎಲ್ -9 
ಸನ್ನದುದಾರರು, ಶಿವಶಕ್ತಿ ಬಾರ್, ಕನ್ಯಾನ, ಬಂಟ್ವಾಳ ಇವರಿಗೆ ದಿ:29 -5-2009ರಂದು ನೀಡಲಾದ ಕಾರಣ ಕೇಳಿ ನೋಟಿಸಿಗೆ ಅವರು ನೀಡಿರುವ 
ಉತ್ತರ ಸಮಂಜಸವಾಗಿರುವುದಿಲ್ಲ. 


ಸನ್ನದು ಆವರಣದಲ್ಲಿ ಅನಧಿಕೃತವಾಗಿ ದಾಸ್ತಾನು ಇದ್ದ ನಕಲಿ ಮದ್ಯವನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಲಾಗಿದ್ದು , ವಿಶ್ಲೇಷಣಾ 
ವರದಿಯಲ್ಲಿ ಮಾದರಿಗಳ ಪೈಕಿ 40 ಬಾಟಲಿಗಳಲ್ಲಿ ಇದ್ದ ನಾದನ್ ಮಾಲ್ಫ್ ವಿಸ್ಕಿಯಲ್ಲಿ ಮದ್ಯಸಾರದ ಅಂಶ 25 .2 ಡಿಗ್ರಿ ಯು . ಪಿ ಇದ್ದು , ಅವು 
ಮಾನವನ ಸೇವನೆಗೆ ಯೋಗ್ಯವಾಗಿರುತ್ತದೆ ಎಂದು ಹಾಗೂ ಉಳಿದಂತೆ 26 ಬಾಟಲಿಗಳಲ್ಲಿದ್ದ ಹನೀ ಮಾಸ್ಟರ್ ವಿಸ್ಕಿ ಇದರಲ್ಲಿ ಮದ್ಯಸಾರದ ಅಂಶ 
35 .6 ಡಿಗ್ರಿ ಯು . ಪಿ ಇದ್ದು, ಭಾರತ ಮಾನಕ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದೇ ಅವು ನಕಲಿ ಮದ್ಯವಾಗಿರುತ್ತದೆ ಎಂದು ಸ್ಪಷ್ಟ 
ಅಭಿಪಾಯ ನೀಡಿರುವುದರಿಂದ ಹಾಗೂ ಸನ್ನದುದಾರರು ಸನ್ನದು ಆವರಣದಲ್ಲಿ ಅಧಿಕೃತ ಗುಣ ಮಟ್ಟದ ರಹದಾರಿ ಮೂಲಕ ಪಡೆದ ಮದ್ಯ 
ಮಾರಾಟದ ಜೊತೆಗೆ ಅಧಿಕ ಲಾಭವನ್ನು ಪಡೆಯುವ ಉದ್ದೇಶದಿಂದ ಪಾನೀಕರ ಅರೋಗ್ಯಕ್ಕೆ ಮಾರಕವಾಗುವಂತಹ ಹಾಗೂ ಜೀವ ಹಾನಿಗೆ 
ಎಡೆಮಾಡಿ ಕೊಡುವಂತಹ ನಕಲಿ ಮದ್ಯವನ್ನು ಮಾರಾಟ ಮಾಡಿ ಸನ್ನದುದಾರರು ತನ್ನ ಸನ್ನದು ಸವಲತ್ತನ್ನು ದುರ್ಬಳಕೆ ಮಾಡಲು ಪ್ರಯತ್ನಿಸಿರುವುದು 
ಸಾಭೀತಾಗಿರುವ ಕಾರಣ ಸನ್ನದು ಆವರಣ ತಪಾಸಣಾ ದಿ:12 -12 - 2007 - ಲಂದು ಜಫ್ತು ಪಡಿಸಿದ ಅಧಿಕೃತ 440.340 ಲೀಟರ್‌ ಮದ್ಯ ಹಾಗೂ 
144 .890 ಲೀಟರ್ ಬೀರ್ ( ಅನುಬಂಧ -1ರಲ್ಲಿ ನಮೂದಿಸಿದಂತೆ) ಹಾಗೂ ಅವರಣದಲ್ಲಿದ್ದ 49.500 ಲೀಟರು ಅಕ್ರಮ ನಕಲಿ ಮದ್ಯವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 


ಕರ್ನಾಟಕ ಸರ್ಕಾರದ ಆದೇಶ ಸಂ : ಎಫ್ ಡಿ: 06 :ಪಿಇಎಸ್‌: 07 ದಿ :13 - 7 - 2007ರ ಕಲಂ 3ರಲ್ಲಿ Portable Ligour and Rectified Sprit 
(1) All confiscated Liquor in sealed botles or in any other receptacles shall be destroyed ಎಂದು ಆದೇಶಿಸಿರುವುದನ್ನು ಪರಿಗಣಿಸಿ 
ಮೇಲಿನಂತೆ ಮೊಕದ್ದಮೆಯಲ್ಲಿ ಜಪ್ತು ಪಡಿಸಿಕೊಳ್ಳಲಾದ ಅನಧಿಕೃತ ಮದ್ಯ ಮತ್ತು ಸನ್ನದು ಆವರಣದಲ್ಲಿ ದಾಸ್ತಾನು ಇದ್ದ ಅಧಿಕೃತ ಮದ್ಯ ಹಾಗೂ 
ಬಿಯರನ್ನು ನಾಶಪಡಿಸಬಹುದಾಗಿದೆ. ಮೇಲಿನ ಎಲ್ಲಾ ಅಂಶಗಳನ್ನು ಅವಲೋಕಿಸಿ ಈ ಆದೇಶ. 


ಆದೇಶ ಸಂಖ್ಯೆ : ಎಸ್‌ಡಿಕೆ/ಡಿಟಿಸಿಆರ್/220/2007 - 08 , ದಿನಾಂಕ: 04 - 08 - 2011 . 
ಬಿ. ವಿ.ಹೂವಪ್ಪ ಗೌಡ, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸ್ಜ್ , ದ.ಕ. ಜಿಲ್ಲೆ , ಮಂಗಳೂರು ಆದ ನಾನು ಕರ್ನಾಟಕ 
ಅಬಕಾರಿ ಕಾಯಿದೆ 1965 ರ ಕಲಂ 43( ಎ ) ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ನಿರೀಕ್ಷಕರು, ಬಂಟ್ವಾಳ ವಲಯ ಇವರ ತಕ್ಷೀರು 
ಸಂಖ್ಯೆ :2 /2007 - 08, ದಿ :12 - 12 - 2007ರಂದು ವಶಪಡಿಸಿಕೊಂಡ ಈ ಕೆಳಕಂಡ ಮದ್ಯವನ್ನು ( ಮಾದರಿಗಳನ್ನು ಹೊರತುಪಡಿಸಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 


- I - ಅನಧಿಕೃತವಾಗಿ ಶೇಖರಿಸಿ ಇಡಲಾದ ನಕಲಿ ಮದ್ಯ 
1) 750 ಎಂ .ಎಲ್. ನ 40 ಸೀಸೆಗಳಲ್ಲಿ ನಾದನ್ ಮಾಲ್ಡ್ ವಿಸ್ತಿ ಎಂಬ ಲೇಬಲ್ ಹೊಂದಿದ ಗೋವಾ ರಾಜ್ಯದ ತಯಾರಿಕೆ ಮದ್ಯ 
2) 750 ಎಂ.ಎಲ್.ನ 26 ಸೀಸೆಗಳಲ್ಲಿ ಹನೀ ಮಾಸ್ಟರ್ ವಿಸ್ಕಿ ಎಂಬ ಲೇಬಲ್ ಹೊಂದಿದ ಗೋವಾ ರಾಜ್ಯದ ತಯಾರಿಕೆ ಮದ್ಯ . 
I. ಸನ್ನದು ಆವರಣದಲ್ಲಿ ಅಧಿಕೃತವಾಗಿ ಸರಬರಾಜು ಆಗಿ ಮಾರಾಟಕ್ಕೆ ಇಡಲಾದ 440.340 ಲೀಟರ್‌ ಮದ್ಯ ಹಾಗೂ 144.890 ಲೀಟರ್ 
ಬೀರ್ ( ಮದ್ಯ ಮತ್ತು ಬೀಯರಿನ ವಿವರಗಳ ಪಟ್ಟಿ ಅನುಬಂಧ -1ರಲ್ಲಿ ನಮೂದಿಸಿದಂತೆ) 

ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ಮದ್ಯ/ಬಿಯರ್‌ನ್ನು ಅಧಿಸೂಚನೆ ಸಂಖ್ಯೆ : ಎಫ್‌ಡಿ/ 06/ ಪಿಇಎಸ್ / 2007 ದಿ:13 -7- 2007 ರಂತೆ 
ಮಾರಾಟ ಮಾಡಲು ನಿಷೇದಿಸಿದ್ದು, ಮುಟ್ಟುಗೋಲು ಹಾಕಿಕೊಳ್ಳಲಾದ ಸೊತ್ತುಗಳನ್ನು ನಾಶಪಡಿಸುವಂತೆ ಆದೇಶ ಇರುವುದರಿಂದ, ಸದಿ 
ಅಧಿಸೂಚನೆಯನ್ನು ಅನುಸರಿಸಿ ಕಲಂ 43( ಊ )3 ರ ಅನ್ವಯ ಅಬಕಾರಿ ಉಪ ಅಧೀಕ್ಷಕರು,ಬಂಟ್ವಾಳ ಉಪ ವಿಭಾಗ, ಬಂಟ್ವಾಳ ಇವಟ್ಟ ಅಬಕಾರಿ 
ಆಯುಕ್ತರು, ಕರ್ನಾಟಕ ರಾಜ್ಯ , ಬೆಂಗಳೂರು ಇವರ ಸುತ್ತೋಲೆ ಸಂಖ್ಯೆ : ಇಸಿಸಿ/73/ ಸಿಆರ್‌ಎಂ/2004 ದಿ: 12 -9 -2005 ರ ಮಾರ್ಗ ಸೂಚಿಗಳನ್ನು 
ಅನುಸರಿಸಿ ಅಬಕಾರಿ ನಿರೀಕ್ಷಕರು , ಬಂಟ್ವಾಳ ವಲಯ ಹಾಗೂ ಕಂದಾಯ ಅಧಿಕಾರಿಗಳು, ವ್ಯವಸ್ಥಾಪಕರು ಕೆ.ಎಸ್. ಬಿ. ಸಿ.ಎಲ್ ಮತ್ತೂರು ಡಿಪೋ ಮತ್ತು 
ಸ್ಥಳೀಯ ಸಾರ್ವಜನಿಕರು ಹಾಗೂ ಮಾದ್ಯಮ ಪತ್ರಿಕಾ ವರದಿಗಾರರನ್ನು ಸೇರಿಸಿ ಅವರ ಸಮಕ್ಷಮ ಮಹಜರು ಜರುಗಿಸಿ ಮದ್ಯ ಹಾಗೂ ಬಿಯರನ್ನು 
ನಾಶಪಡಿಸಲು ಆದೇಶಿಸಿದೆ. ಹಾಗೂ ಉಳಿದ ಖಾಲಿ ಸೀಸೆಗಳನ್ನು ಪ್ರಚಲಿತ ಹಳೆಯ ಖಾಲಿ ಸೀಸೆಗಳಿಗೆ ಲಭ್ಯವಾಗುವ ಗರಿಷ್ಟ ಮಾರುಕಟ್ಟೆ ಬೆಲೆಗೆ 
ಮಾರಾಟ ಮಾಡಿ ಪೂರ್ಣ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಲು ಆದೇಶಿಸಿದೆ. 

ಈ ಆದೇಶವನ್ನು ದಿ: 04 - 08 - 2011ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 


ಬಿ. ವಿ, ಹೂವಪ್ಪಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 


೧೨೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


ಭಾಗ - ೩ 


ಅನುಬಂಧ - I 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ: 

ಪಾ . ಸಾ - 1 : ಶೀ . ಸಿ .ಹೆಚ್. ಸೋಮಶೇಖರ , ಅಬಕಾರಿ ನಿರೀಕ್ಷಕರು ಪುತ್ತೂರು ಉಪ ವಿಭಾಗ, ಪುತ್ತೂರು 
ಪಾಸಾ - 2 : ಶ್ರೀ . ಹರೀಶ್.ಎನ್ , ಅ.ರ , ಬಂಟ್ವಾಳ ವಲಯ 
ಪ್ರಾಸಾ -3 : ಶ್ರೀ .ಕಮಲಾಕ್ಷ.ಅ.ನಿ,ಬಂಟ್ವಾಳ ವಲಯ 


ಅನುಬಂಧ- II 


ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲೆಗಳು: 


ನಿಶಾನೆ ಪಿ -1 : 
ನಿಶಾನೆ ಪಿ -1ಎ : 
ನಿಶಾನೆ ಪಿ - 1ಬಿ : 
ನಿಶಾನೆ ಪಿ - 2 : 
ನಿಶಾನೆ ಪಿ - 2ಎ 
ನಿಶಾನೆ ಪಿ - 3 : 
ನಿಶಾನೆ ಪಿ - 3ಎ : 
ನಿಶಾನೆ ಪಿ - 4 : 
ನಿಶಾನೆ ಪಿ -4ಎ : 
ನಿಶಾನೆ ಪಿ -5 : 
ನಿಶಾನೆ ಪಿ -6 : 
ನಿಶಾನೆ ಪಿ - 6 ಎ : 


ಮಹಜರು ಪತಿ 
ಅದರ ಮೇಲಿನ ಸಹಿ ( ಪ್ರಾ . ಸಾ -1) 
ಅದರ ಮೇಲಿನ ಸಹಿ (ಪಾಸಾ-2) 
ಅನುಬಂಧ - 1 
ಅದರ ಮೇಲಿನ ಸಹಿ 
ಅನುಬಂಧ - 2 
ಅದರ ಮೇಲಿನ ಸಹಿ 
ಪಥಮ ವರ್ತಮಾನ ವರದಿ 
ಅದರ ಮೇಲಿನ ಸಹಿ 
ರಾಸಾಯನಿಕ ವಿಶ್ಲೇಷಕರ ವರದಿ 
ತನಿಖಾ ವರದಿ ದಿ: 29 - 8 - 2009 
ಅದರ ಮೇಲಿನ ಸಹಿ 


ಅನುಬಂಧ - III 


ವಾಹನ ಮಾಲೀಕರ ಪರವಾಗಿ ವಿಚಾರಣೆ ಮಾಡಲಾದ ಸಾಕ್ಷಿದಾರರು : 


ಡಿಡಬ್ಲೂ -l :- ಮಾಧವ ಕೆ, ಸಿಎಲ್-9 ಸನ್ನದುದಾರರು, ಶಿವಶಕ್ತಿ ಬಾರ್‌, ಕನ್ಯಾನ, ಬಂಟ್ವಾಳ. 


ಅನುಬಂಧ - IV 


ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು : 


- ಯಾವುದು ಇಲ್ಲ 


ಬಿ. ವಿ , ಹೂವಪ್ಪಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ಅನುಬಂಧ -1 


ಕ್ರ. ಸಂ . 


ಮದ್ಯದ ಪ್ರಮಾಣ ( ಬಾಟಲಿಗಳಲ್ಲಿ) 


ಒಟ್ಟು ಲೀಟರು 


ಸನ್ನದು ಆವರದಲ್ಲಿ ದಾಸ್ತಾನು ಇದ್ದ 

ಮದ್ಯ ದ ಹೆಸರು 


750 ML 


375 ML 


180 ML 


- 


12 


| 


15 


11 . 700 


64.080 


ಮ್ಯಾಜಿಕ್ ವಿಸ್ಕಿ 

ನಂ .1 ಹೈವೇ ವಿಸ್ಕಿ 
3 | ಮೈಸೂರು ಲ್ಯಾನ್ಸರ್ ವಿಸ್ಕಿ 

ವಿಂಡ್ಕರ್ ವಿಸ್ಕಿ 
| 5 | ಪಸೇಜ್ ವಿಸ್ಕಿ 


| 
| 


| 


| 


32 . 820 


- 
28 
- 
- 


- 
8 
5 
23 


356 
49 
117 
109 


| 
| 
| 


- 


32.820 
22.935 
28,245 


| 


109 


| 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೨೧ 


ಮದ್ಯದ ಪ್ರಮಾಣ ( ಬಾಟಲಿಗಳಲ್ಲಿ) 


ಒಟ್ಟು ಲೀಟರು 


) 


ಸನ್ನದು ಆವರದಲ್ಲಿ ದಾಸ್ತಾನು ಇದ್ದ 

ಮದ್ಯ ದ ಹೆಸರು 


ಗಳಲ್ಲಿ 


750 ML 


375 ML 


180 ML 


6 | ಓಲ್ಡ್ ಮಂಕ್ ತಿಬಲ್ ಎಕ್ಸ್ ರಂ 


8 


| 


21 


S8 


24. 315 


ಬೋನಿಸ್ ಸ್ಕಾಟ್ ವಿಸ್ಕಿ 


124 


35 .820 


ಸೂಪರ್ ಜಾಕ್ ವಿಸ್ಕಿ 


8 . 640 


ಸೂಪರ್ ಜಾಕ್ XXX ರಂ 


12.825 


90 


24. 450 


ಸೂಪರ್ ಜಾಕ್ ಡೈ ಜಿನ್ 
ಗೋಲ್ಡ್ಕಪ್ ವಿಸ್ಕಿ 


260 


61. 050 


12 


ಕ್ಲಬ್ ಚಾಯ್ ವಿಸ್ಕಿ 


144 


29 .295 


ಡಿ.ಎಸ್. ಪಿ ವಿಸ್ಕಿ 


9 .345 


14 


7.080 


ಬ್ಯಾಗ್ ಪೈಪರ್‌ ವಿಸ್ಕಿ 
ಬ್ಯಾಗ್ ಪೈಪರ್‌ ಸ್ಯಾಚೇಟ್ 
ಗೀನ್ ಲೇಬಲ್ ವಿಸ್ಕಿ 


6. 840 


16 


126 


22 .680 


17 


ಎಂ . ಜಿ . ಎಂ ವಡ್ಡ 


1.620 


1. 800 


ಕ್ಲಾಸಿಕ್ ವಿಸ್ಕಿ 
ಒರಿಜಿನಲ್ ಚಾಯ್ ವಿಸ್ಕಿ 
ಗೋಲ್ಕಂಡ ರೂಬಿ ವೈನ್ 


0 .750 


20 


| 


5.940 


21 


ಮೆಕ್ ಡೆವೆಲ್ ನಂ .1 ವಿಸ್ತಿ 


4 .500 


102 


19 .110 


22 | ಎಂ .ಜಿ. ಎಂ ಗಾಗರೀನ್ ವಡ್ಕ 
23 | ಜಿ.ಡಿ ವಿಸ್ತಿ 
24 | 

ಒಟ್ಟು 


4 ,500 


1738 


440.340 


ಬಿಯರ್ 


330 ML 


650 ML 

12 


| 


| 


47 


ಕಿಂಗ್ ಫಿಶರ್ ಸಾಂಗ್ ಬಿಯರ್‌ 
ಲಂಡನ್ ಸೂಪರ್ ಸ್ಟಾಂಗ್ 
ನಾಕ್ ಔಟ್ ಸ್ಟ್ರಾಂಗ್ ಬೀರ್ 
| ಕಿಂಗ್ ಫಿಶರ್ ಪಿಮಿಯಂ 


| 


91 


4 


ಒಟ್ಟು 


144. 890 ಲೀಟರು 


ಪಿ . ಆರ್ . 918 


ಬಿ. ವಿ. ಹೂವಪ್ಪಗೌಡ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು 


೧೨೨೨ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು,ಕೊಡಗು ಜಿಲ್ಲೆ, ಮಡಿಕೇರಿ ಇವರ ಕಾರ್ಯಾಲಯ. 

ಕ್ರ. ಸಂ : ಡಿಆರ್‌ಐ:ಸಿಬ್ಬಂಧಿ: ಮಾ . ಹ. ಕಾ :2011 -12 ದಿನಾಂಕ : 03 -01- 2012 


ಅಧಿಸೂಚನೆ 


ವಿಷಯ : 


ಕರ್ನಾಟಕ ಮಾಹಿತಿ ಹಕ್ಕು ಕಾಯ್ದೆ 2005ರ ಕಲಂ 4 (1) ( ಬಿ) ಅನುಸಾರ ಸಹಕಾರ ಸಂಘಗಳ ಉಪನಿಬಂಧಕರುಃ 
ಕೊಡಗು ಜಿಲ್ಲೆ ಮಡಿಕೇರಿ ಇವರ ಕಛೇರಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 


ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸಂಬಂಧ 
ಮಾಹಿತಿ ಹಕ್ಕು ಅಧಿನಿಯಮ 2005ರ ( Central Act 22 of 2005) ಕಲಂ 5 (1) 5 (2 ) ಮತ್ತು 19 (1) ರ ಪ್ರಕಾರ ನಿಬಂಧಕರು, ಕರ್ನಾಟಕ ರಾಜ್ಯ, 
ಬೆಂಗಳೂರು ಇವರು ಸಹಕಾರ ಇಲಾಖೆಗೆ ಸೇರಿದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಮಡಿಕೇರಿ, ಉಪವಿಭಾಗ, ಮಡಿಕೇರಿ. ಈ 
ಕಚೇರಿಯ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ ಒದಗಿಸಲು, ಮಾಹಿತಿ ಕೋರುವ ಅರ್ಜಿಗಳು 
ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ “ ಸಾರ್ವಜನಿಕ ಮಾಹಿತಿ ಅಧಿಕಾರಿ ” ಮತ್ತು “ ಸಹಾಯಕ ಮಾಹಿತಿ ಅಧಿಕಾರಿ” ಹಾಗೂ 
“ಮೇಲ್ಮನವಿ ಪ್ರಾಧಿಕಾರಿಗಳನ್ನಾಗಿ” ಈ ಕೆಳಕಾಣಿಸಿದ ಅಧಿಕಾರಿಗಳನ್ನು ನೇಮಿಸಲಾಗಿದೆ. 


ಕಚೇರಿಯ ಹೆಸರು 


ಮಾಹಿತಿ ಹಕ್ಕು ಅಧಿನಿಯಮ 
2005 ಪ್ರಕರಣ 19 (1)ರಡಿಯಲ್ಲಿ 
ನೇಮಿಸಲಾದ ಮೇಲ್ಮನವಿ 

ಪ್ರಾಧಿಕಾರ 


ಮಾಹಿತಿ ಹಕ್ಕು ಕಾಯ್ದೆ 2005 ಕಲಂ 
5(1) ರ ಪ್ರಕಾರ ಸಾರ್ವಜನಿಕ ಮಾಹಿತಿ 

ಅಧಿಕಾರಿ 


ಮಾಹಿತಿ ಹಕ್ಕು ಕಾಯ್ದೆ 2005ರ 
ಕಲಂ 5(2) ರ ಪ್ರಕಾರ ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಶ್ರೀ ಬಿ.ಎಸ್ ಹರೀಶ್ 
ಸಹಕಾರ ಸಂಘಗಳ 

ಜಂಟಿನಿಬಂಧಕರು 
ಮೈಸೂರು ಪ್ರಾಂತ ಮೈಸೂರು 


ಶ್ರೀ ಎಂ . ವೆಂಕಟಸ್ವಾಮಿ , ಸಹಕಾರ 
ಸಂಘಗಳ ಉಪನಿಬಂಧಕರು 
ಕೊಡಗು ಜಿಲ್ಲೆ ಮಡಿಕೇರಿ 


ಸಹಕಾರ ಸಂಘಗಳ 
ಉಪನಿಬಂಧಕರ ಕಛೇರಿ 
ಕೊಡಗು ಜಿಲ್ಲೆ , ಮಡಿಕೇರಿ 


ಶ್ರೀ ಶ್ರೀಧರ. ಆರ್ 

ಅಧೀಕ್ಷಕರು 

ಸಹಕಾರ ಸಂಘಗಳ 
1 ಉಪನಿಬಂಧಕರ ಕಚೇರಿ, ಕೊಡಗು 

ಜಿಲ್ಲೆ, ಮಡಿಕೇರಿ 
ದೂರವಾಣಿ ನಂ : 
08272 - 228519 


ದೂರವಾಣಿ ನಂ : 
0821 - 2520823 


ದೂರವಾಣಿ ನಂ : 
08272 - 228519 


email ID : 


email ID : 

ircs- mysore-ka @ nic.in 


email ID : 
drcs- kodagu- ka @ nic .in 


drcs-kodagu-ka @ nic.in 


ಮಾಹಿತಿ ಹಕ್ಕು ಅಧಿನಿಮಯ 2005 ಸೆಕ್ಷನ್ 4(1) ( ಬಿ) ಅನ್ವಯ 
ಸಹಕಾರ ಸಂಘಗಳ ಉಪನಿಬಂಧಕರು ಕೊಡಗು ಜಿಲ್ಲೆ, ಮಡಿಕೇರಿ. ಇವರಿಗೆ ಸಂಬಂಧಿಸಿದ ಮಾಹಿತಿ 

ಅಧ್ಯಾಯ -1 

ಕಲಂ 4(1) ( ಬಿ) (1) 
1. ಕಚೇರಿ ವ್ಯವಸ್ಥೆಯ ಬಗ್ಗೆ ವಿವರಗಳು: ಕಾರ್ಯಗಳು ಮತ್ತು ಕರ್ತವ್ಯಗಳು: 

ಕೊಡಗು ಜಿಲ್ಲೆಯ ಕಾರ್ಯ ವ್ಯಾಪ್ತಿಯಲ್ಲಿ ಸಹಕಾರ ಚಳುವಳಿಯು ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತಿದ್ದು , ಮಡಿಕೇರಿ, ವೀರಾಜಪೇಟೆ 
ಮತ್ತು ಸೋಮವಾರಪೇಟೆ ತಾಲ್ಲೂಕುಗಳು ಮಡಿಕೇರಿ ಉಪವಿಭಾಗದ ಕಾರ್ಯವ್ಯಾಪ್ತಿಗೆ ಬರುತ್ತದೆ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಒಟ್ಟು ಜನ ಸಂಖ್ಯೆ 548561 
ಈ ಪೈಕಿ, ಮಡಿಕೇರಿ ತಾಲ್ಲೂಕಿನಲ್ಲಿ 142012 , ವೀರಾಜಪೇಟೆ ತಾಲ್ಲೂಕಿನಲ್ಲಿ 200628, ಮತ್ತು ಸೋಮವಾರಪೇಟೆ ತಾಲ್ಲೂಕಿನಲ್ಲಿ 205921 ಜನ 
ಸಂಖ್ಯೆ ಇರುತ್ತದೆ . ಜಿಲ್ಲೆಯ ಕಾರ್ಯವ್ಯಾಪ್ತಿಯಲ್ಲಿ ಸಹಕಾರ ಸಂಸ್ಥೆಗಳು ಆರ್ಥಿಕ ಹಾಗೂ ಸಾರ್ವಜನಿಕ ಸೌಲಭ್ಯಗಳು, ಸ್ಥಳೀಯ ಉದ್ಯೋಗ ಸೃಷ್ಟಿಸಿ 
ಸ್ಥಳೀಯ ಅಭಿವೃದ್ಧಿಗೆ ಒತ್ತು ನೀಡುತ್ತಿವೆ. ಕೃಷಿ ಪತ್ತಿನ ಸಹಕಾರ ಸಂಘಗಳು, ಮಾರಾಟ ಸಹಕಾರ ಸಂಘಗಳು, ಗ್ರಾಹಕರ ಸಹಕಾರ ಸಂಘಗಳು, ಪಟ್ಟಣ 
ಸಹಕಾರ ಬ್ಯಾಂಕುಗಳು, ಕ್ರೆಡಿಟ್ ಸಹಕಾರ ಸಂಘಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆರ್ಥಿಕವಾಗಿ ಸಬಲವಾಗಿವೆ. ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಘಗಳಲ್ಲಿ ಶೇ . 63ಕ್ಕೂ ಹೆಚ್ಚು ಸಹಕಾರ ಸಂಘಗಳು ಲಾಭದಲ್ಲಿ ಕಾರ್ಯನಿರ್ವಹಿಸುತ್ತಿವೆ . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೨೩ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಕೊಡಗು ಜಿಲ್ಲೆ, ಮಡಿಕೇರಿ ಈ ಕಾರ್ಯವ್ಯಾಪ್ತಿಯಲ್ಲಿ ಮಡಿಕೇರಿ, ವೀರಾಜಪೇಟೆ, 
ಸೋಮವಾರಪೇಟೆ ತಾಲ್ಲೂಕುಗಳ ವ್ಯಾಪ್ತಿ ಹೊಂದಿದ್ದು , ಸಹಕಾರ ಸಂಘಗಳ /ಸೌಹಾರ್ದ ಸಹಕಾರಿಗಳ , ಹಣಕಾಸು ಸಂಸ್ಥೆಗಳು, ಚೀಟಿನಿಧಿ ಸಂಸ್ಥೆಗಳು, 
ಕೆಪಿಎಂಆರ್ ಕ್ಯಾಕಾಂಪ್ಯಾಕ್ಟ್ ದಾವಾ ಪ್ರಕರಣಗಳು , ವಿಚಾರಣೆಗಳು ಯಶಸ್ವಿನಿ ಯೋಜನೆ ನಿರ್ವಣೆಗೆ ಸಂಬಂಧಿಸಿದ ಆಡಳಿತಾತ್ಮಕ ಕರ್ತವ್ಯವನ್ನು 
ನಿರ್ವಹಿಸಲಾಗುತ್ತಿದೆ. 

ಅ) ಇಲಾಖೆಯ ಹೆಸರು: ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಕೊಡಗು ಜಿಲ್ಲೆ , ಮಡಿಕೇರಿ 


ಆ) ರಚನೆ : 


೫ 
) 


ಹುದ್ದೆಯ ವಿವರ 


| ಮಂಜೂರಾದ ಹುದ್ದೆಗಳು 


ಕಾರ್ಯನಿರತ 


ಖಾಲಿ ಇರುವ 
ಹುದ್ದೆಗಳು 


| 
- 
| 


ಸಹಕಾರ ಸಂಘಗಳ ಉಪನಿಬಂಧಕರು 


ಸಹಕಾರ ಅಭಿವೃದ್ಧಿ ಅಧಿಕಾರಿ 


ಅಧೀಕ್ಷಕರು 
ಸಹಕಾರ ಸಂಘಗಳ ಹಿರಿಯ 
ನಿರೀಕ್ಷಕರು 


ಸಹಕಾರ ಸಂಘಗಳ ನಿರೀಕ್ಷಕರು 


ಪ್ರಥಮ ದರ್ಜೆ ಸಹಾಯಕರು 


ಶೀಘ್ರ ಲಿಪಿಗಾರರು 
8 | ಬೆರಳಚ್ಚುಗಾರರು 
9 | ದ್ವಿತಿಯ ದರ್ಜೆ ಸಹಾಯಕರು 
10 | ಡಿ ದರ್ಜೆ ನೌಕರರು 


ಒಟ್ಟು 


21 


ಅಧ್ಯಾಯ- 2 
ಕಲಂ 4(1) ( ಬಿ) (i) 
ಅಧಿಕಾರಿ/ ಸಿಬ್ಬಂದಿಗಳ ಕರ್ತವ್ಯಗಳು 


1. ಸಹಕಾರ ಸಂಘಗಳ ಉಪನಿಬಂಧಕರು: 

ಆಡಳಿತಾತ್ಮಕ ಕರ್ತವ್ಯಗಳು:- ಇಲಾಖಾ ಮುಖ್ಯಸ್ಥರ ನಿರ್ದೇಶನಗಳನ್ನು ನಿಯಮದ ಚೌಕಟ್ಟಿನಲ್ಲಿ 
ಜಾರಿಗೊಳಿಸುವ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಹಾಗೂ ಕಚೇರಿಯ ಸಿಬ್ಬಂದಿಗಳ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ 
ಅಧಿಕಾರ ಹೊಂದಿರುತ್ತಾರೆ. ಇಲಾಖಾ ವಿಚಾರಣೆ, ಇಲಾಖಾ ಸಭೆಗಳು, ಸಹಕಾರ ಸಂಘ/ ಬ್ಯಾಂಕ್‌ಗಳ ಸಭೆಗಳು , ಸಮನ್ವಯ ಸಮಿತಿ 
ಸಭೆಗಳಿಗೆ ಹಾಜರಾಗುವುದು. ಸಾರ್ವಜನಿಕ ದೂರು ಅರ್ಜಿ ವಿಚಾರಣೆ ಯಶಸ್ವಿನಿ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಫಲಾನುಭವಿಯ 
ನೊಂದಾಣಿಗಾಗಿ ಕ್ರಮವಿಡುವುದು. ಮತ್ತು ಇಲಾಖಾ ಅಧಿಕಾರಿಗಳು ಆಗಿಂದಾಗ್ಗೆ ನೀಡುವ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಪಾಲಿಸುವುದು. 
ಕಾರ್ಯನಿರ್ವಾಹಕ ಕರ್ತವ್ಯಗಳು: 
ಸಹಕಾರ ಸಂಘಗಳ ಮೇಲ್ವಿಚಾರಣೆ ಪರಿವೀಕ್ಷಣೆ ನಡೆಸುವುದು. ಕೇಂದ್ರ, ರಾಜ್ಯ , ಜಿಲ್ಲಾ ಪಂಚಾಯತ್, ತಾಲ್ಲೂಕು ಪಂಚಾಯತ್, ಸಮಾಜ 
ಕಲ್ಯಾಣ ಇಲಾಖೆಯ ಮೂಲಕ ಅನುಷ್ಠಾನಗೊಳ್ಳುವ ಯೋಜನೆಗಳ ಪ್ರಸ್ತಾವನೆಗಳನ್ನು ಸ್ವೀಕರಿಸುವುದು ಮತ್ತು ಅದನ್ನು ಮಂಜೂರಾತಿ 
ನೀಡುವುದು ಮತ್ತು ಹಣ ಬಿಡುಗಡೆ ಮಾಡುವುದು ಸರ್ಕಾರದ ಸಾಲ ಸರ್ಕಾರಕ್ಕೆ ಪಾವತಿಸಬೇಕಾದ ಪಾಲು ಬಂಡಾವಳ, ಪಾಲು 
ಮುನಾಫೆಗಳ ವಸೂಲಿಗೆ ಕ್ರಮವಿಡುವುದು. ಮೇಲಾಧಿಕಾರಿಗಳಿಂದ ಬಂದ ಪತ್ರಗಳಿಗೆ ಉತ್ತರ ಹಾಗೂ ಸಂಬಂಧಿಸಿದಂತೆ ವರದಿ 
ಕಳುಹಿಸುವುದು. 


ಶಾಸನಾತ್ಮಕ ಕರ್ತವ್ಯಗಳು: 
ಸರ್ಕಾರದ ಅಧಿಸೂಚನೆಯಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ ಜಾರಿಗೆ 
ತರುವುದು. ಲೇವಾದೇವಿ ಕಾಯ್ದೆ ಮತ್ತು ನಿಯಮ, ಗಿರವಿದಾರರ ಕಾಯ್ದೆ ಮತ್ತು ನಿಯಮ, ಕೆಪಿಎಂಆ‌, ಕ್ಯಾಕಾಂಫ್ಯಾಕ್ಸ್ ಮತ್ತು ನಿಯಮ, 


& 


೧೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಚೀಟಿ ನಿಧಿ ಕಾಯ್ದೆ ಮತ್ತು ನಿಯಮಗಳಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸುವುದು. ಸಂಘಸಂಸ್ಥೆಗಳ ನೋಂದಣಿ ಕಾಯ್ದೆ 1960 ರನ್ವಯ 
ನೊಂದಣಿ, ಫೈಲಿಂಗ್, ಬೈಲಾ ತಿದ್ದುಪಡಿ , ಶುಲ್ಕ ವಸೂಲಾತಿ, ದೂರು ಅರ್ಜಿ ವಿಚಾರಣೆ ಇತ್ಯಾದಿ 
ನ್ಯಾಯಿಕ ಸ್ವರೂಪದ ಕರ್ತವ್ಯಗಳು: 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 69 ಮತ್ತು 70ರ ಪ್ರಕಾರ ದಾಖಲಾದ ದಾವಾ ಪ್ರಕರಣಗಳ ವಿಚಾರಣೆ ನಡೆಸುವುದು. 
ಇಲಾಖಾಧಿಕಾರಿಗಳಿಂದ ಬಂದ ದಾವಾ ಕಡತಗಳನ್ನು ಇತ್ಯರ್ಥಗೊಳಿಸುವುದು. ಹಣದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕ್ರಿಮಿನಲ್ ದಾವೆ 
ದಾಖಲಿಸಲು ಅಧಿಕಾರ ನೀಡುವುದು . 


5 . 


ಅಭಿವೃದ್ಧಿಪರ ಕರ್ತವ್ಯಗಳು: 
ಸಹಕಾರ ಸಂಘಗಳಿಗೆ ಸ್ನೇಹಿತ, ಗುರು, ಮಾರ್ಗದರ್ಶಿಯಾಗಿ ಸಲಹೆ ಸೂಚನೆಗಳನ್ನು ನೀಡುವುದು. ಸಹಕಾರ ಸಂಘಗಳ ಏಳಿಗೆಗಾಗಿ 
ಯೋಜನೆಗಳನ್ನು ಹಮ್ಮಿಕೊಳ್ಳುವುದು. ಸಹಕಾರ ಸಂಘದ ಉಪನಿಯಮ ತಿದ್ದುಪಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ, ಶಿಫಾರಸ್ 
ಮಾಡುವುದು. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 58(ಇ) ಪ್ರಕಾರ ಹೆಚ್ಚುವರಿ ನಿಧಿಗಳನ್ನು ಹೂಡಿಕೆ ಮಾಡಲು ಸಲಹೆಗಳನ್ನು 
ನೀಡುವುದು. 


ಕ್ರಸಂ 


ಹುದ್ದೆಯ ವಿವರ 


ವಿಷಯ ನಿರ್ವಾಹಕರ 
ಹೆಸರು ಶ್ರೀ /ಶ್ರೀಮತಿ 


ವಿಷಯ ನಿರ್ವಹಣೆ 


ಸಹಕಾರ ಅಭಿವೃದ್ಧಿ ಅಧಿಕಾರಿ, 

ಮಡಿಕೇರಿ 


ಅಧೀಕ್ಷಕರು 


ಆರ್ . ಶ್ರೀಧರ್ 


ಆಡಳಿತ ಮತ್ತು ಸಿಬ್ಬಂದಿ ಶಾಖೆ ಲೇವಾದೇವಿ, ಗಿರವಿ, ಹಣಕಾಸು 
ಸಂಸ್ಥೆಗಳು ಹಾಗೂ ಚಿಟ್ಸ್ , ಮಾಹಿತಿ ಹಕ್ಕು ಕಾಯಿದೆ, ವ್ಯಾಜ್ಯ ಶಾಖೆ , 
ಲೆಕ್ಕ ಶಾಖೆ, ದೂರವಾಣಿ ಮತ್ತು ಪ್ಯಾಕ್ಟ್ಯಂತ್ರ ನಿರ್ವಹಣೆ . 
ಉಪನಿಬಂಧಕರು ಸೂಚಿಸುವ ಇನ್ನಿತರೆ ಕೆಲಸಗಳು. 


ಬೆರಳಚ್ಚುಗಾರರು 


ಎಂ . ಎಸ್.ಮೋಹನ್ 


ಯೋಜನೆ, ವ್ಯಾಪಾರಾಭಿವೃದ್ಧಿ, ವೈದ್ಯನಾಥನ್ ವರದಿ ಅನುಷ್ಟಾನ, 

ಯಶಸ್ವಿನಿ ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣ ಆಡಳಿತಾತ್ಮಕ 
ಅನುಮೋದನೆ , ಮಾರಾಟ, ವ್ಯಾಜ್ಯ ಶಾಖೆ ಇತ್ಯಾದಿ ಉಪನಿಬಂಧಕರು 

ಸೂಚಿಸುವ ಇನ್ನಿತರೆ ಕೆಲಸಗಳು. 


ಸಹಕಾರ ಸಂಘಗಳ ಹಿರಿಯ 

ನಿರೀಕ್ಷಕರು 


ಎಂ . ಈ .ಮೋಹನ್ 


ಆರ್. ಎಸ್ .ಆರ್ ಶಾಖೆ, ಸಹಕಾರ ಸಂಘಗಳ ನೋಂದಣಿ, ಬೈಲಾ 
ತಿದ್ದುಪಡಿ, ನಿ.17, ಸಮಾಪನೆ ವಾಹನ ನಿರ್ವಹಣ, ಉಪನಿಬಂಧಕರ 
ಪ್ರವಾಸ ಮತ್ತು ದಿನಚರಿ ನಿರ್ವಹಣೆ ಪೀಠೋಪಕರಣಗಳು , ವಾರ್ಷಿಕ 
ಮಹಾ ಸಭೆ, ಮಹೋತ್ಸವ , ಅಧ್ಯಯನ ಪ್ರವಾಸ , ಹಾಗೂ ಚುನಾವಣೆ 

ಹಾಗೂ ಉಪನಿಬಂಧಕರು ಸೂಚಿಸುವ ಇನ್ನಿತರೆ ಕೆಲಸಗಳು. 


6 . 


ಸಿ.ಕೆ ಭವಾನಿ 


ಸಹಾಯಕ ನಿಬಂಧಕರ ಕಛೇರಿಯಲ್ಲಿ ಕಾರ್ಯನಿರ್ವಹಣೆ 


ಪಿ . ಬಿ ಮೋಹನ್ 


ಕುಮಾರ್ 


ಪ್ರಥಮ ದರ್ಜೆ ಸಹಾಯಕರು 


ಸಹಾಯಕ ನಿಬಂಧಕರ ಕಛೇರಿಯಲ್ಲಿ ಕಾರ್ಯನಿರ್ವಹಣೆ 


8 . 


ಎಸ್ . ನಾಗೇಶ್ 


ದ್ವಿತೀಯ ದರ್ಜೆ ಸಹಾಯಕರು 


ನರಸಿಂಹಮೂರ್ತಿ 


ಆಡಿಟ್ , ಎಲ್ಲಾ ವಿಧದ ಸಭೆಗಳು ಹಣದುರುಪಯೋಗ ಮತ್ತು 
ಸಾರ್ವಜನಿಕ ದೂರು, ಯಿಂದ ಮತ್ತು ಗೆ, ಸ್ಟಾಂಪ್ ನಿರ್ವಹಣೆ, ಲೇಖನ 

ಸಾಮಗ್ರಿ ನಿರ್ವಹಣೆ ಅಭಿಲೇಖಲಯದ ರಕ್ಷಣೆ ಪತ್ತು ಶಾಖೆ, ಕಲಂ 
64,65 , ಹಾಗೂ ಉಪನಿಬಂಧಕರು ಸೂಚಿಸುವ ಇನ್ನಿತರೆ ಕೆಲಸಗಳು . 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೨೫ 


ಕ್ರ. ಸಂ 


ಹುದ್ದೆಯ ವಿವರ 


ವಿಷಯ ನಿರ್ವಾಹಕರ 
ಹೆಸರು ಶ್ರೀ /ಶ್ರೀಮತಿ 


ವಿಷಯ ನಿರ್ವಹಣೆ 


ವಾಹನ ಚಾಲಕರು 


ಡಿ .ಗ್ರೂಪ್ ನೌಕರರು 


ಸೋಮಯ್ಯ 


ಡಿ.ಗ್ರೂಪ್ ನೌಕರರು 


ಕಚೇರಿಯ ಕೊಠಡಿಗಳನ್ನು ಶುಚಿಯಾಗಿಡುವುದು , ಕಡತ , ಟಪಾಲು 
ಇತ್ಯಾದಿಗಳನ್ನು ಶಾಖೆಯ ಒಳಗೆ ಮತ್ತು ಹೊರಗೆ ಸಂಬಂಧಿಸಿದವರಿಗೆ 
ತಲುಪಿಸುವುದು. ಕಚೇರಿಯ ಮುಖ್ಯಸ್ಥರು ವಹಿಸುವ ಇತರೆ ಕೆಲಸಗಳ 

ನಿರ್ವಹಣೆ ಮಾಡುವುದು. 


ಕೆ. ಎ. ಸಿದ್ದಿಕ್ 


_ 13 


ಡಿ .ಗ್ರೂಪ್ ನೌಕರರು 


ರಾಜಮ್ಮ 


ಅಧ್ಯಾಯ -3 

ಕಲಂ 4(1) ( ಬಿ) (i) 
ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು 

ಸರ್ಕಾರದ ಅಧಿಸೂಚನೆ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ವಿಷಯಗಳ ಬಗ್ಗೆ ನಿರ್ಣಯಗಳನ್ನು 
ಕೈಗೊಳ್ಳುವುದು . ಅದರ ಪ್ರಕಾರ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಚೇರಿಯಲ್ಲಿ ನಿರ್ವಹಿಸುವ ಎಲ್ಲಾ ಸಂಬಂದಿಸಿದ ಶಾಖೆಗಳ 
ವಿಷಯಗಳಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರಿ ಉಪ ನಿಬಂಧಕರಾಗಿರುತ್ತಾರೆ . 

ಅಧ್ಯಾಯ - 4 
ಕಲಂ 4(1) ( ಬಿ) (iv ) 


ಕಾರ್ಯನಿರ್ವಹಿಸಲು ಅನುಸರಿಸುವ ಮಾನದಂಡಗಳು 


ಕರ್ನಾಟಕ ಸಹಕಾರ ಸಂಘಗಳ / ಸೌಹಾರ್ದ ಸಹಕಾರಿಗಳ, ಕಾಯಿದೆ ಮತ್ತು ನಿಯಮ , ಲೇವಾದೇವಿ ಮತ್ತು ಕಾಯ್ದೆ ನಿಯಮ , ಗಿರವಿ 
ಕಾಯ್ದೆ ಮತ್ತು ಚೀಟಿ ನಿಧಿ ಕಾಯ್ದೆ ಮತ್ತು ನಿಯಮ , ಸಂಘಗಳ ನೋಂದಣಿ ಕಾಯ್ದೆ 1960 ರ ನಿಯಮಗಳಲ್ಲಿ ನಿಗಧಿಪಡಿಸಿರುವ ಮಾನದಂಡಗಳನ್ನು 
ಅನುಸರಿಸುವುದು. 


ಅಧ್ಯಾಯ - 5 


ಕಲಂ 4(1) ( ಬಿ) (V) 


1 . ಇಲಾಖೆಯು ರಾಜ್ಯದಲ್ಲಿ ಕೆಳಕಂಡ ಶಾಸನಬದ್ಧ ಕಾಯ್ದೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. 

1, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮಗಳು 1960 . 
2. ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಕಾಯ್ದೆ 1997 ಮತ್ತು ನಿಯಮಗಳು 2004, 

ಚಿಟ್‌ಫಂಡ್ ಆಕ್ಟ್ 1982 ಮತ್ತು ಚಿಟ್‌ಫಂಡ್ ನಿಯಮಗಳು (ಕರ್ನಾಟಕ) 1983 . 
4 . ಪಾನ್‌ಬೋಕರ್ ಆಕ್ಸ್ 1960 ಮತ್ತು ನಿಯಮಗಳು 1966 . 
5. ಕರ್ನಾಟಕ ಮನಿಲೆಂಡರ್‌ ಕಾಯ್ದೆ 1961 ಮತ್ತು ನಿಯಮಗಳು 1965 . 

6. ಕರ್ನಾಟಕ ಮಿತಿ ಮೀರಿದ ಬಡ್ಡಿ ವಿಧಿಸುವಿಕೆ ಕಾಯ್ದೆ 2004. 
2. ಉಪ ನಿಬಂಧಕರ ಕಚೇರಿಯಲ್ಲಿ ನಿರ್ವಹಿಸುತ್ತಿರುವ ಇತರೇ ನಿಯಮಗಳ ವಹಿಗಳು: 


1. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು . 


2 . ಕರ್ನಾಟಕ ಸಾಮಾನ್ಯ ನೇಮಕಾತಿ ನಿಯಮಗಳು 


3. ಕರ್ನಾಟಕ ನಾಗರೀಕ ಸೇವಾ (ವೈದ್ಯಕೀಯ ಹಾಜರಾತಿ) ನಿಯಮಗಳು . 


4 . ಕರ್ನಾಟಕ ನಾಗರೀಕ ಸೇವೆಗಳು (ಕಾಲಮಿತಿ ಬಡ್ತಿ ನಿಯಮಗಳು ) . 


5. ಕರ್ನಾಟಕ ನಾಗರೀಕ ಸೇವೆಗಳು (ಸ್ವಯಂಚಾಲಿತ ಮುಂಬಡ್ತಿ). 
6. ಇಲಾಖೆಯಿಂದ ಹೊರಡಿಸಿರುವ ಮುಖ್ಯ ಆದೇಶಗಳು . 


ಭಾಗ - ೩ 


೧೨೨೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 
7. ಕರ್ನಾಟಕ ಸಾಮಾನ್ಯ ಭವಿಷ್ಯನಿಧಿ ನಿಯಮಗಳು. 
8. ಕರ್ನಾಟಕ ಆರ್ಥಿಕ ಸಂಹಿತೆ. 

೨. ಕರ್ನಾಟಕ ಸ್ವವಿವರ ಸಾಧಿಲ್ವಾರು ವೆಚ್ಚ ಕೈಪಿಡಿ. 
3 . ಉಪ ನಿಬಂಧಕರು ಕಚೇರಿಯಲ್ಲಿ ನಿರ್ವಹಿಸುತ್ತಿರುವ ವಹಿಗಳು ; 


1. ಯಿಂದಾ ಪುಸ್ತಕ. 
2. ರವಾನೆ ಪುಸ್ತಕ . 
3. ಸಿಬ್ಬಂದಿ ಸೇವಾ ಪುಸ್ತಕಗಳು 
4. ಹಾಜರಾತಿ ಪುಸ್ತಕ. 
5. ಸಂಬಳ, ಪ್ರವಾಸಭತ್ಯೆ ಮತ್ತು ಸಾದಿಲ್ವಾರು ಪಾವತಿ ಪುಸ್ತಕ. 
6. ನಗದು ಪುಸ್ತಕ. 
7. ವಿಷಯ ಪುಸ್ತಕ. 
8. ಸಿಬ್ಬಂದಿ ಚಲನವಲನ ಪುಸ್ತಕ. 
9. ನಗದೀಕರಣ ಪುಸ್ತಕ. 
10. ಚೆಕ್ ಪುಸ್ತಕ. 


4 . ಇತರೇ ಕಡತಗಳು ಮತ್ತು ದಾಖಲೆಗಳು: 


1. ನೋಂದಣಿ ವಹಿಗಳು 
2. ಸಹಕಾರ ಸಂಘಗಳ ನೋಂದಣಿ ಪಟ್ಟಿ. 
3. ಬೈಲಾ ತಿದ್ದುಪಡಿ ವಹಿ ಮತ್ತು ಕಡತ. 
4. ಹಣ ದುರುಪಯೋಗದ ಕಡತ ಮತ್ತು ತಃಖ್ಯೆಗಳು. 
5. ಯೋಜನಾ ಶಾಖೆಯ ಅನುಷ್ಠಾನದ ವಹಿ ಮತ್ತು ಕಡತ. 
6. ಲೇವಾದೇವಿ ಮತ್ತು ಗಿರವಿ ವಹಿ ಮತ್ತು ಕಡತ. 
7. ಸಹಕಾರ ಸಂಘಗಳ ಕಾಯ್ದೆ ಕಲಂ 64 ,65ರ ವಿಚಾರಣೆ ಪರಿವೀಕ್ಷಣೆ ವಹಿ. 
8 ಸಹಕಾರ ಸಂಘಗಳ ಕಾಯ್ದೆ ಕಲಂ 68ರ ಆದೇಶದ ಕಡತ. 
9 , ಸಹಕಾರ ಸಂಘಗಳ ಕಾಯ್ದೆ ಕಲಂ 29 ( ಸಿ) ರ ಕಡತ 
10 . ಸಹಕಾರ ಸಂಘಗಳ ಕಾಯ್ದೆ ಕಲಂ 30 (1) , 31 , 28 ( ಎ ) ಕ್ಕೆ ಸಂಬಂಧಿಸಿದ ಕಡತಗಳು. 
11. ಸಹಕಾರ ಸಂಘಗಳ ಕಾಯ್ದೆ ಕಲಂ 63ರ ಆಡಿಟ್ ವರದಿಯ ವಹಿ . 
12 . ಸಹಕಾರ ಸಂಘಗಳ ಕಾಯ್ದೆ ಕಲಂ 70ರ ವಹಿ . 
13. ಸಹಕಾರ ಸಂಘಗಳ ಕಾಯ್ದೆ ಕಲಂ 69ರ ವಹಿ . 
14. ದಾವಾ ಶಾಖೆಯ ನಗದು ಪುಸ್ತಕ. 
15 . ವಾರ್ಷಿಕ ಅಂಕಿಅಂಶಗಳ ತಃಖ್ಯೆ. 
16 . ಸ್ಟ್ಯಾಂಪ್ ನಿರ್ವಹಣೆಯ ವಹಿ . 
17. ದೂರು ಅರ್ಜಿ ವಿಲೇವಾರಿ ವಹಿ, ಕಡತ. 
18 . ಸಮಾಪನಾ ಸಹಕಾರ ಸಂಘಗಳ ವಹಿ. 
19, ಆಡಳಿತ ಮಂಡಳಿ ರಚನೆಯ ವಾಚ್ ರಿಜಿಸ್ಟರ್ 
20. ಮಹಾಸಭೆಯ ವಹಿ . 
21. ಸರ್ಕಾರದಿಂದ ನಾಮನಿರ್ದೇಶನ ಹೊಂದಿರುವ ವಹಿ . 
22. ಲೇಖನ ಸಾಮಗ್ರಿ ರಿಜಿಸ್ಟರ್. 
23. ವಾರ್ಷಿಕ ಪರಿವೀಕ್ಷಣಾ ಕಡತ . 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೨೭ 


ಅಧ್ಯಾಯ - 6 

ಕಲಂ 4 ( 1) ( ಬಿ ) (vi) 

ಇಲಾಖೆ ಹೊಂದಿರುವ ದಸ್ತಾವೇಜುಗಳ ಪಟ್ಟಿ 
ಕಚೇರಿಯಲ್ಲಿ ನಿರ್ವಹಿಸಲಾದ ಎಲ್ಲಾ ಅಂತಿಮ ಆದೇಶ ನೀಡಿ, ಮುಕ್ತಾಯಗೊಳಿಸಿದ ನಂತರ ಪ್ರತಿ ಕಡತಗಳ ಪ್ರಾಮುಖ್ಯತೆಯನ್ನನುಸರಿಸಿ 
ಪ್ರವರ್ಗ ಎ. ಬಿ.ಸಿ. ಡಿ. ಇ ಮತ್ತು ಎನ್‌ ಎಂದು ದಿ: 15 -12 -1982 , 17 -11- 1990ರ ನಿಬಂಧಕರ ಸುತ್ತೋಲೆಯ ಪ್ರಕಾರ ವರ್ಗಿಕರಿಸಿ, ನಿರ್ವಹಿಸಲಾಗುತ್ತಿದೆ. 
ಪ್ರತಿ ವರ್ಗಿಕರಣದ ಅವಧಿ ಈ ಕೆಳಗಿನಂತೆ ಇರುತ್ತದೆ . 


" ಎ ಡಿಸ್ಪೋಸಲ್ 


ಶಾಶ್ವತ 


ಬಿ ಡಿಸ್ಪೋಸಲ್ 


30 ವರ್ಷಗಳು 


ಸಿ ಡಿಸ್ಪೋಸಲ್ 


10 ವರ್ಷಗಳು 


ಡಿ ಡಿಸ್ಪೋಸಲ್ 


5 ವರ್ಷಗಳು 


ಇ ಡಿಸ್‌ಪೋಸಲ್ 


1 ವರ್ಷಗಳು 


ಎನ್ ಡಿಸ್ಪೋಸಲ್ | 


ಪತ್ರ ವ್ಯವಹಾರ ಮಿತಿ 


ಇದರಲ್ಲಿ ಬರುವ ಎಲ್ಲಾ ಕಡತಗಳು ಮತ್ತು ಕಚೇರಿ ಕಾರ್ಯಗಳಲ್ಲಿ ಬಳಸುತ್ತಿರುವ ವಿವಿಧ ರೀತಿಯ ವಹಿಗಳು, ತಃಖ್ಯೆಗಳು, ಮಾಹಿತಿಗಳು, 
ನಿಯತಕಾಲಿಕಗಳು, ಸೇವಾ ವಹಿಗಳು , ನಿರ್ವಹಿಸುತ್ತಿರುವ ಕಡತಗಳು, ಅಂಕಿ ಅಂಶ ವಹಿ . ಪೀಠೋಪಕರಣ ವಹಿ, ಗ್ರಂಥಾಲಯ ವಹಿ, ಎಲ್‌ಸಿ/ಎಲ್ಎ 
ಪ್ರಶ್ನೆ ವಹಿ, ಮುಂತಾದುವುಗಳು . 


ಅಧ್ಯಾಯ- 7 

ಕಲಂ 4(1) ( ಬಿ) ( vii) 
ಕಾರ್ಯನೀತಿಯ ರಚನೆ ಮತ್ತು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಹಕಾರಿಗಳೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 

ಮಾಡಲು ಇರುವಂತಹ ವ್ಯವಸ್ಥೆಯ ವಿವರಗಳು. 
1. ಯಶಸ್ವಿನಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಮಟ್ಟದ ಅನುಷ್ಠಾನ ಸಮಿತಿ 
2 . ಸಹಕಾರಿ ಸಪ್ತಾಹ ಆಚರಣೆಗೆ ಸಂಬಂಧಿಸಿದಂತೆ ಸಹಕಾರಿಗಳೊಡನೆ ಸಭೆ 
3. ಸಮನ್ವಯ ಸಮಿತಿ ಸಭೆ 

ಪಿಕಾರ್ಡ್ ಬ್ಯಾಂಕುಗಳ ಅಭಿವೃದ್ಧಿ ಕ್ರಿಯಾ ಯೋಜನೆ ಸಭೆ ನಡೆಸುವುದು. 

ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ., ಮಡಿಕೇರಿ ಇದರ ಅಭಿವೃದ್ಧಿ ಕ್ರಿಯಾ ಯೋಜನೆಯಲ್ಲಿ ಭಾಗವಹಿಸುವುದು. 
6. ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆಯೊಂದಿಗೆ ಜಿಲ್ಲಾ ಸಮನ್ವಯ ಸಮಿತಿ ಸಭೆ ನಡೆಸುವುದು. 
7. ವೈದ್ಯನಾಥನ್ ವರದಿ ಅನುಷ್ಠಾನದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಮಿತಿ ಸಭೆ. 

ಅಧ್ಯಾಯ - 8 

ಕಲಂ 4(1) ( ಬಿ ) ( vi) 
ಈ ಕಚೇರಿಯ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ / ನೌಕರರ ಸಂಪರ್ಕಜಾಲ ( Directory 
ಸಹಕಾರ ಸಂಘಗಳ ಉಪನಿಬಂಧಕರು ಕೊಡಗು ಜಿಲ್ಲೆ, ಮಡಿಕೇರಿ ಇವರ ಕಚೇರಿಯ ಸಿಬ್ಬಂದಿ ವರ್ಗದವರ ವಿವರ 


ಅಧಿಕಾರಿ/ ನೌಕರರ ಹೆಸರು 


ಪದನಾಮ 


ದೂರವಾಣಿ ಸಂಖ್ಯೆ 


ಶ್ರೀ ಎಂ . ವೆಂಕಟಸ್ವಾಮಿ 


ಸಹಕಾರ ಸಂಘಗಳ ಉಪನಿಬಂಧಕರು 


08272 - 228519 


ಶ್ರೀ ಶ್ರೀಧರ ಆರ್ 


ಅಧೀಕ್ಷಕರು 


08272 - 228519 


ಶ್ರೀ ಎಂ .ಎಸ್ ಮೋಹನ್ 


ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 


08272 - 228519 


- 4 | ಶ್ರೀ ಎಂ . ಈ ಮೋಹನ್ 


ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 


08272 - 228519 


೧೨೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ- ೩ 


*) 


ಅಧಿಕಾರಿ / ನೌಕರರ ಹೆಸರು 


ಪದನಾಮ 


ದೂರವಾಣಿ ಸಂಖ್ಯೆ 


2|| 


5 


| 


ಶ್ರೀ ನರಸಿಂಹ ಮೂರ್ತಿ 


ದ್ವಿ. ದ. ಸ 


08272 - 228519 


ಶ್ರೀ ಕೆ.ಎ ಸಿದ್ದಿಕ್ 


ಗ್ರೂಪ್ ಡಿ ನೌಕರರು 


08272 - 228519 


| ಶ್ರೀ ಸೋಮಯ್ಯ 


ಗ್ರೂಪ್ ಡಿ ನೌಕರರು 


08272 - 228519 | 


ಶ್ರೀಮತಿ ರಾಜಮ್ಮ 


ಗ್ರೂಪ್ ಡಿ ನೌಕರರು 


ಅಧ್ಯಾಯ - 9 

ಕಲಂ 4(1) ( ಬಿ) (ix ) 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ಕಚೇರಿಯ ಸಿಬ್ಬಂದಿ ವರ್ಗದವರ ತಿಂಗಳ ವೇತನದ ವಿವರ 


೧) 


ಅಧಿಕಾರಿ/ ಸಿಬ್ಬಂದಿ ವಿವರ 


ಹುದ್ದೆಯ ವಿವರ 


ಗ್ರೇಡ್ 


ವೇತನ ಶ್ರೇಣಿ 


ಮೂಲ 
ವೇತನ 


ಒಟ್ಟು ವೇತನ 


೩ 


ಶ್ರೀ ಎಂ . ವೆಂಕಟಸ್ವಾಮಿ 


ಸಹಕಾರ ಸಂಘಗಳ 
ಉಪನಿಬಂಧಕರು 


18150 - 26925 


20550 


39354 


2 | ಶ್ರೀ ಹೆಚ್.ಎನ್ ರಮೇಶ್ 


ಸಹಕಾರ ಅಭಿವೃದ್ಧಿ ಅಧಿಕಾರಿ 


10800 - 20025 


12000 | 


22960 


ಅಧೀಕ್ಷಕರು 


10000 - 18150 


12300 


23505 


| ಶ್ರೀ ಶ್ರೀಧರ ಆರ್ 
ಶ್ರೀ ಎಂ .ಎಸ್ ಮೋಹನ್ 


8825 – 16000 


10800 


20632 


ಶ್ರೀ ಎಂ . ಈ ಮೋಹನ್ 


ಸಹಕಾರ ಸಂಘಗಳ ಹಿರಿಯ 

ನಿರೀಕ್ಷಕರು 


8825 - 16000 


10800 


20707 


6 


| ಶ್ರೀಮತಿ ಸಿ. ಕೆ ಭವಾನಿ 


8825 - 16000 


10800 


21057 


ಶ್ರೀ ಪಿ . ಬಿ ಮೋಹನ್ ಕುಮಾರ್ 


ಪ್ರ . ದ . ಸ . 


| ಸಿ | 


7275- 13150 


8400 


16386 


8 


| 


ಶ್ರೀ ನರಸಿಂಹ ಮೂರ್ತಿ 


ದ್ವಿ . ದ. ಸ 


5800 - 10500 


7450 


14218 


ಶ್ರೀ ಕೆ.ಎ ಸಿದ್ದಿಕ್ 


ಗೂಪ್ ಡಿ ನೌಕರರು 


5500 - 9500 


6950 


13510 


10 | ಶ್ರೀ ಸೋಮಯ್ಯ 


ಗ್ರೂಪ್ ಡಿ ನೌಕರರು 


5500 -9500 


6650 | 


13385 


ಅಧ್ಯಾಯ - 10 

ಕಲಂ 4(1) ( ಬಿ) (X) 
ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳ ಅಯವ್ಯಯದ ವಿವರ 2011 - 12 ನೇ ಸಾಲಿನ ಆಯವ್ಯಯದ ಬಗ್ಗೆ ಟಿಪ್ಪಣಿ 


) 


ಲೆಕ್ಕ ಶೀರ್ಷಿಕೆ 


ಯೋಜನೆಯ ವಿವರ 


ಗುರಿ ( ರೂ 


ಲಕ್ಷಗಳಲ್ಲಿ) 


ಇ 


2425 - 00 - 101 - 0 - 61 


2 . 00 


4425 - 00 - 101 - 0 - 62 


0 . 75 


ಆಸ್ತಿಗಳ ಸೃಷ್ಟಿಗಾಗಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮಂಜೂರು ಮಾಡಿದ 

ಸಾಲಗಳ ಮೇಲೆ ಸಹಾಯಧನ 
ಮಹಿಳಾ ಸಹಕಾರ ಸಂಘಗಳ ಹೂಡಿಕೆಗಳು 
ಹಾಲು ಉತ್ಪಾದನಾ ಮಹಿಳಾ ಸಹಕಾರ ಸಂಘಗಳಿಗೆ 

ಮೂಲಭೂತ ಸೌಕರ್ಯಗಳು 
ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಸಹಾಯ 

( ಎನ್. ಸಿ. ಡಿ. ಸಿ ಯೋಜನೆ) 


0. 25 


2425 - 00 - 101 - 0 - 30 


1.50 


2425 - 00 - 101- 0 - 28 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೨೯ 


| 


(d 


ಲೆಕ್ಕ ಶೀರ್ಷಿಕೆ 


ಯೋಜನೆಯ ವಿವರ 


ಗುರಿ ( ರೂ 


ಲಕ್ಷಗಳಲ್ಲಿ) 


| 


1 .50 


4425 - 00 - 101 - 0 - 26 


ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಷೇರು ಬಂಡವಾಳ 

ಸಹಾಯ (ಸಾಮಾನ್ಯ - ನಬಾರ್ಡ್ ಯೋಜನೆ) 


0 


| 


3 . 00 


- 


4425 - 00 - 101 - 0 - 29 


ಇತರೇ ಸಹಕಾರ ಸಂಘಗಳಿಗೆ ಷೇರು ಬಂಡವಾಳ 


| 


3.00 


3 . 00 


6425 - 00 - 101 - 0 - 27 


ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹ ಮತ್ತು 

ಅಭಿವೃದ್ದಿಗಾಗಿ ಆರ್ಥಿಕ ಸಹಾಯ ( ಸಾಲ) 
ಒಟ್ಟು 


12.00 


12 . 00 


ಅಧ್ಯಾಯ - 11 


ಕ್ರಸಂ 


ಕಲಂ 4(1) ( ಬಿ) ( xi) 
ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡ ಸಹಾಯಧನ ಕಾರ್ಯಕ್ರಮಗಳ ಜಾರಿಯ ವಿಧಾನ ಮತ್ತು ಅಂತಹ ಕಾರ್ಯಕ್ರಮಗಳ 
ಫಲಾನುಭವಿಗಳ ವಿವರ 

ಸಹಾಯಧನ ಮಂಜೂರು 
ಯೋಜನೆಯ ವಿವರ ಸಹಾಯಧನ ಮಂಜೂರಾತಿ ನೀಡಲು ಇರುವ ಅರ್ಹತೆ 

ಮಾಡಿದ ಅಧಿಕಾರಿಯ ಹೆಸರು 
ಪಿಕಾರ್ಡ್ ಬ್ಯಾಂಕ್ / ಕೃಷಿ ಪತ್ತಿನ ಸಹಕಾರ ಸಂಘಗಳ 

ಸದಸ್ಯರಾಗಿದ್ದು, ಪರಿಶಿಷ್ಟ ಜಾತಿ ಸದಸ್ಯರು ಪಡೆದ 
ವಿಶೇಷ ಘಟಕ ಯೋಜನೆ ಶೇ . 60ರ ಸಾಲದ ಮೇಲೆ ಶೇ . 60ರ ಸಹಾಯಧನ 

ಸಹಾಯಕ ನಿಬಂಧಕರು, 
ಸಹಾಯಧನ 1. ಮಡಿಕೇರಿ ತಾಲ್ಲೂಕು. 

ಮಡಿಕೇರಿ. 
2. ಸೋಮವಾರಪೇಟೆ ತಾಲ್ಲೂಕು. 
_ 3, ವಿರಾಜಪೇಟೆ ತಾಲ್ಲೂಕು 


ಅಧ್ಯಾಯ - 12 


ಕಲಂ 4(1) ( ಬಿ) ( xii) 
ಸಹಾಯಧನವನ್ನು ಬಿಡುಗಡೆ ಮಾಡುವ ಬಗ್ಗೆ ಕ್ರಮ 


ಕ್ರ. ಸಂ 


ಯೋಜನೆಯ ವಿವರ 


ಅರ್ಜಿಯ ವಿಧಾನಗಳು 


ಮಂಜೂರಾತಿಯ ವಿಧಾನ 


ವಿತರಿಸುವ ವಿಧಾನ 


ವಿಶೇಷ ಘಟಕ ಯೋಜನೆ 
ಶೇ . 60ರ ಸಹಾಯ ಧನ 


ಗ್ರಾಮ ಸಭೆಯಲ್ಲಿ 
ಆಯ್ಕೆಯಾದ 
ಅರ್ಹತೆಯುಳ್ಳ 
ಫಲಾನುಭವಿಗಳು 


ತಾಲ್ಲೂಕು ಪಂಚಾಯತ್ ಕಾರ್ಯ 
ತಾಲೂಕು ಪಂಚಾಯತ್ | ನಿರ್ವಹಣಾಧಿಕಾರಿಯವರಿಂದ ಬಿಲ್ಲು ಮೇಲು 
ಸಾಮಾಜಿಕ ನ್ಯಾಯ ರುಜುವಿಗೆ ಕಳುಹಿಸಿ. ಬಳಿಕ ದೃಢೀಕರಣ 
ಸಮಿತಿ ಸಭೆಯಲ್ಲಿ 

ಸ್ವೀಕರಿಸಿದ ನಂತರ ವಿಶೇಷ ಠೇವಣಿ 
ಖಾತೆಯಿಂದ ಬಿಡುಗಡೆಗೊಳಿಸಲಾಗುವುದು. 


ಅಧ್ಯಾಯ - 13 

ಕಲಂ 4(1) ( ಬಿ) ( xi) 
ಇತರೇ ಮಾಹಿತಿಗಳನ್ನು ಪ್ರತಿ ವರ್ಷ ನಿಗಧಿತ ನಮೂನೆಯಲ್ಲಿ ಮಾಹಿತಿಯನ್ನು ಸಾರ್ವಜನಿಕರಿಗೆ ಪ್ರಕಟಿಸುತ್ತಿರುವ ಬಗ್ಗೆ 
1) ಸಹಕಾರ ಸಂಘಗಳ ಉಪ ನಿಬಂಧಕರು , ಕೊಡಗು ಜಿಲ್ಲೆ , ಮಡಿಕೇರಿ ಈ ವ್ಯಾಪ್ತಿಗೆ ಬರುವ ಸಹಕಾರ ಸಂಘಗಳ ವಿವರ : 
ಸಹಕಾರ ಸಂಘಗಳ ವರ್ಗ 

2011 - 12ಕ್ಕೆ 
1 | ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 
2 ಪ್ರಾ.ಸ.ಕೃ ಅಭಿವೃದ್ಧಿ ಮತ್ತು ಗ್ರಾಮೀಣ ಬ್ಯಾಂಕ್ ( ನಿ.) 


೧೨೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಕ್ರ. ಸಂ 


ಸಹಕಾರ ಸಂಘಗಳ ವರ್ಗ 


2011 -12ಕ್ಕೆ 


ಪ್ರಾ.ಸ.ಕೃ ಅಭಿವೃದ್ಧಿ ಮತ್ತು ಸಹಕಾರ ಬ್ಯಾಂಕ್ (ನಿ.) 
| ಲ್ಯಾಂಪ್ಸ್ ಸಹಕಾರ ಸಂಘಗಳು 
ರೇಷ್ಮೆ ಬೆಳೆಗಾರರ ಸಹಕಾರ ಸಂಘಗಳು 
ಸಹಕಾರಿ ಗೇನ್ ಬ್ಯಾಂಕ್‌ಗಳು ( ದವಸ ಭಂಡಾರ ) 


- 5 


ಪಟ್ಟಣ ಸಹಕಾರ ಬ್ಯಾಂಕ್‌ಗಳು 


ಇತರೆ ಪತ್ತಿನ ಸಹಕಾರ ಸಂಘಗಳು 


9 


. 


( ನೌಕರರ ಪತ್ತಿನ ಸಹಕಾರ ಸಂಘಗಳು 


10 


ತಾಲ್ಲೂಕು ಕೃಷಿ ಮತ್ತು ಹುಟ್ಟುವಳಿ ಮಾರಾಟ ಸಂಘಗಳು 


ಇತರೆ ಮಾರಾಟ ಸಹಕಾರ ಸಂಘಗಳು 


12 | ಲೈವ್‌ಸ್ಟಾಕ್ ಸಹಕಾರ ಸಂಘಗಳು 


ಹಾಲು ಉತ್ಪಾದಕರ ಸಹಕಾರ ಸಂಘಗಳು 


ಸಂಯುಕ್ತ ಬೇಸಾಯ ಸಹಕಾರ ಸಂಘಗಳು 


15 | ಏತ ನೀರಾವರಿ ಸಹಕಾರ ಸಂಘಗಳು 


16 


ನೀರು ಬಳಕೆದಾರರ ಸಹಕಾರ ಸಂಘಗಳು 


17 


ಮೀನುಗಾರಿಕಾ ಸಹಕಾರ ಸಂಘಗಳು 


18 


| ಕೈಗಾರಿಕಾ ಸಹಕಾರ ಸಂಘಗಳು 


ಗ್ರಾಹಕರ ಸಹಕಾರ ಸಂಘಗಳು 
| ಕೇಂದ್ರ ಸಗಟು ಮಾರಾಟ ಮಳಿಗೆ 
| 


20 


21 | ಗೃಹ ನಿರ್ಮಾಣ ಸಹಕಾರ ಸಂಘಗಳು 


22 


| 


ಜಿಲ್ಲಾ ಸಹಕಾರ ಒಕ್ಕೂಟ 


| ಜಿಲ್ಲಾ ಸಹಕಾರ ಮಹಾಮಂಡಳಿ 


| ವಿವಿದೋದ್ದೇಶ ಸಹಕಾರ ಸಂಘಗಳು 


25 | ವಿದ್ಯಾರ್ಥಿ ಗ್ರಾಹಕ ಸಹಕಾರ ಸಂಘಗಳು 


ಮಹಿಳಾ ಸಹಕಾರ ಸಂಘಗಳು 


27 | ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘಗಳು 


ಸಾರಿಗೆ ಸಹಕಾರ ಸಂಘಗಳು 


ಇತರೆ ಸಹಕಾರಿ ಸಂಘಗಳು 


ಒಟ್ಟು 


ಭಾಗ - ೩ 


೧೨೩೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಅಧ್ಯಾಯ- 14 
ಕಲಂ 4 (1) ( ಬಿ ) (xiv) 


ಕಚೇರಿಯ ಹೆಸರು 


ಮಾಹಿತಿ ಹಕ್ಕು ಅಧಿನಿಯಮ 2005 ಮಾಹಿತಿ ಹಕ್ಕು ಕಾಯ್ದೆ 2005 ಕಲಂ ಮಾಹಿತಿ ಹಕ್ಕು ಕಾಯ್ದೆ 2005ರ ಕಲಂ 

ಪ್ರಕರಣ 19(1)ರಡಿಯಲ್ಲಿ | 5 (1) ರ ಪ್ರಕಾರ ಸಾರ್ವಜನಿಕ ಮಾಹಿತಿ | 5( 2) ರ ಪ್ರಕಾರ ಸಹಾಯಕ ಸಾರ್ವಜನಿಕ 
ನೇಮಿಸಲಾದ ಮೇಲ್ಮನವಿ ಪ್ರಾಧಿಕಾರ 

ಅಧಿಕಾರಿ 

ಮಾಹಿತಿ ಅಧಿಕಾರಿ 


ಶ್ರೀ ಬಿ . ಎಸ್ ಹರೀಶ್ 
ಸಹಕಾರ ಸಂಘಗಳ 

ಜಂಟಿನಿಬಂಧಕರು 
ಮೈಸೂರು ಪ್ರಾಂತ ಮೈಸೂರು 


ಶ್ರೀ ಎಂ . ವೆಂಕಟಸ್ವಾಮಿ , ಸಹಕಾರ 
ಸಂಘಗಳ ಉಪನಿಬಂಧಕರು 
ಕೊಡಗು ಜಿಲ್ಲೆ ಮಡಿಕೇರಿ 


ಶ್ರೀ ಶ್ರೀಧರ . ಆರ್ 

ಅಧೀಕ್ಷಕರು 
ಸಹಕಾರ ಸಂಘಗಳ ಉಪನಿಬಂಧಕರ 
ಕಚೇರಿ, ಕೊಡಗು ಜಿಲ್ಲೆ, ಮಡಿಕೇರಿ 


ಸಹಕಾರ ಸಂಘಗಳ 

ಉಪನಿಬಂಧಕರ 
ಕಛೇರಿ ಕೊಡಗು ಜಿಲ್ಲೆ, 

ಮಡಿಕೇರಿ 


ದೂರವಾಣಿ ನಂ : 
0821 - 2520823 


ದೂರವಾಣಿ ನಂ : 
08272 - 228519 


ದೂರವಾಣಿ ನಂ : 
08272 - 228519 


email ID : 


email ID : 


email ID : 


jrcs- mysore- ka @ nic.in 


| drcs-kodagu -ka @ nic .in 


drcs-kodagu -ka @ nic .in 


ಅಧ್ಯಾಯ -15 


ಕಲಂ 4 (1 ) ( ಬಿ ) ( xv) 


ನಿರ್ಧಿಷ್ಟ ಪಡಿಸಬಹುದಾದಂಥ ಇತರೆ ಮಾಹಿತಿಗಳು 
ನಾಗರೀಕರಿಗೆ ಉಪಯೋಗವಾಗುವ ಪ್ರಕಟಿಸಲಾದ ಇತರೆ ಮಾಹಿತಿ ಅಥವಾ ಪ್ರಕಟಣೆಗಳು 
1. ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಬಗ್ಗೆ ವಿವರಗಳು. 
2. ಸಂಘಗಳ ನೋಂದಣಿ ಕಾಯ್ದೆ 1960 ಇದರಲ್ಲಿ ದಾಖಲೆಗಳನ್ನು ಫೈಲಿಂಗ್ ಮಾಡಲು ತಿಳುವಳಿಕೆ . 


ಎಂ . ವೆಂಕಟಸ್ವಾಮಿ , 
ಸಹಕಾರ ಸಂಘಗಳ ಉಪನಿಬಂಧಕರು 

ಕೊಡಗು ಜಿಲ್ಲೆ, ಮಡಿಕೇರಿ 


ಪಿ . ಆರ್ . 03 


ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು, ಶಿರಸಿ ವಿಭಾಗ, ಶಿರಸಿ ಇವರ ನಡಾವಳಿಗಳು 
ವಲಯ ಅರಣ್ಯಾಧಿಕಾರಿ , ಹುಲೇಕಲ್‌ರವರ ಅರಣ್ಯ ಮೊಕದ್ದಮೆ ಸಂಖ್ಯೆ .5/ 04- 05/ ದಿ:31- 01 - 2005. 

ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71( ಎ) ಯಿಂದ ( ಜಿ) ವರೆಗೆ 
ಉಪಸ್ಥಿತಿ: 
ಶೀ ಡಿ. ಯತೀಶಕುಮಾರ, ಕ. ಆ. ಸೇ ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಶಿರಸಿ ವಿಭಾಗ, ಶಿರಸಿ 
ವಲಯ ಅರಣ್ಯಾಧಿಕಾರಿ, 

ಫಿರ್ಯಾದಿದಾರರು... 
ಹುಲೇಕಲ್ ವಲಯ , ಹುಲೇಕಲ್, ( ಪ್ರತಿನಿಧಿಸಿದವರು : ಸಹಾಯಕ ಸರಕಾರಿ ಅಭಿಯೋಜಕರು, 
ಜೆ. ಎಂ .ಎಫ್.ಸಿ ನ್ಯಾಯಾಲಯ ,ಶಿರಸಿ) 
ಶ್ರೀ ಶ್ರೀಪಾದ ಗಣಪತಿ ಹೆಗಡೆ, ಸಾ: ಯಡಳ್ಳಿ, ವಾನಳ್ಳಿ 

ಅರ್ಜಿದಾರರು.. 


ಪ್ರಕರಣದ ಹಿನ್ನೆಲೆ/ ಪ್ರಸ್ತಾವನೆ : 

ದಿನಾಂಕ:31- 01 - 2005 ನೇ ತಾರೀಖಿನಂದು ಮೆಣಸಿ ಗಾಮ ಅರಣ್ಯ ಸಮೀತಿ ಅಧ್ಯಕ್ಷರಾದ ಶ್ರೀ ಸತ್ಯನಾರಾಯಣ ಗಣಪತಿ ಹೆಗಡೆ 
ಸಾ : ಹೆಗ್ಗುಂಬೈ ಇವರು ರಾತ್ರಿ ಸುಮಾರು 10 .45ರ ಸಮಯಕ್ಕೆ ಸ್ವರ್ಣಗದ್ದೆಯಿಂದ ಶಿರಸಿ ಕಡೆಗೆ ಬರುತ್ತಿರುವ ಜೀಪನ್ನು ತಡೆದು ನಿಲ್ಲಿಸಿ, 
ಪರಿಶೀಲಿಸಿದಾಗ ಅದರಲ್ಲಿ ಸಾಗವಾನಿ ಕಟ್ಟಿಗೆಯ ಕೊರೆದ ನಡೆಗಳು ಇರುವದನ್ನು ಕಂಡು ಕೂಡಲೇ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಜಾನ್ಮನೆ 


೧೨೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಉಪ ವಿಭಾಗ ಇವರಿಗೆ ಹಾಗೂ ವಲಯ ಅರಣ್ಯಾಧಿಕಾರಿ, ಹುಲೇಕಲ್‌ರವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸಂದೇಶ ತಿಳಿಸಿದರು. ಅದರಂತೆ, 
ಘಟನಾ ಸ್ಥಳಕ್ಕೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವಲಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಂದು ಜೀಪನ್ನು ಪರಿಶೀಲಿಸಲಾಗಿ, 
ಅದರಲ್ಲಿ ಸಾಗವಾನಿ ನಡೆಗಳು ಇರುವುದನ್ನು ಖಚಿತ ಪಡಿಸಿಕೊಳ್ಳಲಾಯಿತು. ಸದರಿ ನಡೆಗಳನ್ನು ಬ್ಯಾಟರಿ ಬೆಳಕಿನಲ್ಲಿ ಪರಿಶೀಲಿಸಿದ್ದು ಯಾವುದೇ 
ಇಲಾಖಾ ಛಪ್ಪಾ ವಗೈರೆ ಇರಲಿಲ್ಲ. ಆದ್ದರಿಂದ ಇದು ಅಕ್ರಮ ಕಳ್ಳ ಸಾಗಾಣಿಕೆಯಿಂದ ತಂದಿದ್ದಾಗಿ ಖಚಿತ ಪಟ್ಟಿತು. ಸದರಿ ಜೀಪನ್ನು 
ಚಲಾಯಿಸುತ್ತಿದ್ದ ವ್ಯಕ್ತಿ ಶ್ರೀ ಶ್ರೀಪಾದ ಗಣಪತಿ ಹೆಗಡೆ ಸಾ : ಯಡಳ್ಳಿ ಮತ್ತು ಜೀಪಿನ ಹಿಂಭಾಗದಲ್ಲಿ ಕುಳಿತ ವ್ಯಕ್ತಿ ಶ್ರೀ ಮಂಜುನಾಥ ಗಣಪತಿ ಶೆಟ್ಟಿ 
ಸಾ : ಹಲಸಿನಕೊಪ್ಪ, ಮೆಣಸಿ ಅಂತಾ ತಿಳಿಯಿತು. ಸದರ ವಾಹನದ ನೋಂದಣಿ ಸಂಖ್ಯೆ ಜೀಪು ಸಂ .ಕೆ- 31 ಎಂ .1249 ಆಗಿದ್ದು ಬಿಳಿ ಬಣ್ಣದ್ದಾಗಿರುತ್ತದೆ. 
ಸದರ ಜೀಪನ್ನು ವಲಯ ಅರಣ್ಯಾಧಿಕಾರಿ ಹುಲೇಕಲ್ ಕಛೇರಿಗೆ ತಂದು ಕಟ್ಟಿಗೆಗಳನ್ನು ಅಳತೆ ಮಾಡಲಾಗಿ ಅವು 18 = 0. 692 ಘ. ಮೀ ಇದ್ದವು. 
ಸದರ ವಾಹನ ಮಹೀಂದಾ ಆರಮೋಡಾ ಹಾಗೂ ಮಾಲನ್ನು ಇಲಾಖಾ ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು ಪ್ರಥಮ ವರ್ತಮಾನ ವರದಿ ತಯಾರಿಸಿ ಈ 
ಕಛೇರಿಗೆ ಮುಂದಿನ ಕ್ರಮಕ್ಕಾಗಿ ಹಾಜರ ಪಡಿಸಲಾಯಿತು. 


ತದನಂತರ ದಿ:1 - 2 - 2005 ರಂದು ಮುಂದಿನ ಆದೇಶದ ವರೆಗೆ ವಲಯ ಅರಣ್ಯಾಧಿಕಾರಿ , ಹುಲೇಕಲರವರ ಸುರಕ್ಷಿತ ವಶಕ್ಕೆ ಇಲಾಖಾ 
ಭದತೆಯಲ್ಲಿಡುವಂತೆ ಆದೇಶಿಸಲಾಗಿತ್ತು. 


ವಾಹನ ಮಾಲಿಕರಾದ ಶ್ರೀ ಶ್ರೀಪಾದ ಗಣಪತಿ ಹೆಗಡೆ, ಸಾ : ಮೆಣಸಿ ಇವರು ತಮ್ಮ ವಕೀಲರ ಮೂಲಕ ದಿನಾಂಕ:2 - 2 - 2005 ರಂದು 

ಹನವನು ಮಧ್ಯಂತರ ವಶಕ್ಕೆ ಬಿಟ್ಟುಕೊಡಬೇಕಾಗಿ ಅರ್ಜಿ ಸಲ್ಲಿಸಿದ್ದರು. ಈ ಬಗ್ಗೆ ವಿಚಾರಣೆ ನಡೆಸಿ ವಾಹನವನ್ನು ಮಾಲಿಕರಿಗೆ 
ಬಿಟ್ಟುಕೊಟ್ಟಲ್ಲಿ ವಾಹನವನ್ನು ಮಾರಾಟಮಾಡಿ, ಕೇಸಿಗೆ ಸಂಬಂಧಿಸಿದ ದಾಖಲೆಗಳನ್ನು ನಾಶಪಡಿಸಬಹುದಾಗಿದ್ದರಿಂದ ವಾಹನವನನ್ನು 
ಬಿಟ್ಟುಕೊಡಬಾರದಾಗಿ ಸರಕಾರಿ ಅಭಿಯೋಜಕರು ಸಲ್ಲಿಸಿದ ಅರ್ಜಿಯನ್ನು ಪರಿಗಣಿಸಿ ಅರ್ಜಿದಾರರು ಸಲ್ಲಿಸಿದ ಅರ್ಜಿಯನ್ನು ದಿ:15 - 4 - 2005 ರಂದು 
ತಿರಸ್ಕರಿಸಿ ಆದೇಶಿಸಲಾಗಿತ್ತು. 


ತದನಂತರ ಅರ್ಜಿದಾರರು ಸೆಶನ್ ನ್ಯಾಯಾಲಯ ಉತ್ತರ ಕನ್ನಡ ಕಾರವಾರ ಇವರಲ್ಲಿ ಅಪೀಲು ಸಲ್ಲಿಸಿದ್ದು, ಜಿಲ್ಲಾ ಸೆಶನ್ ನ್ಯಾಯಾಲಯವು 
ದಿ:7-7- 2005 ರಂದು ಈ ಕೆಳಕಂಡ ಶರತ್ತಿಗೊಳಪಟ್ಟು ವಾಹನ ಮಹೀಂದ್ರ ಜೀಪು ನಂ .ಕೆಎ - 31 ಎಂ .1249 ನ್ನು ಅರ್ಜಿದಾರರಿಗೆ ಮಧ್ಯಂತರ ವಶಕ್ಕೆ 
ಬಿಟ್ಟುಕೊಡಬೇಕಾಗಿ ಆದೇಶ ನೀಡಿತ್ತು 


ಶರತ್ತುಗಳು 


1. ರೂ .1,00,000 - 00 ದ ಬ್ಯಾಂಕ್ ಗ್ಯಾರಂಟಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಪಡೆದು ಸಲ್ಲಿಸುವುದು. 
2. ಸದರ ಪ್ರಕರಣ ಇತ್ಯರ್ಥವಾಗುವವರೆಗೂ ಪರಭಾರ ಮಾಡುವುದಾಗಲೀ ಮಾರಾಟ ಮಾಡುವುದಾಗಲೀ ಮಾಡಬಾರದು. 


ಯಾವುದೇ ಬದಲಾವಣೆ, ಬಣ್ಣ, ವಿನ್ಯಾಸ ಬದಲಾಯಿಸಬಾರದು. 


4. ಯಾವಾಗ ಪ್ರಾಧಿಕಾರವು ವಾಹನವನ್ನು ಹಾಜರು ಪಡಿಸಲು ತಿಳಿಸಿದರೂ , ಸುಸ್ಥಿತಿಯಲ್ಲಿಟ್ಟು ಹಾಜರ ಪಡಿಸುವುದು. 
5. ಈ ನ್ಯಾಯಾಲಯ ವಿಧಿಸುವ ಯಾವತ್ತು ಶರತ್ತಿಗೆ ಬದ್ದವಾಗಿರುವುದು ಎಂಬಿತ್ಯಾದಿ ಶರತ್ತಿನೊಂದಿಗೆ ವಾಹನದ ಮದ್ಯಂತರ 

ಬಿಡುಗಡೆಗೆ ಆದೇಶಿಸಲಾಗಿತ್ತು. 
ವಾಹನ ಮಾಲಿಕರು ಮೇಲ್ಕಂಡ ಯಾವತ್ತು ಶರತ್ತುಗಳನ್ನು ಪೂರೈಸಿ ವಾಹವನ್ನು ತಮ್ಮ ಮದ್ಯಂತರ ವಶಕ್ಕೆ ಪಡೆದುಕೊಂಡಿರುತ್ತಾರೆ . 

ತದನಂತರ ವಿಚಾರಣೆಯನ್ನು ಮುಂದುವರೆಸಿ, ವನಪಾಲಕ ಶೀ ಶೇಖರ ಬಂಗಾರಿ ನೆತೇಕರ್ ಇವರನ್ನು ವಿಚಾರಣೆಗೆ ಒಳಪಡಿಸಲಾಗಿ ಅವರ 
ಸಾಕ್ಷಿಯನ್ನು PW -1 ಅಂತ ಗುರುತಿಸಿ ಕೊಂಡಿದ್ದು ಅವರ ಸಾಕ್ಷಿಯ ಸಾರಾಂಶ ಈ ರೀತಿ ಇದೆ. 


" ದಿ : 31 - 01 - 2005 ರಂದು ಬಾತ್ಮಿ ಬಂದ ಮೇರೆಗೆ ನಾನು ಮತ್ತು ಒಬ್ಬ ವಾಚಮನ್ ಸೇರಿ ರಾತಿ 11 - 00 ಗಂಟೆಗೆ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿಯವರು ಕಳಿಸಿದ ಜೀಪಿನಲ್ಲಿ ಚಪ್ಪರ ಕಟ್ಟೆಗೆ ಬಂದಾಗ ಅಲ್ಲಿ ಜೀಪು ನಿಂತಿತ್ತು. ಜೀಪಿನಲ್ಲಿ ಕಳ್ಳ ಮಾಲು ಇದೆ ಅಂತ ಸತೀಶ ಹೆಗಡೆ 
ಹೆಗ್ಗುಂಬೈ ಇವರು ಒಂದು ಜೀಪನ್ನು ತಡೆದು ನಿಲ್ಲಿಸಿದ್ದರು. ಶ್ರೀ ಸತೀಶ ಹೆಗಡೆಯವರು ಗಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾಗಿದ್ದರು. ನಿಲ್ಲಿಸಿದ್ದ 
ಜೀಪಿನ ಬಾಗಿಲು ತೆಗೆದು ನೋಡಿದಾಗ ಅದರಲ್ಲಿ ಸಾಗವಾನಿ ತುಂಡುಗಳು ಇದ್ದವು, ಬ್ಯಾಟರಿ ಬೆಳಕಿನಲ್ಲಿ ತುಂಡುಗಳನ್ನು ಪರಿಸೀಲಿಸಿದಾಗ ಯಾವುದೇ 

ಲ್ಲ. ಜೀಪಿನಲ್ಲಿ ಶ್ರೀಪಾದ ಗಣಪತಿ ಹೆಗಡೆ ಇವರನ್ನು ಕೇಳಲಾಗಿ ಯಾವುದೇ ಪಾಸ ಯಾ ಪರಿಟ್ ಇಲ್ಲವೆಂದು 
ಹೇಳಿದರು. ನ್ಯಾಯಾಲಯದಲ್ಲಿ ತನ್ನ ಮುಂದೆ ಇರುವ ವ್ಯಕ್ತಿಯೇ ಶ್ರೀ ಶ್ರೀಪಾದ ಗಣಪತಿ ಹೆಗಡೆಯವರಾಗಿರುತ್ತಾರೆ. ಆ ದಿನ ನಾವು ನೋಡಿದ 
ಪರಿಶೀಲಿಸಿದ ಜೀಪು ಬಿಳಿ ಬಣ್ಣದ ಆರೋಡಾ ಜೀಪು ಇದ್ದು ಅದರ ಸಂಖ್ಯೆ ಕೆಎ - 31 ಎಂ - 1249 ಆಗಿರುತ್ತದೆ. ಅ ಮಾಲು ಮತ್ತು ಜೀಪನ್ನು 
ಗುರುತಿಸುತ್ತೇನೆ. ಆ ದಿನ ಮಾಲು ಹಾಗೂ ಜೀಪನ್ನು ಪಂಚನಾಮೆ ಮುಖಾಂತರ ಜಪ್ತ ಪಡಿಸಿಕೊಂಡೆವು. ಜೀಪಿನಲ್ಲಿ 18 ಸಾಗವಾನಿ ತುಂಡುಗಳಿದ್ದು 
ರೇಂಜ್ ಆಫಿಸಿಗೆ ತಂದು ಜೀಪಿನಲ್ಲಿದ್ದ ಸಾಗವಾನಿ ತುಂಡುಗಳನ್ನು ಇಳಿಸಿ ಅದಕ್ಕೆ KNFDF-8 LL ಅಂತ ಗುರುತು ಮಾಡಿದೆವು. ತುಂಡುಗಳಿಗೆ ಹಳದಿ 
ಬಣ್ಣದ ಚಾಕ್‌ನಿಂದ ನಂಬರ್ ಹಾಕಿದ್ದೇನೆ" ಮರದಿನ ಬೆಳಿಗ್ಗೆ ಆರೋಪಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆವು. ಗುನ್ನೆ ಹಿಡಿದ ದಿನವೇ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೩೩ 


ಪಥಮ ವರ್ತಮಾನ ವರದಿಯನ್ನು ದಾಖಲಿಸಿಕೊಂಡೆವು. ಈ ಸಾಕ್ಷಿ ವಿಚಾರಣೆಯಲ್ಲಿ ಪಂಚನಾಮೆಯನ್ನು ಪ್ರಥಮ ವರ್ತಮಾನ ವರದಿಯನ್ನು 
ಗುರುತಿಸಿದ್ದು , ಅದನ್ನು ಕಮವಾಗಿ ನಿಶಾನೆ ಪಿ1, ಪಿ2 ಎಂತ ಗುರುತಿಸಲಾಯಿತು. 


ಮರು ವಿಚಾರಣೆ ಇಲ್ಲಾ. 


ಅಭಿಯೋಜಕರ ಪರ ಎರಡನೇ ಸಾಕ್ಷಿಯಾಗಿ (PW2) ಶೀ ಸತ್ಯನಾರಾಯಣ ಗಣಪತಿ ಹೆಗಡೆ, ಸಾ : ಹೆಗ್ಗುಂಬೆ ಇವರನ್ನು ಈ 
ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಅವರು " ನಾನು ಮೆಣಸಿ ಗಾಮ ಅರಣ್ಯ ಸಮಿತಿ ಅಧ್ಯಕ್ಷನಾಗಿರುತ್ತೇನೆ. ದಿ:31- 01- 2005 ರಂದು 
ತನಗೆ ಅರಣ್ಯ ಮೂಲ ಕಳ್ಳತನ ಆಗುತ್ತಿರುವ ಬಗ್ಗೆ ಸುದ್ದಿ ಬಂತು ಆದ್ದರಿಂದ ಸೊಣಗಿನ ಮನೆ ಕಡೆ, ಸ್ವರ್ಣಗದ್ದೆ ಕಡೆಯಿಂದ ಶಿರಸಿ ಮಾರ್ಗವಾಗಿ 
ಒಂದು ಜೀಪು ಬಂತು ಅದನ್ನು ತಡೆದು ನಿಲ್ಲಿಸಿ, ಮನೆಗೆ ಬಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ದೂರವಾಣಿ ಮುಖಾಂತರ ನಡೆದ 
ಘಟನೆ ಬಗ್ಗೆ ವಿವರಿಸಿದಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವಲಯ ಅರಣ್ಯಾಧಿಕಾರಿ ಮತ್ತು ಕೆಲವು ಸಿಬ್ಬಂದಿಗಳು ಸೇರಿ ಘಟನೆ ನಡೆದ ಸ್ಥಳಕ್ಕೆ 
ಬಂದರು. ಸ್ಥಳದಲ್ಲಿ ಬ್ಯಾಟರಿ ಬೆಳಕಿನಲ್ಲಿ ಪಂಚನಾಮೆ ಮಾಡಿ ಜೀಪು ಮತ್ತು ಮಾಲನ್ನು ಜಪ್ತ ಮಾಡಿಕೊಂಡರು. ಹುಲೇಕಲ್ ವಲಯ ಕಛೇರಿಗೆ 
ತಂದು ಉದ್ದ ಅಗಲ ಅಳತೆ ಮಾಡಿದರು" ಎಂದು ಸಾಕ್ಷಿ ನುಡಿದಿರುತ್ತಾರೆ. ಅವರ ಸಾಕ್ಷಿಯಲ್ಲಿ ಮೂಡಿಬಂದ ಅಂಶಗಳು PW -1 ಸಾಕ್ಷಿಯ 
ಹೇಳಿಕೆಯನ್ನು ದೃಢಪಡಿಸುತ್ತದೆ . ಈ ಸಾಕ್ಷಿಯು ಜೀಪು ನಂ .ಕೆಎ - 31 ಎಂ .1249 ನೇದನ್ನು ಹಾಗೂ ಸಾಗವಾನಿ ಸೈಜುಗಳನ್ನು , ತನ್ನನು 
ಪಂಚನನ್ನಾಗಿ ಮಾಡಿಕೊಂಡು ತನ್ನ ಸಮಕ್ಷಮ ಜಪ್ತ ಪಡಿಸಿಕೊಂಡ ಬಗ್ಗೆ ವಿಚಾರಣೆಯಲ್ಲಿ ನುಡಿದಿರುತ್ತಾರೆ. ಈ ಸಾಕ್ಷಿಯು ಪಂಚನಾಮೆಯಲ್ಲಿ ತನ್ನ 
ಸಹಿಯನ್ನು ಗುರುತಿಸಿದ್ದು ಅದನ್ನು ನಿಶಾನೆ ಪಿಬಿ ಎಂದು ಗುರುತಿಸಿಕೊಳ್ಳಲಾಯಿತು, ಮರು ವಿಚಾರಣೆ ಇಲ್ಲಾ. 

ತದನಂತರ, ಅಭಿಯೋಜಕರ ಪರ 3ನೇ ( PW -3) ಸಾಕ್ಷಿಯಾಗಿ ಶ್ರೀ ಸೀತಾರಾಮ ಗಣಪತಿ ಭಟ್ಟ ಸಾ : ಮೆಣಸಿ, 
ಕುಂಬಾಳಗದ್ದೆ ಇವರನ್ನು ವಿಚಾರಣೆಗೆ ಒಳಪಡಿಸಿದಾಗ, ಅವರು, ಪಂಚನಾಮೆಯನ್ನು ಚಪ್ಪರಗಟ್ಟೆಯಲ್ಲಿ ಮಾಡಿದರು. ಪಂಚನಾಮೆಗೆ ಬೆಳಿಗ್ಗೆ 
ಸುಮಾರು 10 - 10.30 ಘಂಟೆ ಹೊತ್ತಿಗೆ ಮನೆಯಲ್ಲೆ ಸಹಿ ಮಾಡಿರುತ್ತೇನೆ. ನಾನು ಯಾವುದೇ ಕಟ್ಟಿಗೆ ವಶಪಡಿಸುವ ಕಾಲಕ್ಕಾಗಲಿ, ವಾಹನ 
ವಶಪಡಿಸುವ ಕಾಲಕ್ಕಾಗಲೀ ಹೋಗಿಲ್ಲ. ಎಂದು ಸಾಕ್ಷಿ ನುಡಿದಿರುತ್ತಾರೆ. ಈ ಸಾಕ್ಷಿಯು ಪಂಚನಮೆಯನ್ನು ಗುರುತಿಸಿದ್ದು ಅದರಲ್ಲಿಯ ಸಾಕ್ಷಿಯ 
ಸಹಿಯನ್ನು ನಿಶಾನೆ ಪಿl( ಸಿ) ಎಂದು ಗುರುತಿಸಲಾಗಿರುತ್ತದೆ. ಮರುವಿಚಾರಣೆ ಇಲ್ಲಾ. 

ಅಭಿಯೋಜಕರ ಪರ 4ನೇ ಸಾಕ್ಷಿಯಾಗಿ ( ಪಿಡಬ್ಲ್ಯು -4) ಶ್ರೀ ರವೀಂದ್ರ ನಾಯರ್‌, ಆಗಿನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 
ಇವರನ್ನು ವಿಚಾರಣೆಗೆ ಒಳಪಡಿಸಿದಾಗ, " ದಿ:31-01 -2005 ರಂದು ರಾತ್ರಿ 10.45ಘಂಟೆಗೆ ದೂರವಾಣಿ ಸಂದೇಶ ಬಂದ ಮೇರೆಗೆ ಚಪ್ಪರಗಟ್ಟೆ ಬಸ್ 
ನಿಲ್ಯಾಣದ ಬಳಿ ವಾಹನವನ್ನು ಕಟ್ಟಿಗೆ ಸಮೇತ ಹಿಡಿದು ನಿಲ್ಲಿಸಿದ ಸ್ಥಳಕ್ಕೆ ಹೋದಾಗ ವಾಹನದಲ್ಲಿ ಸಾಗವಾನಿ ಕಟ್ ಸೈಜುಗಳೂ ಇರುವುದು ಕಂಡು 
ಬಂತು. ಬ್ಯಾಟರಿ ಬೆಳಕಿನಲ್ಲಿ ವಾಹನವನ್ನು ಪರಿಶೀಲಿಸಿ ನಂತರ ವಾಹನದಲ್ಲಿದ್ದ ಕಟ್ಟಿಗೆ ತುಂಡುಗಳನ್ನು ಹೊರತೆಗೆದು ಅದಕ್ಕೆ ನಂಬರ್ ಹಾಕಿ ಛಪ್ಪಾ 
ಹೊಡೆದು ಕೆಂಪು ಬಣ್ಣದಿಂದ ನಿಶಾನೆ ಮಾಡಲಾಯಿತು. ಪಂಚನಾಮೆಯನ್ನು ತಯಾರಿಸಲಾಯಿತು ಎಂದು ಸಾಕ್ಷಿಯಲ್ಲಿ ನುಡಿದಿರುತ್ತಾರೆ. ಈ 
ಸಾಕ್ಷಿಯು ಪಂಚನಾಮೆಯನ್ನು ಗುರುತಿಸಿದ್ದು ಅದನ್ನು ನಿಶಾನೆ ಪಿl( ಡಿ) ಎಂದು ಗುರುತಿಸಲಾಯಿತು. 

ಅಭಿಯೋಜಕರ ಪರ 5ನೇ ಸಾಕ್ಷಿಯಾಗಿ ( ಪಿಡಬ್ಲ್ಯು - 5) ಶ್ರೀ ಚಂದ್ರಶೇಖರ ನಾರಾಯಣ ನಾಯ್ಕ ಆಗಿನ ವಲಯ ಅರಣ್ಯಾಧಿಕಾರಿ 
ಇವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಅವರ ಸಾಕ್ಷಿಯಲ್ಲಿ ನುಡಿದ ಅಂಶಗಳು ಪಿಡಬ್ಲ್ಯು -1 ಸಾಕ್ಷಿಯ ಹೇಳಿಕೆಯನ್ನು ದೃಡಪಡಿಸುತ್ತವೆ. 
ಪಂಚನಾಮೆಯಲ್ಲಿಯ ಈ ಸಾಕ್ಷಿಯ ಸಹಿಯನ್ನು ನಿಶಾನೆ ಪಿl( ಇ) ಎಂದು ಗುರುತಿಸಲಾಯಿತು. 

ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಅಭಿಯೋಜಕರ ಪರ ಸಾಕ್ಷಿಯ ಹೇಳಿಕೆ ಪಡೆದಿದ್ದರಿಂದ ಹಾಗೂ ಅರ್ಜಿದಾರರ ಪರ ವಕೀಲರ ಪಾಟಿ 
ಸವಾಲುಗಳನ್ನು ಪರಿಗಣಿಸಿದ ನಂತರ ಈ ಪ್ರಕರಣದ ವಿಚಾರಣೆಯಲ್ಲಿ ಸಾಕ್ಷಿಗಳ ಹೇಳಿಕೆ ಮತ್ತು ಪಂಚನಾಮೆಯಲ್ಲಿರುವ ವಿಷಯಗಳನ್ನು 
ಪರಿಶೀಲಿಸಿದಾಗ ಪಿಡಬ್ಲ್ಯು -1 ಸ್ಥಳದಲ್ಲಿ ಪಂಚನಾಮೆ ಬರೆದಿದ್ದಾಗಿ ಹೇಳಿದ್ದಾರೆ. ಆದರೆ , ಸ್ಥಳದಲ್ಲಿ ಪಂಚನಾಮೆ ಬರೆದು ಪಂಚರ ಸಹಿ 
ಪಡೆದಿರುವುದಿಲ್ಲ ಎಂದು ಪಿಡಬ್ಲ್ಯು - 3 ರವರ ಹೇಳಿಕೆಯಿಂದ ತಿಳಿದು ಬರುತ್ತದೆ. ಮತ್ತು ಪಿಡಬ್ಲ್ಯು -1 ರವರು ಹಳದಿ ಬಣ್ಣದ ಚಾಕ್ ತುಂಡಿನಿಂದ 
ಜಪ್ತ ಮಾಲಿಗೆ ನಿಶಾನೆ ಮಾಡಿದ್ದಾಗಿ ಹೇಳಿದರೆ , ಪಿಡಬ್ಲ್ಯು -4 ಕೆಂಪುಬಣ್ಣದಿಂದ ನಿಶಾನೆ ಮಾಡಲಾಯಿತೆಂದು ಸಾಕ್ಷಿ ನುಡಿದಿರುತ್ತಾರೆ . 

ಈ ಪತ್ರದಲ್ಲಿ ನಿರೂಪಿಸಲಾದ ಸಾಕ್ಷಿಗಳ ಹೇಳಿಕೆ ಮತ್ತು ಪಾಟಿ ಸವಾಲುಗಳನ್ನು ಹಾಗೂ ಗುರುತಿಸಲಾದ 
ದಾಖಲೆಗಳನ್ನು ಪರಿಶೀಲಿಸಿದಾಗ ಉದ್ಭವವಾಗುವ ಪ್ರಶ್ನೆಗಳು ಈ ಕೆಳಕಂಡಂತಿರುತ್ತದೆ . 
1. ಈ ಪ್ರಕರಣದಲ್ಲಿ ಅರಣ್ಯ ಅಪರಾಧವನ್ನು ಸಾಬೀತು ಪಡಿಸಲಾಗಿದೆಯೇ ? 
2. ಈ ಪ್ರಕರಣದಲ್ಲಿ ವಾಹವನ್ನು ಬಿಡುಗಡೆ ಮಾಡಬಹುದೇ ? 
ಮೊದಲನೇ ಪ್ರಶ್ನೆಗೆ ನಕರಾತ್ಮಕವಾಗಿ ಹಾಗೂ ಎರಡನೇ ಪ್ರಶ್ನೆಗೆ ಹೌದು ಎಂದು ಉತ್ತರಿಸುತ್ತೇನೆ. 

ಮೊದಲನೇ ಪ್ರಶ್ನೆಗೆ ವಿವರಣೆ ಏನೆಂದರೆ, ಯಾವುದೇ ಅಪರಾಧ ಪರಕಣದಲ್ಲಿ, ಅಪರಾಧವು ನಿಸ್ಸಂಶಯವಾಗಿ ನಡೆದಿದೆ ಎನ್ನುವುದನ್ನು 
ಸಾಬೀತು ಪಡಿಸಬೇಕಾಗಿರುತ್ತದೆ. ಈ ಪ್ರಕರಣದಲ್ಲಿ ಅಭಿಯೋಜಕರು ನಿರೂಪಿಸಿದ ಸಾಕ್ಷಿಗಳಲ್ಲಿ ಪಿಡಬ್ಲ್ಯು -3 ಇವರು ಪಂಚರಾಗಿ ಪ್ರತಿಕೂಲ ಹೇಳಿಕೆ 
ನೀಡಿರುತ್ತಾರೆ ಹಾಗೂ ಪಿಡಬ್ಲ್ಯು ಮತ್ತು ಪಿಡಬ್ಲ್ಯು -1 & ಪಿಡಬ್ಲ್ಯು - 4ರವರ ಹೇಳಿಕೆಗಳಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಪಿಡಬ್ಲ್ಯು -1 ರವರು ಹಳದಿ 


೧೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಬಣ್ಣದಲ್ಲಿ ಚಾಕ್‌ನಿಂದ ಬರೆದಿರುವುದಾಗಿ ಹೇಳಿದ್ದಾರೆ. ಪಿಡಬ್ಲ್ಯು -1ರವರು ಪಂಚನಾಮೆಯನ್ನು ಹುಲೇಕಲ್ ವಲಯದಲ್ಲಿ ಬರೆದಿರುವುದಾಗಿ ಹೇಳಿದರೆ 
ಪಿಡಬ್ಲ್ಯು -2 ರವರು ಸ್ಥಳದಲ್ಲಿಯೇ ಬರೆದಿರುವುದಾಗಿ ಹೇಳಿದರೆ, ಪಿಡಬ್ಲ್ಯು -3 ರವರು ಸ್ಥಳದಲ್ಲಿ ಮಹಜರ್ ಮಾಡಲೇ ಇಲ್ಲವೆಂದು ತಿಳಿಸಿರುತ್ತಾರೆ. 
ಯಾವುದೇ ಅಪರಾಧವನ್ನು ಪತ್ತೆ ಮಾಡಿದಾಗ, ಸ್ಥಳದಲ್ಲಿಯೇ ಮಹಜರ ಮಾಡುವುದು ಅತೀ ಅವಶ್ಯ , ಈ ಪ್ರಕರಣದಲ್ಲಿ ಜೀಪಿನ ಬೆಳಕಿದ್ದರೂ 
ಮಹಜರನ್ನು ಸ್ಥಳದಲ್ಲೆ ಮಾಡದಿರುವುದು ಸಂಶಯಕ್ಕೆ ಎಡೆ ಮಾಡಿಕೊಡುತ್ತದೆ. ಹಾಗೂ ಯಾವುದೇ ಬಾತ್ಮಿ ಬಂದರು ಸಾರ್ವಜನಿಕರು ಮೊದಲು 
ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿ, ನಂತರ ಅಪಾರಾದಿಗಳನ್ನು ಬಂಧಿಸಲು ಕ್ರಮ ಕೈಗೊಳ್ಳಬಹುದು, ಆದರೆ ಈ ಪ್ರಕರಣದಲ್ಲಿ ಅರಣ್ಯ ಅಧಿಕಾರಿಗಳಿಗೆ 
ತಿಳಿಸದೇ , ಅವರೇ ಆರೋಪಿಗಳನ್ನು ಹಿಡಿದು ನಂತರ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿರುತ್ತಾರೆ. ಹೀಗೆ ಪ್ರತಿಯೊಂದು ಅಂಶಗಳನ್ನು ಗಮನಿಸಿದಾಗ 
ಅಭಿಯೋಜಕರು ಇದರಲ್ಲಿ ಆರೋಪವನ್ನು ನಿಸ್ಸಂಶಯವಾಗಿ ಸಾಬೀತು ಪಡಿಸಲು ವಿಫಲರಾಗಿರುತ್ತಾರೆ. ಸ್ವಲ್ಪವಾದರೂ ಸಂಶಯ ಬಂದರೆ ಆ 
ಸಂಶಯದ ಲಾಭವನ್ನು ಆರೋಪಿಗಳಿಗೆ ನೀಡಬೇಕಾಗಿರುತ್ತದೆ. ಹಾಗಾಗಿ ಈ ಪ್ರಕರಣದಲ್ಲಿ ಅಭಿಯೋಜಕರು ನಿಸ್ಸಂಶಯವಾಗಿ ಆರೋಪವನ್ನು 
ಸಾಬೀತು ಪಡಿಸಿಲ್ಲವೆಂದು ತೀರ್ಮಾನಿಸುತ್ತೇನೆ. 


ಆರೋಪವನ್ನು ನಿಸ್ಸಂಶಯವಾಗಿ ಸಾಬೀತು ಪಡಿಸಿಲ್ಲವಾದ್ದರಿಂದ ವಾಹವನ್ನು ಮಾಲೀಕರ ಸುಪರ್ದಿಗೆ ನೀಡಬೇಕಾಗಿ ತೀರ್ಮಾನಿಸುತ್ತೇನೆ. 
ಮೇಲೆ ವಿವರಿಸಿರುವ ಕಾರಣಗಳಿಂದ ಈ ಕೆಳಕಂಡಂತೆ ಆದೇಶ 


ಆದೇಶ 


ಈ ಮೇಲಿನ ಪ್ರಸ್ತಾವನೆಯಲ್ಲಿನ ಅಂಶಗಳ ಹಾಗೂ ವಿವರಣೆಗಳ ಹಿನ್ನೆಲೆಯಲ್ಲಿ ವಲಯ ಅರಣ್ಯಾಧಿಕಾರಿ , ಹುಲೇಕಲ್ ಇವರ ಅರಣ್ಯ 
ಮೊಕದ್ದಮೆ ಸಂಖ್ಯೆ .5 /2004 - 05 ) ದಿ:31 - 05 -2005ಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ಆರೋಪವನ್ನು ಸಾಬೀತು ಪಡಿಸಿಲ್ಲವಾದ ಕಾರಣದಿಂದ 
ಸರಕಾರದ ಪರ ಅಮಾನತ್ತು ಪಡಿಸಲಾಗಿದ್ದ ವಾಹನ ಆರೋಡಾ ಜೀಪು ಸಂ .ಕೆ- 31 ಎಂ .1249 ನ್ನು ಮಾಲೀಕರ ಸುಪರ್ದಿಗೆ ಬಿಟ್ಟು ಕೊಡಲು 
ಆದೇಶಿಸಿದೆ. 


ಈ ಆದೇಶವನ್ನು ದಿನಾಂಕ :24 - 12 - 2011 ರಂದು ಈ ಪಾಧಿಕಾರದ ಮೊಹರು ಹಾಕಿ ಹೊರಡಿಸಲಾಗಿದೆ. 


ಡಿ . ಯತೀಶ್ಕುಮಾರ್ . ಕ. ಅ . ಸೇ ., 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಶಿರಸಿ ವಿಭಾಗ, ಶಿರಸಿ 


ಪಿ . ಆರ್ . 1410 


ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು, ಶಿರಸಿ ವಿಭಾಗ , ಶಿರಸಿ ಇವರ ನಡಾವಳಿಗಳು 
ವಲಯ ಅರಣ್ಯಾಧಿಕಾರಿ , ಸಿದ್ದಾಪುರ ಇವರ ಅರಣ್ಯ ಮೊಕದ್ದಮೆ ಸಂಖ್ಯೆ .3/95- 96, ದಿ:13 - 07 - 1995 

ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71 (ಎ) ಯಿಂದ (ಜಿ) ವರೆಗೆ 


ಉಪಸ್ಥಿತಿ 
ಶೀ ಡಿ. ಯತೀಶಕುಮಾರ, ಕ. ಅ.ಸೇಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಶಿರಸಿ ವಿಭಾಗ, ಶಿರಸಿ . 
ವಲಯ ಅರಣ್ಯಾಧಿಕಾರಿ , ಸಿದ್ದಾಪುರ ವಲಯ , ಸಿದ್ದಾಪುರ. 

ಫಿರ್ಯಾದಿದಾರರು . 
( ಪತಿನಿಧಿಸಿದವರು : ಸಹಾಯಕ ಸರಕಾರಿ ಅಭಿಯೋಜಕರು, ಜೆ. ಎಂ .ಎಫ್. ಸಿ ನ್ಯಾಯಾಲಯ, ಶಿರಸಿ) 


ಶ್ರೀ ಡಿ .ಶಿವರಾಮ , 

ಅರ್ಜಿದಾರರು . 
ಬಿನ್. ಎಂ. ದಿವಾಕರ ಶಾಸ್ತ್ರಿ ಪ್ಯಾಲೇಸ್ ರೋಡ್ ಪ್ರಭುವೈನ್, ಸಾ: ವಿಟ್ಲ, ತಾ:ಬಂಟವಾಳ ( ದ.ಕ) 
ಪಕರಣದ ಹಿನ್ನೆಲೆ/ ಪಸ್ತಾವನೆ: 

ದಿನಾಂಕ:13 -7- 1995ರ ಬೆಳಿಗ್ಗೆ 10 .20ಗಂಟೆ ಸಮಯದಲ್ಲಿ , ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಸಿದ್ದಾಪುರ ಮತ್ತವರ ಸಿಬ್ಬಂದಿಗಳು 
ಸಿದ್ದಾಪುರ - ಶಿರಸಿ ಮಾರ್ಗವಾಗಿ ಬರುತ್ತಿರುವಾಗ, ಒಂದು ಬಿಳಿಬಣ್ಣದ ಅಂಬಾಸಿಡರ್ ಕಾರು ಡಿಕ್ಕಿಯಲ್ಲಿ ಭಾರವಾದ ವಸ್ತುಗಳನ್ನು ತುಂಬಿಕೊಂಡಿರುವಂತೆ 
ಬಾಸವಾಗುತ್ತಿತ್ತು ಮತ್ತು ವೇಗವಾಗಿ ಚಲಿಸಿತು. ಅದನ್ನು ಕಂಡು ಅನುಮಾನದಿಂದ ಸರಕಾರಿ ವಾಹನ ಕೆಎ - 31 ಜಿ - 32 ನೇ 
ಅಟ್ಟಿಸಿಕೊಂಡು ಸಾಗುತ್ತಿದ್ದಂತೆ, ಕೋಲಸಿರ್ಸಿ ಕಾಸಿನ ಹತ್ತಿರ ಕಾರನ್ನು ನಿಲ್ಲಿಸಿ , ಕಾರಿನಲ್ಲಿದ್ದವರು ಓಡಿಹೋಗಿದ್ದರು. ಸದರ ಸ್ಥಳದ ಆಸುಪಾಸು ಶೋಧನೆ 
ನಡೆಸಿದಾಗ , ಹಲಗಡಿಕೊಪ್ಪ 1991ನೇ ಸಾಲಿನ ನೆಡುತೋಪಿನಲ್ಲಿ ಅಡಗಿ ಕುಳಿತ ಒಬ್ಬ ವ್ಯಕ್ತಿಯನ್ನು ಹಿಡಿಯಲಾಯಿತು. ಅವನನ್ನು ವಿಚಾರಿಸಲಾಗಿ, ತಾನು 
ಅದೇ ಕಾರಿನಲ್ಲಿ ಇದ್ದವನಾಗಿದ್ದು, ರಮೇಶ ಶ್ರೀನಿವಾಸ ನಾಯ್ಕ , ಸಾ : ವಿಟ್ಲ, ಬಂಟವಾಳ ಎಂಬುದಾಗಿ ತಿಳಿಸಿದನು. ಸದರಿ ವ್ಯಕ್ತಿಯನ್ನು ಹಿಡಿದು 
ನಿಲ್ಲಿಸಿಕೊಂಡು, ಕಾರನ್ನು ಪರಿಶೀಲಿಸಲಾಗಿ, ಸದರ ಕಾರಿನ ನಂಬರ್ MYH- 6786 ಎಂದು ಬರೆದಿತ್ತು ಮತ್ತು ಕಾರಿನ ಮುಂದಿನ ಮತ್ತು ಹಿಂದಿನ 
ಸೀಟಿನಲ್ಲಿ ಹಾಗೂ ಡಿಕ್ಕಿಯಲ್ಲಿ ಒರಟು ಕೆತ್ತನೆಯಿಂದ ಕೂಡಿದ ಕೆಸರು ಲೇಪಿತ ಕಟ್ಟಿಗೆ ತುಂಡುಗಳೂ ಇದ್ದವು. ಸದರ ತುಂಡುಗಳನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೩೫ 
ಸ್ವಚ್ಚಗೊಳಿಸಿ , ಮೂಸಿನೋಡಲಾಗಿ, ಶ್ರೀಗಂಧದ ತುಂಡುಗಳೆಂದು ಖಚಿತವಾಯಿತು ಮತ್ತು ಈ ಬಗ್ಗೆ ಯಾವುದೇ ಪಾಸ ವ ಪರ್ಮೀಟ್ ಇಲ್ಲದಿರುವುದು 
ಕಂಡುಬಂತು. ಇದರಿಂದ ಇದು ಕಳ್ಳಸಾಗಾಣಿಕೆಯಿಂದ ಸಾಗಿಸುತ್ತಿದ್ದೆಂದು ಖಚಿತವಾಯಿತು. ಕಾರಿನ ವಿವಿಧ ಭಾಗಗಳಾದ ಇಂಜಿನ್, ಚಾಸಿಸ್ ಮತ್ತು 
ಟೈಪ್ ಪರಿಶೀಲಿಸಲಾಗಿ ಇಂಜಿನ ನಂ .6ED004313, ಚಾಸಿಸ್ ನಂ .111-485216 ಟೈಪ್ - AMBOHY ಎಂದು ಬರೆದಿತ್ತು. ಅಷ್ಟರಲ್ಲಿ ಸಿದ್ದಾಪುರದಿಂದ 
ತೂಕದ, ಸಾಧನ , ಬಣ್ಣ, ಇತ್ಯಾದಿಗಳನ್ನು ಸಿಬ್ಬಂದಿಯವರು ತಂದಿದ್ದು, ಸ್ಥಳದಲ್ಲೇ ಶ್ರೀಗಂಧದ ತುಂಡುಗಳಿಗೆ FOC 19 / 95- 96 ಹಾಗೂ C ಎಂದು 
ಕೆಂಪು ಬಣ್ಣದಿಂದ ಗುರುತು ಹಾಕಿ ಇಲಾಖಾ ಛಪ್ಪಾ ಹೊಡೆದು ತೂಕ ಮಾಡಲಾಗಿ, 46 ಅಳತೆಗೆ ಬಾರದ ಚೂರುಗಳು ಸೇರಿ 187kg, ಶೀಗಂಧದ 
ತುಂಡುಗಳು ಇದ್ದವು. ಅವುಗಳ ಅಂದಾಜ ಮೌಲ್ಯ 125000 - 00ಹಾಗೂ ಕಾರಿನ ಅಂದಾಜು ಮೌಲ್ಯ (775000 - 00 ಎಂದು ಅಂದಾಜಿಸಲಾಯಿತು. 
ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಾಯ್ದೆ 80, 81 , 84 ,85 , 86, 71 (a) to 71 (9), ಕರ್ನಾಟಕ ಅರಣ್ಯ ನಿಯಮ 1969ರ ನಿಯಮ 144 

3 /95 - 96 / ದಿ:13 - 07 - 1995 ರಂತೆ ಗುನ್ನೆ ದಾಖಲಿಸಿ ವಾಹನವನ್ನು ತುಂಡುಗಳ ಸಮೇತ ಮುಂದಿನ ಕಮಕೈಗೊಳ್ಳಲು 
ಈ ಪ್ರಾಧಿಕಾರದ ಸಮಕ್ಷಮ ಹಾಜರಪಡಿಸಲಾಯಿತು. 

ಈ ಪ್ರಾಧಿಕಾರವು ಸದರ ವಾಹನ MYH - 6786 ಹಾಗೂ ಶ್ರೀಗಂಧದ ತುಂಡು 187kg. ಗಳನ್ನು ಇಲಾಖಾ ಭದತೆಯಲ್ಲಿ ಸಿದ್ದಾಪುರ ವಲಯ 
ಕಛೇರಿಯಲ್ಲಿ ಇಡುವಂತೆ ಆದೇಶಿಸಿತು. 

ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ವಾಹನದ ಮಾಲಿಕತ್ವದ ಬಗ್ಗೆ ಮಾಹಿತಿ ಕೋರಲಾಗಿ, ಸದರ MYH- 6786 ವಾಹನವು 
ಶ್ರೀ ಡಿ.ಶಿವರಾಂ, ಪ್ಯಾಲೇಸ್ ರೋಡ್, ಪಭುವೈ ., ವಿಟ್ಲ, ಬಂಟವಾಳ ತಾಲೂಕು ಇವರದ್ದೆಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಂಗಳೂರು 
ಇವರಿಂದ ತಿಳಿದು ಬಂತು. ದಿನಾಂಕ:26 - 08- 1995 ರಂದು ವಾಹನ ಮಾಲೀಕರು ವಾಹನದ ಬಿಡುಗಡೆ ಕೋರಿ ತಮ್ಮ ವಕೀಲರ ಮುಖಾಂತರ ಅರ್ಜಿ 
ಸಲ್ಲಿಸಿರುತ್ತಾರೆ. ಅದರಂತೆ, ಸಂಬಂಧಿಸಿದವರಿಗೆ ನೋಟಿಸ್ ಜಾರಿ ಮಾಡಲಾಯಿತು. ವಾಹನ ಮಾಲೀಕರು, ತಾನು ಮುಗ್ಧನಾಗಿದ್ದು , ಸದರ ವಾಹನವು 
ಟೂರಿಸ್ಟ್ ವಾಹನವಾಗಿದ್ದು, ಪ್ರಕರಣದ ಅರಿವು ಇರುವುದಿಲ್ಲ. ಮತ್ತು ಸದರ ವಾಹನದಿಂದಲೇ ಜೀವನ ನಡೆಯಬೇಕೆಂದು, ಸದರ ವಾಹನವನ್ನು 
ಬಿಟ್ಟುಕೊಡಬೇಕಾಗಿ ತಮ್ಮ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ . ಇದಕ್ಕೆ ಪ್ರತಿಯಾಗಿ, ಸಹಾಯಕ ಸರಕಾರಿ ಅಭಿಯೋಜಕರು, ಸದರ 
ವಾಹನವನ್ನು ಬಿಟ್ಟುಕೊಟ್ಟಲ್ಲಿ ವಾಹನ ಮಾಲಿಕನು ವಾಹನವನ್ನು ಮಾರಬಹುದಾಗಿದ್ದು ಸದರ ವಾಹನವು ಮುಂದಿನ ವಿಚಾರಣೆಗೆ ಮುಖ್ಯ 
ಸಾಕ್ಷಿಯಾಗಿದ್ದು, ಅದನ್ನು ಬಿಟ್ಟುಕೊಡಬಾರದಾಗಿ ವಿನಂತಿಸಿಕೊಂಡಿರುತ್ತಾರೆ . 

ದಿ:8- 12-1995 ರಂದು ಈ ಕಛೇರಿ ನ್ಯಾಯಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಸಿ ವಾಹನವನ್ನು ಮದ್ಯಂತರ ವಶಕ್ಕೆ ಬಿಡಲು ಕೋರಿದ 
ಅರ್ಜಿಯನ್ನು ತಿರಸ್ಕರಿಸಲಾಯಿತು. 

ನಂತರ, ಅರ್ಜಿದಾರರು, ಮಾನ್ಯ ಸೆಶನ್ ಕೋರ್ಟ, ಕಾರವಾರದಲ್ಲಿ ಅಪೀಲ ಸಲ್ಲಿಸಿದ್ದು, ಮಾನ್ಯ ಕೋರ್ಟ ಆದಷ್ಟು 
ಬೇಗನೇ ವಾಹನವನ್ನು ಮದ್ಯಂತರ ವಶಕ್ಕೆ ಬಿಟ್ಟುಕೊಡುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ನಿರ್ದೇಶಿಸಿ ಆದೇಶಿಸಿತು . ಅದರಂತೆ, 
ಬಿ7/ಎಫ್.ಓ . ಸಿ/ಸಿಆರ್ -3/95 -96 / ದಿ:30 -6 - 1997 ರಂತೆ ರೂ .1,00 ,000 - 00 ಬ್ಯಾಂಕ್ ಗ್ಯಾರಂಟಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಪಡೆದು 
ನೀಡುವುದು, ವಾಹನದ ಆಕಾರ, ಬಣ್ಣ , ವಿನ್ಯಾಸ ಬದಲಾಯಿಸದೇ ಇರುವುದು. ವಾಹನವನ್ನು ಯಾವಾಗ ಈ ನ್ಯಾಯಾಲಯವು ಕೇಳಿದರೂ ಹಾಜರು 
ಪಡಿಸುವುದು ಮುಂತಾದ ಶರತ್ತುಗಳನ್ನು ವಿಧಿಸಿ ಮದ್ಯಂತರ ವಶಕ್ಕೆ ಬಿಡಲು ಆದೇಶ ನೀಡಲಾಯಿತು. 

ಆದಾಗ್ಯೂ ವಾಹನ ಮಾಲೀಕರು ಇದರ ಬಗ್ಗೆ ಯಾವುದೇ ಆಸಕ್ತಿ ತೋರಿಸದೇ ವಾಹವನ್ನು ಬಿಡಿಸಿಕೊಂಡು ಹೋಗಿರುವುದಿಲ್ಲ ಮತ್ತು 
ದಿ: 25 - 11 - 2006 ರಂದು ವಿಚಾರಣೆ ಕರೆದರೂ ಹಾಜರಾಗಿದ್ದು ಇರುವುದಿಲ್ಲ. ಕಾರಣ 17 - 7 - 2009 ರಂದು ಇನ್ನೊಮ್ಮೆ ಸದರ ವಾಹನವು ಬೇಕಾದಲ್ಲಿ 
ಈ ನ್ಯಾಯಾಲಯ ವಿಧಿಸಿದ ಶರತ್ತುಗಳಿಗೊಳಪಟ್ಟು 30 ದಿನಗಳ ಒಳಗಾಗಿ ವಾಹನವನ್ನು ಬಿಡಿಸಿಕೊಂಡು ಹೋಗಲು ಅವಕಾಶ ನೀಡಿ ಅರ್ಜಿದಾರರಿಗೆ 
ಪತಿಸಲಾಗಿತ್ತು. ಆದರೆ ಈ ವರೆಗೂ ಯಾವುದೇ ಉತ್ತರ ಬಂದಿರುವುದಿಲ್ಲ. ಹಾಗೂ ನ್ಯಾಯಾಲಯಕ್ಕೆ ಯಾರು ಹಾಜರಾಗಿರುವುದಲ್ಲ. ಈ ಕುರಿತು 
ದಿ:29 - 06 - 2011 ರಂದು ಕೊನೆಯದಾಗಿ ವಿಚಾರಣೆಗೆ ಕರೆದಿದ್ದು, ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಯಾರೂ ಹಾಜರಾಗಿದ್ದು 
ಇರುವುದಿಲ್ಲ. ಇದರಿಂದ ಸದರ ವಾಹನ ಮಾಲೀಕರಿಗೆ ವಾಹನದ ಬಗ್ಗೆ ಯಾವುದೆ ಆಸಕ್ತಿ ಇಲ್ಲದಿರುವುದು ಸ್ಪಷ್ಟವಾಗುತ್ತದೆ. ಕಾರಣ ಈ ಕೆಳಗಿನಂತೆ 
ಆದೇಶಿಸಿದೆ. 

ಆದೇಶ 
ಪಕರಣದ ಹಿನ್ನೆಲೆಯಲ್ಲಿ ವಿವರಿಸಿದಂತೆ ವಲಯ ಅರಣ್ಯಾಧಿಕಾರಿ , ಸಿದ್ದಾಪುರ ಇವರ ಅರಣ್ಯ ಮೊಕದ್ದಮೆ ಸಂಖ್ಯೆ .3 /95 - 96ಕ್ಕೆ 
ಸಂಬಂಧಿಸಿದಂತೆ, ಜಪ್ತ ಪಡಿಸಲಾಗಿದ್ದ ಅಂಬಾಸಿಡರ್ ಕಾರು ನಂ . MYH - 6786 ಹಾಗೂ 187ಕೆ. ಜಿ ಶ್ರೀಗಂಧದ ತುಂಡುಗಳನ್ನು ಸರಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ಈ ಆದೇಶ ತಲುಪಿದ ದಿನಾಂಕದಿಂದ 30 ದಿನಗಳ ಒಳಗಾಗಿ ಮೇಲ್ಮನವಿ ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿ 
ಊರ್ಜಿತವಾಗುತ್ತದೆ. ತದನಂತರ ವಾಹನ ಹಾಗೂ ಶ್ರೀಗಂಧದ ತುಂಡುಗಳನ್ನು ಕಾನೂನುರೀತ್ಯಾ ವಿಲೆಗೊಳಿಸಲು ಆದೇಶಿಸಲಾಗಿದೆ. 

ಈ ಆದೇಶವನ್ನು ಈ ಪ್ರಾಧಿಕಾರದ ಮೊಹರು ಹಾಕಿ ದಿ:. 2 - 8 -11ರಂದು ಹೊರಡಿಸಲಾಗಿದೆ. 


ಓ 


ಓ 


ಡಿ . ಯತೀಶ್ಕುಮಾರ್ . ಕ. ಅ. ಸೇ ., 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಶಿರಸಿ ವಿಭಾಗ, ಶಿರಸಿ 


ಪಿ . ಆರ್ . 821 


೧೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 05 (ಪೋಲೀಸ್)/2011 - 12 , ದಿನಾಂಕ : 20 -10 -2011 . 
ಉಪಸ್ಥಿತರು: ಡಾ|| ವೈ.ಮಂಜುನಾಥ್, ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 


ವಿರುದ್ದ 


ಪಿರ್ಯಾದುದಾರರು 
ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, 
ಮೈಸೂರು ಜಿಲ್ಲೆ. 


ಆರೋಪಿ 
ಪರಾರಿ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 05 - 07 - 2011 ರಂದು ಬೆಳಿಗ್ಗೆ 10 - 45 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ , ಮೈಸೂರು ಜಿಲ್ಲೆ ಇವರು ಹೆಚ್. ಡಿ.ಕೋಟೆ ತಾ||, ಸರಗೂರು ಟೌನ್‌ನಲ್ಲಿ ಗಸ್ತಿನಲ್ಲಿರುವಾಗ್ಗೆ ಭಾತ್ಮಿದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ, 
ಹೆಚ್. ಡಿ.ಕೋಟೆ ತಾ , ಸರಗೂರು ಟೌನ್, ಮುಸ್ಲಿಂ ಸ್ಮಶಾನದ ಹತ್ತಿರ , ಟಿ. ನರಸೀಪುರ ರಸ್ತೆಯಲ್ಲಿ ಕೆಎ -09 / ಯು - 4439 ನೋಂದಣಿ ಸಂಖ್ಯೆಯ 

ಮೊಪೆಡ್ ವಾಹನದಲ್ಲಿ ಅಕ್ರಮವಾಗಿ 10 ಲೀ . ಕಲಬೆರಕೆ ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ 
ವಾಹನ ಮತ್ತು ಸೇಂದಿಯನ್ನು ಜಪ್ತುಗೊಳಿಸಿ, ಆರೋಪಿ ಪರಾರಿಯಾಗಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 42 /2011 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ದಿನಾಂಕ: 07 - 07 -2011ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ : 13- 07 - 2011 ರಂದು 
ಹೆಚ್ . ಡಿ. 

ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ, ದಿ : 05 - 07 -11ರಂದು ಹೆಚ್. ಡಿ . 

ಕೋಟೆ ತಾ , ಸರಗೂರು ಟೌನ್, ಮುಸ್ಲಿಂ ಸ್ಮಶಾನದ ಹತ್ತಿರ, ಟಿ . ನರಸೀಪುರ 
ರಸ್ತೆಯಲ್ಲಿ ಕೆಎ - 09/ ಯು - 4439 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್ ಎಕ್ಸೆಲ್ ಸೂಪರ್ ಮೊಪೆಡ್ ವಾಹನದಲ್ಲಿ ಅಕ್ರಮವಾಗಿ 10 ಲೀ . ಕಲಬೆರಕೆ 
ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32 , 38( ಎ) ರ ಅಡಿಯಲ್ಲಿ 
ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಈ ಪ್ರಾಧಿಕಾರದ ಮುಂದೆ 
ಹಾಜರಾಗಿ ನಿರೂಪಿಸಿರುವುದಿಲ್ಲ ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 


ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್/05 (ಪೋಲೀಸ್)/2011 - 12, ದಿನಾಂಕ : 20 - 10 -2011 . 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಸಿ) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ನಿರೀಕ್ಷಕರು, ಅಬಕಾರಿ 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರಮಾ. ವರದಿ ಸಂಖ್ಯೆ: 42 /2011, ದಿನಾಂಕ: 05 - 07 -2011ರಂದು 
ವಶಪಡಿಸಿಕೊಂಡ ಕೆಎ - 09 / ಯು - 4439 ನೋಂದಣಿ ಸಂಖ್ಯೆಯ ಟಿ. ವಿ.ಎಸ್ ಎಕ್ಸೆಲ್ ಸೂಪರ್ ಮೊಪೆಡ್ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ|| ವೈ .ಮಂಜುನಾಥ್ , 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 


ಪಿ . ಆರ್ . 1253 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

೧೨೩೭ 
- ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 276 (ಪೋಲೀಸ್)/ 2010 -11, ದಿನಾಂಕ : 20 - 10 -2011. 
ಉಪಸ್ಥಿತರು: ಡಾ|| ವೈ.ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು 


ವಿರುದ್ದ 


ಆರೋಪಿ 


ನಂದೀಶ್ ಬಿನ್ ಬಸವರಾಜು 


ಆರಕ್ಷಕ ಉಪ ನಿರೀಕ್ಷಕರು , ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, 
ಮೈಸೂರು ಜಿಲ್ಲೆ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 02 - 06 - 2011ರಂದು ರಾತ್ರಿ 9 - 30 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ , 
ಮೈಸೂರು ಜಿಲ್ಲೆ ಇವರಿಗೆ ಬಾದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ ಹೆಚ್. ಡಿ. 

ಕೋಟೆ ತಾಲ್ಲೂಕು, ಮಗ್ಗೆ ಗ್ರಾಮದ ಬಸ್ ನಿಲ್ದಾಣದ ಬಳಿ ಕೆಎ 
21 / ಎಂ -1666 ನೋಂದಣಿ ಸಂಖ್ಯೆಯ ಕಮಾಂಡರ್ ಜೀಪ್ ವಾಹನದಲ್ಲಿ ಅಕ್ರಮವಾಗಿ 25 .380 ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ 
ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ನಂದೀಶ್ ಬಿನ್ ಬಸವರಾಜು ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ 
ಮೊಕದ್ದಮೆ ಸಂಖ್ಯೆ : 33 /2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32 , 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ 
ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 04 -06 - 11ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. 
ಅದರಂತೆ ದಿನಾಂಕ : 07 - 06 - 11ರಂದು ಹೆಚ್. ಡಿ . 

ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ: 02 - 06 - 2011 ರಂದು ಹೆಚ್ . ಡಿ.ಕೋಟೆ ತಾಲ್ಲೂಕು, ಮಗ್ಗೆ ಗ್ರಾಮದ ಬಸ್ ನಿಲ್ದಾಣದ ಬಳಿ ಕೆಎ 
21 / ಎಂ -1666 ನೋಂದಣಿ ಸಂಖ್ಯೆಯ ಕಮಾಂಡರ್ ಜೀಪ್ ವಾಹನದಲ್ಲಿ ಅಕ್ರಮವಾಗಿ 25 .380 ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ 
ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಆರೋಪಿಯಾದ ನಂದೀಶ್ ಬಿನ್ ಬಸವರಾಜು ಎಂಬುವನನ್ನು ಸ್ಥಳದಲ್ಲಿ ದಸ್ತಗಿರಿ 
ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43( ಬಿ) ( 2) ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು, ಅದನ್ನು ನಿರ್ವಹಿಸುವ 
ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ ಹಾಗೂ ವಾಹನ 
ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (4) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 276 (ಪೋಲೀಸ್)/ 2010 - 11, ದಿನಾಂಕ : 20- 10 -2011 . 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ನಿರೀಕ್ಷಕರು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂ : 33/2011, ದಿ: 02 - 06 - 11 ರಂದು 
ವಶಪಡಿಸಿಕೊಂಡ ಕೆಎ -21/ ಎಂ -1666 ನೋಂದಣಿ ಸಂಖ್ಯೆಯ ಕಮಾಂಡರ್ ಜೀಪ್ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ|| ವೈ .ಮಂಜುನಾಥ್, 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 


ಪಿ . ಆರ್ . 1254 


೧೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 267 (ಪೋಲೀಸ್)/ 2010 - 11, ದಿನಾಂಕ : 20- 10 -2011 . 
ಉಪಸ್ಥಿತರು: ಡಾ|| ವೈ. ಮಂಜುನಾಥ್ , ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು 


ವಿರುದ್ದ 


ಆರೋಪಿ 


ಕೃಷ್ಣ ಬಿನ್ ಚಂದ್ರಹಾಸ 


ಆರಕ್ಷಕ ಉಪ ನಿರೀಕ್ಷಕರು, ಹೆಚ್. ಡಿ.ಕೋಟೆಪೋಲೀಸ್ ಠಾಣೆ, 
ಹೆಚ್ . ಡಿ. 

ಕೋಟೆ. 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 06 - 02 -2011 ರಂದು ಮಧ್ಯಾಹ್ನ 12 -30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಹೆಚ್. ಡಿ.ಕೋಟೆಪೋಲೀಸ್ ಠಾಣೆ 
ಇವರು ಠಾಣಾ ಉಸ್ತುವಾರಿಯಲ್ಲಿದ್ದಾಗ ಬಾತ್ಮಿದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ ಹೆಚ್. ಡಿ.ಕೋಟೆ ಟೌನ್, ಹುಣಸೂರು ರಸ್ತೆಯಲ್ಲಿ ಕೆಎ 
11/ಕೆ - 8704 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಮೋಟಾರ್ ಸೈಕಲ್ ವಾಹನದಲ್ಲಿ ಅಕ್ರಮವಾಗಿ 21.780 ಲೀ . ಮದ್ಯವನ್ನು ಹೊಂದಿ, 
ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪುಗೊಳಿಸಿ, ಕೃಷ್ಣ ಬಿನ್ ಚಂದ್ರಹಾಸ ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ 
ಠಾಣಾ ಮೊಕದ್ದಮೆ ಸಂಖ್ಯೆ : 37/2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32 , 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, 
ಜಪ್ಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 17 - 05 -11ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ 
ಕೋರಿರುತ್ತಾರೆ. ಅದರಂತೆ ದಿನಾಂಕ : 18 -05 -11ರಂದು ಹೆಚ್. ಡಿ. 

ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ , ದಿನಾಂಕ: 06 - 02 - 2011 ಹೆಚ್ . ಡಿ . 

ಕೋಟೆ ಟೌನ್, ಹುಣಸೂರು ರಸ್ತೆಯಲ್ಲಿ ಕೆಎ - 11 / ಕೆ - 8704 ನೋಂದಣಿ 
ಸಂಖ್ಯೆಯ ಹೀರೋ ಹೋಂಡಾ ಮೋಟಾರ್ ಸೈಕಲ್ ವಾಹನದಲ್ಲಿ ಅಕ್ರಮವಾಗಿ 21,780 ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು 
ಕಂಡುಬಂದಿರುತ್ತದೆ. ಆ ಸಂದರ್ಭದಲ್ಲಿ ಆರೋಪಿಯಾದ ಕೃಷ್ಣ ಬಿನ್ ಚಂದ್ರಹಾಸ ಎಂಬುವನನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ 
ಅರ್ಜಿದಾರರ ಮೇಲೆ ಕಲಂ 43( ಬಿ)(2) ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು, ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ 
ಮೇಲಿದ್ದು, ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ / 267 (ಪೋಲೀಸ್)/2010 - 11, ದಿನಾಂಕ : 20 - 10 - 2011 . 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ಉಪ ನಿರೀಕ್ಷಕರು, 
ಹೆಚ್.ಡಿ. 

ಕೋಟೆಪೊಲೀಸ್ ಠಾಣೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂ : 37 /2011, ದಿ: 06 - 02 -11 ರಂದು ವಶಪಡಿಸಿಕೊಂಡ ಕೆಎ - 11 /ಕೆ- 8704 
ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಮೋಟಾರ್ ಸೈಕಲ್ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ|| ವೈ . ಮಂಜುನಾಥ್, 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 


ಪಿ.ಆರ್. 1255 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

೧೨೩೯ 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ: ಡಿಟಿಸಿಆರ್ : 241 (ಪೋಲೀಸ್)/ 2010- 11, ದಿನಾಂಕ : 20- 10 - 2011. 
ಉಪಸ್ಥಿತರು: ಡಾ| ವೈ.ಮಂಜುನಾಥ್, ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ವಿರುದ್ಧ 

ಆರೋಪಿ 
ಆರಕ್ಷಕ ನಿರೀಕ್ಷಕರು , ನಿಷೇಧ ವಿಭಾಗ, 

ಶ್ರೀನಿವಾಸಗೌಡ @ ಸೀನ ಬಿನ್ ಲೇಟ್ ಓಬಳೇಗೌಡ 
ಮೈಸೂರು ಜಿಲ್ಲೆ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 14 - 04 - 2011 ರಂದು ಸಂಜೆ 5 -15 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು , ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ , ಮೈಸೂರು ಜಿಲ್ಲೆ ಇವರು ಠಾಣೆಯಲ್ಲಿದ್ದಾಗ ಬಾತ್ಮಿದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ ಹೆಚ್. ಡಿ. 

ಕೋಟೆ ತಾಲ್ಲೂಕು, ಕಟ್ಟೆಹುಣಸೂರು 
ಗ್ರಾಮದ ಬಸ್ ನಿಲ್ದಾಣದ ಬಳಿ ಹೀರೋ ಜೆಟ್ ಸೈಕಲ್‌ನಲ್ಲಿ ಅಕ್ರಮವಾಗಿ 40 ಲೀ . ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ 
ವಾಹನ ಮತ್ತು ಸೇಂದಿಯನ್ನು ಜಜ್ಜುಗೊಳಿಸಿ, ಶ್ರೀನಿವಾಸಗೌಡ @ ಸೀನ ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 
23/2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು 
ಸೇಂದಿಯನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 18 - 04 - 11ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ 
:27 - 04 - 11ರಂದು ಹೆಚ್. ಡಿ.ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ , ದಿನಾಂಕ: 14 - 04 - 2011 ರಂದು ಹೆಚ್. ಡಿ .ಕೋಟೆ ತಾಲ್ಲೂಕು, ಕಟ್ಟೆಹುಣಸೂರು ಗ್ರಾಮದ ಬಸ್ ನಿಲ್ದಾಣದ 
ಬಳಿ ಹೀರೋ ಜೆಟ್ ಸೈಕಲ್‌ನಲ್ಲಿ ಅಕ್ರಮವಾಗಿ 40 ಲೀ . ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಸೇಂದಿಯನ್ನು 
ಜಪುಗೊಳಿಸಿ, ಆರೋಪಿಯಾದ ಶ್ರೀನಿವಾಸಗೌಡ @ ಸೀನ ಬಿನ್ ಲೇಟ್ ಓಬಳೇಗೌಡ ಎಂಬುವನನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ . ಈ ಬಗ್ಗೆ 
ಅರ್ಜಿದಾರರ ಮೇಲೆ ಕಲಂ 43( ಬಿ)(2) ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು , ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ 
ಮೇಲಿದ್ದು, ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ 
ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಆದೇಶ ಸಂಖ್ಯೆ: ಡಿಟಿಸಿಆರ್ /241 (ಪೋಲೀಸ್)/ 2010- 11 , ದಿನಾಂಕ : 20 - 10 - 2011. 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ನಿರೀಕ್ಷಕರು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರಮಾ. ವರದಿ ಸಂ : 23/2011 , ದಿ: 14 -04- 11 ರಂದು 
ವಶಪಡಿಸಿಕೊಂಡ ಹೀರೋ ಜೆಟ್ ಸೈಕಲ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಡಾ | ವೈ. ಮಂಜುನಾಥ್ , 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿ. ಆರ್ . 1262 

ಮೈಸೂರು ಜಿಲ್ಲೆ, ಮೈಸೂರು. 


೧೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 199 (ಪೋಲೀಸ್)/2010 - 11 , ದಿನಾಂಕ : 20 - 10 - 2011 . 
ಉಪಸ್ಥಿತರು: ಡಾ|| ವೈ. ಮಂಜುನಾಥ್ , ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು 


ವಿರುದ್ಧ 


ಆರೋಪಿ 


ಕಿರಣ್‌ಕುಮಾರ್‌ ಬಿನ್ ಲೇಟ್ ನಂಜುಂಡಸ್ವಾಮಿ 


ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ 
ನಿಷೇಧ ವಿಭಾಗ , ಮೈಸೂರು ಜಿಲ್ಲೆ 


ಪ್ರಕರಣದ ಮುಖ್ಯಾಂಶಗಳು : 

ದಿನಾಂಕ : 02 - 02 - 2011 ರಂದು ಬೆಳಿಗ್ಗೆ 10 - 00 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರಿಗೆ ಬಾತ್ಮಿದಾರರಿಂದ ಬಂದ ಖಚಿತ ವರ್ತಮಾನದ ಮೇರೆಗೆ ಹೆಚ್. ಡಿ . 

ಕೋಟೆ ತಾಲ್ಲೂಕು, ಅಂತರಸಂತೆ - ಹುಣಸೇಕುಪ್ಪ 
ರಸ್ತೆಯಲ್ಲಿರುವ ತಾರಕ ನಾಲಾ ಸೇತುವೆ ಮೇಲೆ ಕೆಎ -45/ಕೆ - 3045 ನೋಂದಣಿ ಸಂಖ್ಯೆಯ ಟಿ. ವಿ. ಎಸ್ ಎಕ್ಸೆಲ್ ಸೂಫರ್ ಮೊಪೆಡ್ ವಾಹನದಲ್ಲಿ 
ಅಕ್ರಮವಾಗಿ 34 .560 ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಕಿರಣ್‌ಕುಮಾರ್ 
ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 10/2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ 
ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 05 -02 -11ರಲ್ಲಿ ಈ 
ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ : 17 - 02 - 11ರಂದು ಹೆಚ್ . ಡಿ.ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು 
ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ: 02 - 02 -2011 ರಂದು ಹೆಚ್ . ಡಿ. 

ಕೋಟೆ ತಾಲ್ಲೂಕು, ಅಂತರಸಂತೆ - ಹುಣಸೇಕುಪ್ಪ ರಸ್ತೆಯಲ್ಲಿರುವ 
ತಾರಕ ನಾಲಾ ಸೇತುವೆ ಮೇಲೆ ಕೆಎ - 45/ಕೆ- 3045 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್ ಎಕ್ಸೆಲ್ ಸೂಫರ್ ಮೊಪೆಡ್ ವಾಹನದಲ್ಲಿ ಅಕ್ರಮವಾಗಿ 34.560 
ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಆರೋಪಿಯಾದ ಕಿರಣ್ಕುಮಾರ್ ಬಿನ್ 
ಲೇಟ್ ನಂಜುಂಡಸ್ವಾಮಿ ಎಂಬುವನನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43( ಬಿ)(2)ರ ಅಡಿಯಲ್ಲಿ 
ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು , ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ 
ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ /199 (ಪೋಲೀಸ್)/ 2010 - 11 , ದಿನಾಂಕ : 20 - 10 -2011 . 


ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ( 2 ) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ನಿರೀಕ್ಷಕರು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂ : 10 /2011 , ದಿ: 02 - 02 - 11 ರಂದು 
ವಶಪಡಿಸಿಕೊಂಡ ಕೆಎ - 45/ ಕೆ - 3045 ನೋಂದಣಿ ಸಂಖ್ಯೆಯ ಟಿ. ವಿ. ಎಸ್ ಎಲ್ ಸೂಫರ್ ಮೊಪೆಡ್ ವಾಹನವನ್ನು ಸರ್ಕಾರಕ್ಕೆ 
ಹಾಕಿಕೊಂಡು ಆದೇಶಿಸಿದೆ. 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಡಾ|| ವೈ .ಮಂಜುನಾಥ್ , 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿ . ಆರ್‌ . 1263 

ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

೧೨೪೧ 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ: ಡಿಟಿಸಿಆರ್‌ : 200 (ಪೋಲೀಸ್)/2010 - 11 , ದಿನಾಂಕ : 20- 10 - 2011 . 
ಉಪಸ್ಥಿತರು: ಡಾ | ವೈ . ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ಧ 

ಆರೋಪಿ 


ಸುರೇಶ ಬಿನ್ ಗೋವಿಂದರಾಜು 


ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ 
ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ 


ಪ್ರಕರಣದ ಮುಖ್ಯಾಂಶಗಳು : 

ದಿನಾಂಕ : 02 - 02 - 2011 ರಂದು ಮಧ್ಯಾಹ್ನ 1- 15 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರು ಅಂತರಸಂತೆ ಗ್ರಾಮದಲ್ಲಿ ಗಸ್ತು ನಿರತ ಸಮಯದಲ್ಲಿ ಬಾದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ 
ಹೆಚ್ . ಡಿ.ಕೋಟೆ ತಾಲ್ಲೂಕು, ಅಂತರಸಂತೆ ಗ್ರಾಮದಲ್ಲಿ ಆನಂದ ಎಂಬುವವರ ವಾಸವ ಮನೆಯ ಮುಂಭಾಗ ಕೆಎ - 45/ ಹೆಚ್ - 5981 ನೋಂದಣಿ 
ಸಂಖ್ಯೆಯ ಹೀರೋ ಹೋಂಡಾ ಸ್ಪೆಂಡರ್‌ ವಾಹನದಲ್ಲಿ ಅಕ್ರಮವಾಗಿ 25.920 ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ 
ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಸುರೇಶ ಬಿನ್ ಗೋವಿಂದರಾಜು ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 
11 /2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32 , 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು 
ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 05 - 02 - 11ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ . ಅದರಂತೆ ದಿನಾಂಕ : 
17 - 02 - 11ರಂದು ಹೆಚ್. ಡಿ.ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ: 02 -02 - 2011 ಹೆಚ್ . ಡಿ. 

ಕೋಟೆ ತಾಲ್ಲೂಕು, ಅಂತರಸಂತೆ ಗ್ರಾಮದಲ್ಲಿ ಆನಂದ ಎಂಬುವವರ 
ವಾಸವ ಮನೆಯ ಮುಂಭಾಗ ಕೆಎ- 45/ಹೆಚ್-5981 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸ್ಪೆಂಡರ್‌ ವಾಹನದಲ್ಲಿ ಅಕ್ರಮವಾಗಿ 25 .920 ಲೀ . 
ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಆರೋಪಿಯಾದ ಸುರೇಶ ಬಿನ್ 
ಗೋವಿಂದರಾಜು ಎಂಬುವನನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43( ಬಿ)( 2)ರ ಅಡಿಯಲ್ಲಿ ಕಾನೂನಿನಲ್ಲಿ 
ವಿವಿಧ ಜವಾಬ್ದಾರಿಗಳಿದ್ದು, ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು , ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ 
ನಿಲುವನ್ನು ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ /200 (ಪೋಲೀಸ್)/ 2010 - 11 , ದಿನಾಂಕ : 20- 10 -2011 . 


ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ)( 2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ನಿರೀಕ್ಷಕರು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂ : 11 /2011, ದಿ: 02 - 02 - 11 ರಂದು 
ವಶಪಡಿಸಿಕೊಂಡ ಕೆಎ - 45 / ಹೆಚ್ - 5981 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸ್ಪೆಂಡರ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ . 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಡಾ|| ವೈ .ಮಂಜುನಾಥ್ , 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿ .ಆರ್. 1264 

ಮೈಸೂರು ಜಿಲ್ಲೆ, ಮೈಸೂರು. 


೧೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 219 (ಪೋಲೀಸ್)/ 2010- 11 , ದಿನಾಂಕ : 20 - 10- 2011. 
ಉಪಸ್ಥಿತರು: ಡಾ | ವೈ . ಮಂಜುನಾಥ್ , ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ಆರೋಪಿ 


ವಿರುದ್ಧ 


ಪರಾರಿ 


ಆರಕ್ಷಕ ನಿರೀಕ್ಷಕರು ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, 
ಮೈಸೂರು ಜಿಲ್ಲೆ. 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 09 - 03 - 2011 ರಂದು ಸಂಜೆ 7 - 00 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರು ಠಾಣೆಯಲ್ಲಿದ್ದಾಗ ಬಂದ ಖಚಿತ ಮಾಹಿತಿ ಮೇರೆಗೆ, ಹೆಚ್. ಡಿ. 

ಕೋಟೆ ತಾ||, ಹ್ಯಾಂಡ್ಪೋಸ್ಟ್ ಸರ್ಕಲ್, ಮೈಸೂರು 
ಮಾನಂದವಾಡಿ ರಸ್ತೆ , ಅಶೋಕ ಸರ್ವೀಸ್ ಸ್ಟೇಷನ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಕೆಎ -45 / ಇ - 610 ನೋಂದಣಿ ಸಂಖ್ಯೆಯ ಟಿವಿಎಸ್ ಎಕ್ಸೆಲ್ 
ಸೂಪರ್ ಹೆವಿ ಡ್ಯೂಟಿಮೊಪೆಡ್ ವಾಹನದಲ್ಲಿ ಅಕ್ರಮವಾಗಿ 70 ಲೀ . ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು 
ಸೇಂದಿಯನ್ನು ಜಜ್ಜುಗೊಳಿಸಿ, ವಾಹನ ಮತ್ತು ಸೇಂದಿಯನ್ನು ಸ್ಥಳದಲ್ಲಿಯೇ ಬಿಟ್ಟು ಆರೋಪಿಗಳು ಪರಾರಿಯಾಗಿರುತ್ತಾರೆಂದು ಠಾಣಾ ಮೊಕದ್ದಮೆ 
ಸಂಖ್ಯೆ : 16/2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32 , 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು 
ಸೇಂದಿಯನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 15 - 03- 11ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ : 
18 - 03 - 2011 ರಂದು ಹೆಚ್. ಡಿ. 

ಕೋಟೆ ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 
ಲಭ್ಯವಿರುವ ದಾಖಲೆಗಳಂತೆ, ದಿ: 09 - 03 - 11ರಂದು ಹೆಚ್ . ಡಿ. 

ಕೋಟೆ ತಾ , ಹ್ಯಾಂಡ್ಪೋಸ್ಟ್ ಸರ್ಕಲ್, ಮೈಸೂರು- ಮಾನಂದವಾಡಿ ರಸ್ತೆ, 
ಅಶೋಕ ಸರ್ವೀಸ್ ಸ್ಟೇಷನ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಕೆಎ - 45 / ಇ - 610 ನೋಂದಣಿ ಸಂಖ್ಯೆಯ ಟಿವಿಎಸ್ ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ 
ಮೊಪೆಡ್ ವಾಹನದಲ್ಲಿ ಅಕ್ರಮವಾಗಿ 70 ಲೀ . ಸೇಂದಿಯನ್ನು ಹೊಂದಿ , ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ 
ಗಮನಿಸಿದಾಗ, ಕಲಂ 32, 38( ಎ)ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ 
ಜವಾಬ್ದಾರಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗ 
ಪ್ರಯತ್ನ ನಡೆಸಿರುವುದಿಲ್ಲ . 


ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 7) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 219 (ಪೋಲೀಸ್)/ 2010 - 11 , ದಿನಾಂಕ : 20- 10 -2011 . 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಸಿ) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ನಿರೀಕ್ಷಕರು, ಅಬಕಾರಿ 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರಮಾ. ವರದಿ ಸಂಖ್ಯೆ : 16 /2011, ದಿನಾಂಕ : 09 - 03 - 2011 ರಂದು 
ವಶಪಡಿಸಿಕೊಂಡ ಕೆಎ - 45 / ಇ - 610 ನೋಂದಣಿ ಸಂಖ್ಯೆಯ ಟಿವಿಎಸ್ ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಏಪ್ರಿಲ್ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

- ಡಾ|| ವೈ . ಮಂಜುನಾಥ್ , 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿ . ಆರ್ , 1282 

ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

೧೨೪೩ 
- ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 274 (ಪೋಲೀಸ್)/ 2010 - 11 , ದಿನಾಂಕ : 20- 10 -2011 . 
ಉಪಸ್ಥಿತರು: ಡಾ|| ವೈ.ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ಧ 

ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ 

ಸಂಜೀವನಾಯಕ ಬಿನ್ ಹೆಜೂರುನಾಯಕ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ 
ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 22 - 05 - 2011 ರಂದು ಬೆಳಿಗ್ಗೆ 6 - 45 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರಿಗೆ ಬಾತ್ಮಿದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ ಹೆಚ್.ಡಿ.ಕೋಟೆ ತಾಲ್ಲೂಕು, ಸರಗೂರು ಹೋಬಳಿ, ಪುರದ 
ಕಟ್ಟೆ - ಹೂವಿನ ಕೊಳ ರಸ್ತೆಯ ನಾಗರಾಜು ಎಂಬುವವರ ಜಮೀನಿನ ಹತ್ತಿರ ಕೆಎ - 02 / ಇಎಲ್ - 3250 ನೋಂದಣಿ ಸಂಖ್ಯೆಯ ಟಿ. ವಿ.ಎಸ್ ಎಕ್ಸೆಲ್ ಹೆವಿ 
ಡ್ಯೂಟಿ ವಾಹನದಲ್ಲಿ ಅಕ್ರಮವಾಗಿ 20 ಲೀ . ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಸೇಂದಿಯನ್ನು 
ಜಪುಗೊಳಿಸಿ, ಸಂಜೀವನಾಯಕ ಬಿನ್ ಹೆಜೂರುನಾಯಕ ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 29/2011 ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು ಸೇಂದಿಯನ್ನು ಅಬಕಾರಿ 
ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ : 27 -05 - 11 ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ: 07 - 06 - 11ರಂದು 
ಹೆಚ್ . ಡಿ . 

ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:22 - 05 - 2011 ರಂದು ಹೆಚ್. ಡಿ . 

ಕೋಟೆ ತಾಲ್ಲೂಕು, ಸರಗೂರು ಹೋಬಳಿ, ಪುರದ ಕಟ್ಟೆ - ಹೂವಿನ 
ಕೊಳ ರಸ್ತೆಯ ನಾಗರಾಜು ಎಂಬುವವರ ಜಮೀನಿನ ಹತ್ತಿರ ಕೆಎ - 02/ ಇಎಲ್ - 3250 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್ ಎಕ್ಸೆಲ್ ಹೆವಿ ಡ್ಯೂಟಿ 
ವಾಹನದಲ್ಲಿ ಅಕ್ರಮವಾಗಿ 20 ಲೀ . ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಸೇಂದಿಯನ್ನು ಜಪ್ತುಗೊಳಿಸಿ, 
ಆರೋಪಿಯಾದ ಸಂಜೀವನಾಯಕ ಬಿನ್ ಹೆರುನಾಯಕ ಎಂಬುವನನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ 
ಕಲಂ 43( ಬಿ)(2)ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು, ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ 
ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (4) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 274 (ಪೋಲೀಸ್)/2010- 11 , ದಿನಾಂಕ : 20 - 10- 2011. 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ನಿರೀಕ್ಷಕರು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂ : 29/2011, ದಿ : 22 - 05 - 11 ರಂದು 
ವಶಪಡಿಸಿಕೊಂಡ ಕೆಎ - 02 / ಇಎಲ್ - 3250 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್ ಎಕ್ಸೆಲ್ ಹೆವಿ ಡ್ಯೂಟಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಡಾ|| ವೈ . ಮಂಜುನಾಥ್ , 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿ . ಆರ್ .1283 

ಮೈಸೂರು ಜಿಲ್ಲೆ, ಮೈಸೂರು. 


ಕೈ 


୦୭୫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 266 (ಪೋಲೀಸ್)/ 2010 - 11, ದಿನಾಂಕ : 20 -10 -2011 . 


ಉಪಸ್ಥಿತರು: ಡಾ|| ವೈ . ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ವಿರುದ್ದ 


ಪಿರ್ಯಾದುದಾರರು 
ಆರಕ್ಷಕ ಉಪ ನಿರೀಕ್ಷಕರು, ಕಾನೂನು ಮತ್ತು ಸುವ್ಯವಸ್ಥೆ , 
ಹೆಚ್ . ಡಿ .ಕೋಟೆಪೊಲೀಸ್ ಠಾಣೆ, ಹೆಚ್. ಡಿ. 

ಕೋಟೆ. 


ಆರೋಪಿ 
ತಿಮ್ಮರಾಜು ಬಿನ್ ವೆಂಕಟೇಶನಾಯ್ಕ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 05 - 05 - 2010 ರಂದು ಆರಕ್ಷಕ ಉಪ ನಿರೀಕ್ಷಕರು , ಹೆಚ್. ಡಿ .ಕೋಟೆ ಪೊಲೀಸ್ ಠಾಣೆ ಇವರು ಸಿಬ್ಬಂದಿಯೊಂದಿಗೆ ಗ್ರಾಮ 
ಪಂಚಾಯ್ತಿಯ ಚುನಾವಣೆ ನಿಮಿತ್ತ ಹೆಚ್ . ಡಿ. 

ಕೋಟೆ ತಾ||, ಆಲನಹಳ್ಳಿ ಗ್ರಾಮದಲ್ಲಿ ಗಸ್ತು ನಿರತ ಸಮಯದಲ್ಲಿ ಹೆಚ್ . ಡಿ.ಕೋಟೆ ಟೌನ್, 
ಹ್ಯಾಂಡ್‌ಪೋಸ್ಟ್, ಮೈಸೂರು- ಮಾನಂದವಾಡಿ ರಸ್ತೆಯಲ್ಲಿ ಕೆಎ - 38 / ಇ- 4693 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸಿಡಿ-100 ವಾಹನದಲ್ಲಿ 
ಅಕ್ರಮವಾಗಿ 14 .040 ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ತಿಮ್ಮರಾಜು ಬಿನ್ 
ವೆಂಕಟೇಶನಾಯ್ಕ ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 223/ 2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 
1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು 
ದಿನಾಂಕ: 17 - 05 -11ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ : 18 - 05- 11ರಂದು ಹೆಚ್. ಡಿ.ಕೋಟೆ ವಲಯ 
ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ: 05 - 05 - 2011 ರಂದು ಹೆಚ್. ಡಿ.ಕೋಟೆ ಟೌನ್, ಹ್ಯಾಂಡ್‌ಪೋಸ್ಟ್, ಮೈಸೂರು- ಮಾನಂದವಾಡಿ 
ರಸ್ತೆಯಲ್ಲಿ ಕೆಎ -38/ ಇ -4693 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸಿಡಿ- 100 ವಾಹನದಲ್ಲಿ ಅಕ್ರಮವಾಗಿ 14 .040 ಲೀ . ಮದ್ಯವನ್ನು ಹೊಂದಿ, 
ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಆ ಸಂದರ್ಭದಲ್ಲಿ ಆರೋಪಿಯಾದ ತಿಮ್ಮರಾಜು ಬಿನ್ ವೆಂಕಟೇಶನಾಯ್ಕ ಎಂಬುವನನ್ನು ಸ್ಥಳದಲ್ಲಿ 
ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43( ಬಿ)(2) ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು , ಅದನ್ನು 
ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್/266 (ಪೋಲೀಸ್)/2010 -11, ದಿನಾಂಕ : 20 -10 -2011 . 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ)( 2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ಉಪ ನಿರೀಕ್ಷಕರು, 
ಹೆಚ್ . ಡಿ.ಕೋಟೆಪೋಲೀಸ್ ಠಾಣೆ ಇವರು ಹೂಡಲಾದ ಪ್ರಮಾ. ವರದಿ ಸಂ : 223/ 2011, ದಿ: 05 - 05 - 10 ರಂದು ವಶಪಡಿಸಿಕೊಂಡ ಕೆಎ -38/ ಇ 
4693 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸಿಡಿ - 100 ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 


(ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ|| ವೈ . ಮಂಜುನಾಥ್ , 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 


ಪಿ . ಆರ್ .1284 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

೧೨೪೫ 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 252 (ಪೋಲೀಸ್)/ 2010 -11, ದಿನಾಂಕ : 20 - 10 -2011 . 
ಉಪಸ್ಥಿತರು: ಡಾ|| ವೈ.ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ಧ 

ಆರೋಪಿ 


ನಿಂಗರಾಜು ಬಿನ್ ಮರಂಗಯ್ಯ 


ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, 
ಮೈಸೂರು ಜಿಲ್ಲೆ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 07 - 05 -2011 ರಂದು ಬೆಳಿಗ್ಗೆ 11 - 00 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರು ಠಾಣೆಯ ಉಸ್ತುವಾರಿಯಲ್ಲಿದ್ದಾಗ ಬಾತ್ಮಿದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ ನಂಜನಗೂಡು ತಾಲ್ಲೂಕು, 
ನಂಜನಗೂಡು- ಟಿ. ನರಸೀಪುರ ರಸ್ತೆಯಲ್ಲಿರುವ ಕಾಕಳ್ಳಿ ಗ್ರಾಮದ ಕಬಿನಿ ಸೇತುವೆ ಮೇಲೆ ಕೆಎ - 05/ ಆಕೆ - 67 ನೋಂದಣಿ ಸಂಖ್ಯೆಯ ಟಿ. ವಿ.ಎಸ್ ಎಕ್ಸೆಲ್ 
ವಾಹನದಲ್ಲಿ ಅಕ್ರಮವಾಗಿ 70 ಲೀ . ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಸೇಂದಿಯನ್ನು ಜಜ್ಜುಗೊಳಿಸಿ, 
ನಿಂಗರಾಜು ಎಂಬುವವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ ಸಂ : 27 /2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 
34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು ಸೇಂದಿಯನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 10 - 05 - 11ರಲ್ಲಿ 
ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ : 18- 05 - 11ರಂದು ನಂಜನಗೂಡು ವಲಯ ಅಬಕಾರಿ ನಿರೀಕ್ಷಕರಿಗೆ 
ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ: 07 - 05 -2011ರಂದು ನಂಜನಗೂಡು ತಾಲ್ಲೂಕು, ನಂಜನಗೂಡು- ಟಿ. ನರಸೀಪುರ ರಸ್ತೆಯಲ್ಲಿರುವ 
ಕಾಕಳ್ಳಿ ಗ್ರಾಮದ ಕಬಿನಿ ಸೇತುವೆ ಮೇಲೆ ಕೆಎ - 05/ ಇಕೆ - 67 ನೋಂದಣಿ ಸಂಖ್ಯೆಯ ಟಿ. ವಿ.ಎಸ್ ಎಕ್ಸೆಲ್ ವಾಹನದಲ್ಲಿ ಅಕ್ರಮವಾಗಿ 70 ಲೀ . ಸೇಂದಿಯನ್ನು 
ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ . ಆ ಸಂದರ್ಭದಲ್ಲಿ ಆರೋಪಿಯಾದ ನಿಂಗರಾಜು ಬಿನ್ ಮರಂಗಯ್ಯ ಎಂಬುವನನ್ನು 
ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43 ( ಬಿ)(2) ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು, 
ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ 
ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ /252 (ಪೋಲೀಸ್)/ 2010 - 11 , ದಿನಾಂಕ : 20- 10 -2011 . 


ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ)( 2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ನಿರೀಕ್ಷಕರು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂ : 27 /2011, ದಿ: 07 - 05 - 11 ರಂದು 
ವಶಪಡಿಸಿಕೊಂಡ ಕೆಎ - 05 / ಆಕೆ -67 ನೋಂದಣಿ ಸಂಖ್ಯೆಯ ಟಿ.ವಿ. ಎಸ್ ಎಕ್ಸೆಲ್ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ|| ವೈ .ಮಂಜುನಾಥ್ , 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 


ಪಿ . ಆರ್ .1285 


೧೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 74 (ಪೋಲೀಸ್)/ 2010 - 11 , ದಿನಾಂಕ : 20 - 10 -2011 . 
ಉಪಸ್ಥಿತರು: ಡಾ|| ವೈ. ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು ಹೆಚ್ .ಡಿ.ಕೋಟೆಪೊಲೀಸ್ ಠಾಣೆ, 

ಸುರೇಶ ಮತ್ತು ರಾಜು 
ಹೆಚ್ . ಡಿ. 

ಕೋಟೆ. 


ಪ್ರಕರಣದ ಮುಖ್ಯಾಂಶಗಳು : 

ದಿನಾಂಕ : 10 - 08 - 2011 ರಂದು ಸಂಜೆ 5- 00 ಗಂಟೆ ಸಮಯದಲ್ಲಿ ಅಬಕಾರಿ ಮತ್ತು ಲಾಟರಿ ನಿಷೇಧ ವಿಭಾಗದ ಸಿಬ್ಬಂದಿಯರು 
ಹೆಚ್ . ಡಿ. 

ಕೋಟೆ ತಾಲ್ಲೂಕು, ಹಳ್ಳದಮನುಗನಹಳ್ಳಿ ಗ್ರಾಮದಲ್ಲಿ ಕೆಎ -45/ ಹೆಚ್ - 904 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನದಲ್ಲಿ 
ಅಕ್ರಮವಾಗಿ ಯಾವುದೇ ರಹದಾರಿಯಿಲ್ಲದೇ 9.630 ಲೀ . ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಹಚ್ಚಿ, ಈ ಆರೋಪಕ್ಕಾಗಿ ವಾಹನ 
ಮತ್ತು ಮದ್ಯವನ್ನು ಜಪ್ತುಗೊಳಿಸಿ , ಪ್ರಕರಣದ ಆರೋಪಿಯಾದ ಸುರೇಶ ಎಂಬುವವರನ್ನು ದಸ್ತಗಿರಿ ಮಾಡಿ, ಹೆಚ್. ಡಿ.ಕೋಟೆ ಠಾಣೆಯ ಆರಕ್ಷಕ ಉಪ 
ನಿರೀಕ್ಷಕರಲ್ಲಿ ಕಾನೂನು ರೀತ್ಯಾ ಕ್ರಮ ಜರುಗಿಸುವಂತೆ ಕೋರಿರುವ ಸಾರಾಂಶದ ಮೇರೆಗೆ ಠಾಣಾ ಮೊಕದ್ದಮೆ ಸಂಖ್ಯೆ : 272/2010 ರಲ್ಲಿ ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 32 , 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ , ಜಪ್ಪು ಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ದಿನಾಂಕ : 24 - 09 -11 ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ಹೆಚ್. ಡಿ.ಕೋಟೆ ವಲಯ ಅಬಕಾರಿ 
ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ , ದಿನಾಂಕ: 10 - 08 - 2011ರಂದು ಹೆಚ್. ಡಿ .ಕೋಟೆ ತಾಲ್ಲೂಕು, ಹಳ್ಳದಮನುಗನಹಳ್ಳಿ ಗ್ರಾಮದಲ್ಲಿ 
ಕೆಎ - 45 / ಹೆಚ್ - 904 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನದಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿಯಿಲ್ಲದೇ 9.630 ಲೀ . ಮದ್ಯವನ್ನು 
ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಆರೋಪಿಯಾದ ಸುರೇಶ ಎಂಬುವವರನ್ನು ಸ್ಥಳದಲ್ಲಿ 
ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43( ಬಿ)(2) ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ದಾರಿಗಳಿದ್ದು , ಅದನ್ನು 
ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು , ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ನಿರೂಪಿಸಿರುವುದಿಲ್ಲ ಹಾಗೂ 
ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ /74 (ಪೋಲೀಸ್)/ 2011 - 12 , ದಿನಾಂಕ : 20 - 10 - 2011. 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ಉಪ ನಿರೀಕ್ಷಕರು, 
ಹೆಚ್. ಡಿ.ಕೋಟೆ ಪೊಲೀಸ್ ಠಾಣೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂ : 272 /2011 , ದಿ: 10 - 08 -2011 ರಂದು ವಶಪಡಿಸಿಕೊಂಡ 
ಕೆಎ - 45 / ಹೆಚ್ - 904 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಪ್ಯಾಷನ್ ಪ್ಲಸ್ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ|| ವೈ . ಮಂಜುನಾಥ್ , 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 


ಪಿ . ಆರ್ .1286 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೪೭ 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ: ಡಿಟಿಸಿಆರ್ : 91 (ಪೋಲೀಸ್)/ 2010 -11, ದಿನಾಂಕ : 20 -10 - 2011 . 


ಉಪಸ್ಥಿತರು: ಡಾ|| ವೈ . ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 


ಪಿರ್ಯಾದುದಾರರು 


ವಿರುದ್ಧ 


ಆರೋಪಿ 


ಪರಾರಿ 


ಆರಕ್ಷಕ ನಿರೀಕ್ಷಕರು ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, 
ಮೈಸೂರು ಜಿಲ್ಲೆ. 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 30 - 09 - 2011 ರಂದು ಸಂಜೆ 7 - 45 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರು ಠಾಣಾ ಉಸ್ತುವಾರಿಯಲ್ಲಿದ್ದಾಗ ಬಂದ ಖಚಿತ ಮಾಹಿತಿ ಮೇರೆಗೆ, ಮೈಸೂರು ತಾ , ಮೈಸೂರು- ಟಿ. ನರಸೀಪುರ ರಸ್ತೆ 
ವರುಣಾ ಗ್ರಾಮದ ಸರ್ಕಲ್‌ನ ಮುಂಭಾಗದಲ್ಲಿ ಕೆಎ - 09 / ಎಸ್ - 9844 ನೋಂದಣಿ ಸಂಖ್ಯೆಯ ಹೀರೋ ಪುಕ್ ವಾಹನದಲ್ಲಿ ಅಕ್ರಮವಾಗಿ 25.380 ಲೀ . 
ಮದ್ಯವನ್ನು ಹೊಂದಿ , ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಆರೋಪಿ ಪರಾರಿಯಾಗಿರುವುದಾಗಿ ಠಾಣಾ 
ಮೊಕದ್ದಮೆ ಸಂಖ್ಯೆ : 84 /2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ 
ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 04 - 10 -2011ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. 
ಅದರಂತೆ ದಿನಾಂಕ : 14 -10 - 2011 ರಂದು ಮೈಸೂರು ವಲಯ ಸಂ -4ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ , ದಿ: 30 -09 - 11ರಂದು ಮೈಸೂರು ತಾ||, ಮೈಸೂರು- ಟಿ.ನರಸೀಪುರ ರಸ್ತೆ, ವರುಣಾ ಗ್ರಾಮದ ಸರ್ಕಲ್‌ನ 
ಮುಂಭಾಗದಲ್ಲಿ ಕೆಎ - 09 / ಎಸ್ - 9844 ನೋಂದಣಿ ಸಂಖ್ಯೆಯ ಹೀರೋ ಪುಕ್ ವಾಹನದಲ್ಲಿ ಅಕ್ರಮವಾಗಿ 25.380 ಲೀ . ಮದ್ಯವನ್ನು ಹೊಂದಿ, 
ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32 , 38 ( ಎ) ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ 
ಮಾಡಿದ್ದು , ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ ಹಾಗೂ 
ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 


ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (1) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 91 (ಪೋಲೀಸ್)/ 2010 - 11, ದಿನಾಂಕ : 20 - 10 -2011. 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ನಿರೀಕ್ಷಕರು, ಅಬಕಾರಿ 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 84 /2011, ದಿನಾಂಕ: 30 - 09 -2011ರಂದು 
ವಶಪಡಿಸಿಕೊಂಡ ಕೆಎ - 09 / ಎಸ್ -9844 ನೋಂದಣಿ ಸಂಖ್ಯೆಯ ಹೀರೋ ಪುಕ್ ಮೊಪೆಡ್ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 


( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ , ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) | 

ಡಾ|| ವೈ. ಮಂಜುನಾಥ್, 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿ . ಆರ್.1287 

ಮೈಸೂರು ಜಿಲ್ಲೆ, ಮೈಸೂರು. 


೧೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
- ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 212 (ಪೋಲೀಸ್)/2010- 11 , ದಿನಾಂಕ : 20 - 10 - 2011 . 
ಉಪಸ್ಥಿತರು: ಡಾ | ವೈ . ಮಂಜುನಾಥ್ , ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ಧ 


ಆರೋಪಿ 


ಪರಾರಿ 


ಆರಕ್ಷಕ ನಿರೀಕ್ಷಕರುಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, 
ಮೈಸೂರು ಜಿಲ್ಲೆ. 


ಪ್ರಕರಣದ ಮುಖ್ಯಾಂಶಗಳು : 

ದಿನಾಂಕ : 21-02 - 2011 ರಂದು ಸಂಜೆ 7- 15 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರು ಠಾಣಾ ಉಸ್ತುವಾರಿಯಲ್ಲಿದ್ದಾಗ ಬಂದ ಖಚಿತ ಮಾಹಿತಿ ಮೇರೆಗೆ, ನಂಜನಗೂಡು ತಾ ||, ಬನ್ನಾರಿ ಅಮ್ಮನ್ ಸಕ್ಕರೆ 
ಕಾರ್ಖಾನೆ 2ನೇ ಗೇಟ್ ಮುಂಭಾಗ ಹೊಸಮಲ್ಲಿಪುರ ಮಡಳ್ಳಿ ರಸ್ತೆಯಲ್ಲಿ ಕೆಎ - 02 / ಇಎಂ - 7211 ನೋಂದಣಿ ಸಂಖ್ಯೆಯ ಹೋಂಡಾ ಆಕ್ಟಿವಾ ವಾಹನದಲ್ಲಿ 
ಅಕ್ರಮವಾಗಿ 29 .160 ಲೀ . ಮದ್ಯ ಮತ್ತು 24.700 ಲೀ . ಬಿಯರ್‌ನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮಾದಕ 
ದ್ರವ್ಯಗಳನ್ನು ಜಪ್ತುಗೊಳಿಸಿ, ಆರೋಪಿ ಪರಾರಿಯಾಗಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 13 /2011 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ 
ಕಲಂ 32 , 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 28 
02 - 2011ರಲ್ಲಿ ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ದಿನಾಂಕ : 07 - 03 - 2011ರಂದು ನಂಜನಗೂಡು ವಲಯ ಅಬಕಾರಿ 
ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ಲಭ್ಯವಿರುವ ದಾಖಲೆಗಳಂತೆ , ದಿ: 21 -02 -11ರಂದು ನಂಜನಗೂಡು ತಾ||, ಬನ್ನಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ 2ನೇ ಗೇಟ್ ಮುಂಭಾಗ 
ಹೊಸಮಲ್ಲಿಪುರ ಮಡಳ್ಳಿ ರಸ್ತೆಯಲ್ಲಿ ಕೆಎ - 02 / ಇಎಂ- 7211 ನೋಂದಣಿ ಸಂಖ್ಯೆಯ ಹೋಂಡಾ ಆಕ್ಟಿವಾ ವಾಹನದಲ್ಲಿ ಅಕ್ರಮವಾಗಿ 29.880 ಲೀ . ಮದ್ಯ 
ಮತ್ತು 24.840 ಲೀ . ಬಿಯರ್‌ನ್ನು ಹೊಂದಿ , ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32 , 
38 ( ಎ) ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಈ 
ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ 
ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್/212 (ಪೋಲೀಸ್)/ 2010 - 11 , ದಿನಾಂಕ : 20 - 10 - 2011 . 


ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ನಿರೀಕ್ಷಕರು, ಅಬಕಾರಿ 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 13/2011 , ದಿನಾಂಕ: 21-02 - 2011ರಂದು 
ವಶಪಡಿಸಿಕೊಂಡ ಕೆಎ - 02/ ಇಎಂ - 7211 ನೋಂದಣಿ ಸಂಖ್ಯೆಯ ಹೋಂಡಾ ಆಕ್ಟಿವಾ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಅಕ್ಟೋಬರ್ ತಿಂಗಳ 20ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ|| ವೈ . ಮಂಜುನಾಥ್ , 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 


ಪಿ . ಆರ್ .1288 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೪೯ 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, ತಿಪಟೂರು ಉಪವಿಭಾಗ, ತಿಪಟೂರು. 


ವಿಷಯ : ಶ್ರೀ ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪ , ಮಲ್ಲಿದೇವಿಹಳ್ಳಿ, ಹೊನ್ನವಳ್ಳಿ ಹೋಬಳಿ ತಿಪಟೂರು ತಾಲ್ಲೂಕು, ಇವರ ಸ್ಥಿರಾಸ್ತಿಯನ್ನು 

ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತಿಪಟೂರು. ಈ ಬ್ಯಾಂಕ್‌ನ ಹೆಸರಿಗೆ ವರ್ಗಾಯಿಸಿರುವ 

ಸ್ಥಿರಾಸ್ತಿಯನ್ನು ಪುನಃ ಸದರಿಯವರ ಹೆಸರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಚೇರಿಯ ಆದೇಶ ಸಂಖ್ಯೆ : ಸನಿ - 34 /ಡಿಡಿಎಸ್ /391/2002 - 03, ದಿನಾಂಕ:12 - 3 - 2003 . 

2) ವ್ಯವಸ್ಥಾಪಕರು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತಿಪಟೂರು ಇವರ ಪತ್ರ 

ದಿನಾಂಕ:31 - 10 - 2011. 


ಪ್ರಸ್ತಾವನೆ: 

ಶ್ರೀ ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪ, ಮಲ್ಲಿದೇವಿಹಳ್ಳಿ, ಹೊನ್ನವಳ್ಳಿ ಹೋಬಳಿ, ತಿಪಟೂರು ತಾಲ್ಲೂಕು. ಇವರು ಪ್ರಾಥಮಿಕ ಸಹಕಾರ ಕೃಷಿ 
ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತಿಪಟೂರು ಈ ಬ್ಯಾಂಕ್‌ನಲ್ಲಿ ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪನವರ ಸ್ಥಿರಾಸ್ತಿಯಾದ ತಿಪಟೂರು ತಾಲ್ಲೂಕು. 
ಹೊನ್ನವಳ್ಳಿ ಹೋಬಳಿ, ಮಲ್ಲಿದೇವಿಹಳ್ಳಿ ಗ್ರಾಮದ ಸರ್ವೆ ನಂಬ‌:38 /1 ರಲ್ಲಿ 4 ಎಕರೆ ಭಾಗಾಯ್ತು ಜಮೀನನ್ನು ಸಂಘಕ್ಕೆ ಆಧಾರಮಾಡಿ ಕೊಳವೆಬಾವಿ 
ಮುಳುಗಡೆ ಪಂಪ್‌ಸೆಟ್, ಪೈಪ್ಲೈನ್, ತೆಂಗು, ತೋಟದಮನೆ ಸಾಲವನ್ನು ಪಡೆದು, ಅಸಲು ಬಡ್ಡಿ ಮತ್ತು ಇತರೆ ವೆಚ್ಚಗಳು ಸೇರಿ ರೂ .117975 = 00 
ಗಳಿಗೆ ಸುಸ್ತಿಯಾಗಿದ್ದು , ಸದರಿ ಸಾಲದ ವಸೂಲಾತಿಗಾಗಿ ಸದರಿ ಬ್ಯಾಂಕ್‌ನವರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ - 70 
ರಡಿಯಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು ತುಮಕೂರು ಜಿಲ್ಲೆ . ತುಮಕೂರು. ಇವರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ: 3768 , 3769, 
3766 , 3767 /1998- 99, ರಲ್ಲಿ ವಸೂಲಾತಿ ಆದೇಶ ಪಡೆದಿರುತ್ತಾರೆ. 

- ತದನಂತರ ಅಮಲ್ದಾರಿ ದಾಖಲಿಸಿ, ಅಮಲ್ದಾರಿ ಸಂಖ್ಯೆ:935, 936 , 937/1999 -2000 , ಮತ್ತು 460/2000 -10 ರ ರೀತ್ಯಾ ಅಮಲ್ದಾರಿ 
ಕ್ರಮ ಜರುಗಿಸಲಾಗಿರುತ್ತದೆ. ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಹರಾಜುದಾರರು ಭಾಗವಹಿಸದೇ ಇದ್ದುದರಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ರ ಕಲಂ - 101( ಬಿ) ರನ್ವಯ ಉಲ್ಲೇಖ (1) ರ ಆದೇಶದ ರೀತ್ಯಾ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತಿಪಟೂರು 
ಈ ಬ್ಯಾಂಕ್‌ನ ಹೆಸರಿಗೆ ವರ್ಗಾಯಿಸಿ ಆದೇಶ ನೀಡಲಾಗಿತ್ತು. 

ವ್ಯವಸ್ಥಾಪಕರು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತಿಪಟೂರು ಇವರು ಉಲ್ಲೇಖ (2) ರ ಪತ್ರದಲ್ಲಿ 
ಶ್ರೀ ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪ, ಮಲ್ಲಿದೇವಿಹಳ್ಳಿ, ಹೊನ್ನವಳ್ಳಿ ಹೋಬಳಿ, ತಿಪಟೂರು ತಾಲ್ಲೂಕು, ಇವರ ಸಾಲದ ಹಣ ಸಂಪೂರ್ಣವಾಗಿ 
ಜಮಾ ಆಗಿರುವ ಕಾರಣ ಬ್ಯಾಂಕಿನ ಹೆಸರಿಗೆ ಆಗಿರುವ ಸ್ಥಿರಾಸ್ತಿಯ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿಕೊಡಲು ಕೋರಿರುತ್ತಾರೆ . 

ಸದರಿಯವರ ಮನವಿಯನ್ನು ಈ ಕಚೇರಿಯಲ್ಲಿ ಪರಿಶೀಲಿಸಿ, ಉಲ್ಲೇಖ (1) ರಲ್ಲಿ ಹೊರಡಿಸಿದ ಆದೇಶವನ್ನು ಹಿಂಪಡೆದು, ಸದರಿ 
ಸ್ಥಿರಾಸ್ತಿಯನ್ನು ಪುನಃ ಶ್ರೀ ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪ, ಮಲ್ಲಿದೇವಿಹಳ್ಳಿ, ಹೊನ್ನವಳ್ಳಿ ಹೋಬಳಿ, ತಿಪಟೂರು ತಾಲ್ಲೂಕು, ಇವರ ಹೆಸರಿಗೆ ಖಾತೆ 
ವರ್ಗಾವಣೆ ಮಾಡಲು ಈ ಕೆಳಕಂಡಂತೆ ಆದೇಶಿಸಿದೆ. 


ಆದೇಶ 


ಸಂಖ್ಯೆ: ಸನಿ - 34 / ದಾವಾ/ ಸ್ವತ್ತಿನ ವರ್ಗಾವಣೆ / 4 / 101 / 2011 - 12 ದಿನಾಂಕ:09 - 12 - 2011 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಗಮನಿಸಿ ಆರ್. ಜೆ.ಕಾಂತರಾಜು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು 
ಉಪವಿಭಾಗ ತಿಪಟೂರು. ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38ಎ ( 15 ) ರ ರೀತ್ಯಾ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಸಿಒ /139 /ಸಿಎಲ್ಎಂ/2010 . ಬೆಂಗಳೂರು, ದಿನಾಂಕ:17 - 2 - 2011 . ದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಪರಮೇಶ್ವರಯ್ಯ 
ಬಿನ್ ಗವಿರಂಗಪ್ಪ, ಮಲ್ಲಿದೇವಿಹಳ್ಳಿ, ಹೊನ್ನವಳ್ಳಿ ಹೋಬಳಿ, ತಿಪಟೂರು ತಾಲ್ಲೂಕು, ರವರ ಸ್ಥಿರಾಸ್ತಿಯನ್ನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತಿಪಟೂರು ಈ ಬ್ಯಾಂಕ್‌ನ ಹೆಸರಿಗೆ ವರ್ಗಾಯಿಸಿ ನೀಡಿದ ಆದೇಶವನ್ನು ಹಿಂಪಡೆದು ಈಗ ಪುನಃ ಶ್ರೀ 
ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪ, ಮಲ್ಲಿದೇವಿಹಳ್ಳಿ, ಹೊನ್ನವಳ್ಳಿ ಹೋಬಳಿ, ತಿಪಟೂರು ತಾಲ್ಲೂಕು ಇವರ ಹೆಸರಿಗೆ ಪುನರ್ ವರ್ಗಾವಣೆ ಮಾಡಿ 
ಆದೇಶ ನೀಡಿರುತ್ತೇನೆ. ಈ ಆದೇಶಕ್ಕೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರನ್ವಯ ನಮೂನೆ-8 ರಲ್ಲಿ ನಿಗಧಿಪಡಿಸಿದ ನಮೂನೆಯನ್ನು ಸ್ಥಿರ 
ಸ್ವತ್ತುಗಳ ವರ್ಗಾವಣೆ ಪತ್ರವನ್ನು ಲಗತ್ತಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಈ ಕಚೇರಿ ಮುದ್ರೆಯೊಂದಿಗೆ ದಿನಾಂಕ: 09 - 12 - 2011 ರಂದು ನೀಡಿದೆ. 


ಆರ್ . ಜೆ .ಕಾಂತರಾಜು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , 

ತಿಪಟೂರು ಉಪವಿಭಾಗ, ತಿಪಟೂರು. 


೧೨೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


ಭಾಗ - ೩ 


ನಮೂನೆ- 8 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38 (15) ರ ರೀತ್ಯಾ ಸ್ಥಿರ ಸ್ವತ್ತು ವರ್ಗಾವಣೆ ಪ್ರಮಾಣ ಪತ್ರ 


ಕ್ರಸಂ. 


ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕು, ಹೊನ್ನವಳ್ಳಿ ಹೋಬಳಿ, ಮಲ್ಲಿದೇವಿಹಳ್ಳಿ ಗ್ರಾಮದ ವಾಸಿಯಾದ ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪ . 
ಮಲ್ಲಿದೇವಿಹಳ್ಳಿ ಇವರ ಸ್ಥಿರಾಸ್ತಿಯನ್ನು ಉಲ್ಲೇಖ(1) ರಂತೆ ಈ ಕಚೇರಿ ಆದೇಶದ ಅಡಿಯಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ನಿ., ತಿಪಟೂರು. ಇದರ ಹೆಸರಿಗೆ ವರ್ಗಾಯಿಸಿದ್ದು ಸದರಿಯವರಿಂದ ಬ್ಯಾಂಕಿಗೆ ಬರಬೇಕಾಗಿದ್ದ ಸಂಪೂರ್ಣ ಹಣ ಸಂದಾಯವಾಗಿದ್ದು, ಸದರಿ ಸ್ಥಿರಾಸ್ತಿಯನ್ನು 
ಮೂಲ ಹಕ್ಕುದಾರರಿಗೆ ಮರು ವರ್ಗಾಯಿಸುವಂತೆ ಸಂಘದ ವ್ಯವಸ್ಥಾಪಕರು ಕೋರಿರುವ ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು ಬಾಧ್ಯತೆಗಳು 
ಪರಮೇಶ್ವರಯ್ಯ ಬಿನ್ ಗವಿರಂಗಪ್ಪ, ಮಲ್ಲಿದೇವಿಹಳ್ಳಿ, ಹೊನ್ನವಳ್ಳಿ ಹೋಬಳಿ, ತಿಪಟೂರು ತಾಲ್ಲೂಕು ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಮತ್ತು ಈ ಆದೇಶದಂತೆ 
ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ ಒಪ್ಪಿಸತಕ್ಕದ್ದೆಂದು ಈ ಪ್ರಮಾಣ ಪತ್ರ ನೀಡಲಾಗಿದೆ. 

ಸ್ಥಿರ ಸ್ವತ್ತುಗಳ ವಿವರ 
ಹಕ್ಕುದಾರರ ಹೆಸರು. ಸ್ಥಿರಾಸ್ತಿಇರುವ 

ಹೋಬಳಿ / | ತರಹ 

ಸರ್ವೆ 

ಎಕರೆ: ಗುಂಟೆ 
ಗ್ರಾಮ ತಾಲ್ಲೂಕು 

ನಂಬರ್ 
ಪರಮೇಶ್ವರಯ್ಯ ಮಲ್ಲಿದೇವಿಹಳ್ಳಿ, 

ಹೊನ್ನವಳ್ಳಿ ಹೋಬಳಿ, | ಭಾಗಾಯ್ತು | 38 | 4 ಎಕರೆ 
ಬಿನ್ ಗವಿರಂಗಪ್ಪ . ಹೊನ್ನವಳ್ಳಿ ಹೋಬಳಿ, ತಿಪಟೂರು 

ತಿಪಟೂರು ತಾಲ್ಲೂಕು ತಾಲ್ಲೂಕು 
ದಿನಾಂಕ : 09 - 12 - 2011 
ಸ್ಥಳ: ತಿಪಟೂರು 

ಆರ್ . ಜೆ .ಕಾಂತರಾಜು 
ಪಿ . ಆರ್ , 1370 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 

ತಿಪಟೂರು ಉಪವಿಭಾಗ , ತಿಪಟೂರು. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ನ್ಯಾಯಾಲಯ 

ಅಧಿಬಾರ ಅರ್ಜಿ ಸಂಖ್ಯೆ: 3:2011 - 12 
ಅರ್ಜಿದಾರರು: 

ಎದುರು ಅರ್ಜಿದಾರರು: 
ಮುಖ್ಯಕಾರ್ಯನಿರ್ವಹಣಾಧಿಕಾರಿ 

ಜಿ . ಎಸ್. ರಾಜಶೇಖರಯ್ಯ . 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

ಮಾಜಿ ವ್ಯವಸ್ಥಾಪಕರು. 
“ ಶೆಟ್ಟಿಕೆರೆ. ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.,ಶೆಟ್ಟಿಕೆರೆ. 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ಹಾಲಿ ವಿಳಾಸ: 

ಗೋಡೆಕೆರೆ, ಚಿಕ್ಕನಾಯಕನಹಳ್ಳಿ ತಾ|| 
ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 103 ರ ಮೇರೆಗೆ ಹೊರಡಿಸಿದ ತೀರ್ಪು ಮುನ್ನ ಜಪ್ತಿ ಆಜ್ಞೆ 


ಪ್ರಸ್ತಾವನೆ: 

ಜಿ.ಎಸ್ .ರಾಜಶೇಖರಯ್ಯ , ಮಾಜಿ ವ್ಯವಸ್ಥಾಪಕರು. ಇವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಶೆಟ್ಟಿಕೆರೆ. ಚಿಕ್ಕನಾಯಕನಹಳ್ಳಿ 
ತಾಲ್ಲೂಕು, ಇಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಸಂಘದ ಹಣ ರೂ .804933 =56 ಗಳನ್ನು 
ದುರುಪಯೋಗಪಡಿಸಿಕೊಂಡಿರುವುದು ಸಂಘದ 2009 - 10 ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯಲ್ಲಿ ಬೆಳಕಿಗೆ ಬಂದಿದ್ದು, ಸದರಿಯವರು 
ದುರುಪಯೋಗಪಡಿಸಿಕೊಂಡಿರುವ ಹಣದ ವಸೂಲಾತಿಗಾಗಿ ಅರ್ಜಿದಾರರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 69 ರಡಿಯಲ್ಲಿ 
ಈ ನ್ಯಾಯಾಲಯದಲ್ಲಿ ಅಧಿಬಾರ ಅರ್ಜಿ ದಾಖಲು ಮಾಡಿದ್ದು ಪ್ರಕರಣದ ವಿಚಾರಣೆ ನಡೆಯುತ್ತಿರುತ್ತದೆ. 


ಅರ್ಜಿದಾರರು ದುರುಪಯೋಗದ ಮೊತ್ತಕ್ಕೆ ಎದುರು ಅರ್ಜಿದಾರರ ಸ್ಥಿರಾಸ್ತಿಯನ್ನು ತೀರ್ಪು ಮುನ್ನ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡಿಸಿ 
ಜಪ್ತಿಗೊಳಿಸುವಂತೆ ಮನವಿ ಸಲ್ಲಿಸಿದ್ದರ ಮೇರೆಗೆ ಸಂಘದ ಹಿತದೃಷ್ಟಿಯಿಂದ ಭದ್ರತೆಗಾಗಿ ಎದುರು ಅರ್ಜಿದಾರರ ಈ ಕೆಳಕಂಡ ಸ್ಥಿರಾಸ್ತಿ ಮತ್ತು ಷರತ್ತು 
ಸಹಿತ ತೀರ್ಪು ಮುನ್ನ ಜಪ್ತಿಆಜ್ಞೆಯನ್ನು ಈ ಕಚೇರಿಯ ಅಧಿಬಾರ ಅರ್ಜಿ ಸಂಖ್ಯೆ:3:2011- 12 . ದಿನಾಂಕ:7 - 9 - 2011 ರಂದು ಹೊರಡಿಸಿದೆ . ಸದರಿ 
ಆದೇಶವನ್ನು ನೀಡಿರುವ ಷರತ್ತಿನ ಪ್ರಕಾರ ನ್ಯಾಯಾಲಯವು ಸರಿಯೆಂದು ಭಾವಿಸುವ ನಗದು ಭದ್ರತೆಯನ್ನು ಎದುರು ಅರ್ಜಿದಾರರು ನೀಡಿರುವುದಿಲ್ಲ 
ಆದ್ದರಿಂದ ಷರತ್ತು ಸಹಿತ ತೀರ್ಪು ಮುನ್ನ ಜಪ್ತಿಆಜ್ಞೆಯನ್ನು ಸ್ಥಿರೀಕರಿಸುವುದು ಅಗತ್ಯವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೫೧ 


ಆದೇಶ 
ಸಂಖ್ಯೆ: ಸನಿ - 34 :ಅಧಿಬಾರಅರ್ಜಿಸಂಖ್ಯೆ:3/ 2011 -12 ದಿನಾಂಕ:19 - 10 - 2011 
ಪ್ರಸ್ತಾವನೆಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು. ಆದ ನಾನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 103 ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ:139 :ಸಿಎಲ್‌ಎಂ: 2011 ಬೆಂಗಳೂರು. 
ದಿನಾಂಕ:17 -2 - 2011.ರ ಪ್ರಕಾರ ದತ್ತವಾಗಿರುವ ಅಧಿಕಾರದ ಮೇರೆಗೆ ಈ ಕೆಳಗೆ ಕಾಣಿಸಿರುವ ಎದುರುಅರ್ಜಿದಾರರ ಸ್ಥಿರಸ್ವತ್ತುಗಳನ್ನು 
ದಿನಾಂಕ: 7 - 9 - 2011ರಂದು ಹೊರಡಿಸಿದ ಷರತ್ತು ಸಹಿತ ತೀರ್ಪು ಮುನ್ನ ಜಪ್ತಿ ಆಜ್ಞೆಯನ್ನು ಸ್ಥಿರೀಕರಿಸಲಾಗಿದೆ. ಈ ಜಪ್ತಿ ಆಜ್ಞೆಯನ್ನು ಉಲ್ಲಂಘಿಸಿ, 
ಈ ಕೆಳಕಂಡ ಸ್ಥಿರಾಸ್ತಿಯನ್ನು ಪಡೆಯುವ ಅಥವಾ ಖರೀದಿಸುವ, ದಾನ ಪಡೆಯುವ ಅಥವಾ ಇನ್ಯಾವುದೇ ರೀತಿ ಹೊಂದುವ ವ್ಯಕ್ತಿ ಅಥವಾ ಸಂಸ್ಥೆಗಳು 
ಹೊಂದಿದರೆ ಸಿಂಧುವಾಗುವುದಿಲ್ಲವೆಂದು ಸಾರ್ವಜನಿಕರಲ್ಲಿ ತಿಳಿಯಪಡಿಸಿದೆ. 


ಜಪ್ತಿ ಆಜ್ಞೆಗೆ ಒಳಗಾದ ಸ್ಥಿರಾಸ್ತಿಗಳ ವಿವರ 


ಕ್ರಸಂ 


ಹಕ್ಕುದಾರರ ಹೆಸರು. 


ಹೋಬಳಿ /ತಾಲ್ಲೂಕು 


ಸರ್ವೆ 


ಎಕರೆ:ಗುಂಟೆ 


ಸ್ಥಿರಾಸ್ತಿಇರುವ 

ಗ್ರಾಮ 
ಗೋಡೀಕೆರೆ 


ನಂಬರ್ 


| ಜಿ.ಎಸ್.ರಾಜಶೇಖರಯ್ಯ ಬಿನ್ ಸಿದ್ದಪ್ಪ, 


153 


2 . 21. 


ಜಿ . ಎಸ್. ರಾಜಶೇಖರಯ್ಯ ಬಿನ್ ಸಿದ್ದಪ್ಪ, 


ಗೊಡೇಕೆರೆ 


0.29 


ಶೆಟ್ಟಿಕೆರೆ. ಹೋಬಳಿ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ಶೆಟ್ಟಿಕೆರೆ.ಹೋಬಳಿ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ಶೆಟ್ಟಿಕೆರೆ .ಹೋಬಳಿ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ಶೆಟ್ಟಿಕೆರೆ.ಹೋಬಳಿ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 


ಜಿ .ಎಸ್.ರಾಜಶೇಖರಯ್ಯ ಬಿನ್ ಸಿದ್ದಪ್ಪ. 


| ಗೋಡೇಕೆರೆ 


0 .04 


ಪುಷ ಕೋಂ ಜಿ .ಎಸ್ . ರಾಜಶೇಖರಯ್ಯ 


ಗೊಡೇಕೆರೆ 


66 


1. 24 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಈ ನ್ಯಾಯಾಲಯದ ಮುದ್ರೆಯೊಂದಿಗೆ ದಿನಾಂಕ:19 - 10 - 2011 ರಂದು ನೀಡಿದೆ. 

ಆರ್. ಜೆ.ಕಾಂತರಾಜು 
ಪಿ . ಆರ್‌ . 1198 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 

ತಿಪಟೂರು ಉಪವಿಭಾಗ, ತಿಪಟೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, ತಿಪಟೂರು ಉಪವಿಭಾಗ, ತಿಪಟೂರು. 
ವಿಷಯ : ಶ್ರೀ ಹೆಚ್. ಸಿ. ರಂಗನಾಥ್ ಬಿನ್ ಹೆಚ್.ಎನ್. ಚಂದ್ರಶೆಟ್ಟಿ , ಹುಳಿಯಾರು ಇವರ ಸ್ಥಿರಾಸ್ತಿಯನ್ನು ಶ್ರೀ ಆರವೈಶ್ಯ ಕನ್ನಿಕಾಪರಮೇಶ್ವರಿ 

ಸಹಕಾರ ಸಂಘ ನಿ., ಹುಳಿಯಾರು. ಈ ಸಂಘದ ಹೆಸರಿಗೆ ವರ್ಗಾಯಿಸಿರುವ ಸ್ಥಿರಾಸ್ತಿಯನ್ನು ಪುನಃ ಸದರಿಯರ ಹೆಸರಿಗೆ 

ವರ್ಗಾವಣೆ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಚೇರಿಯ ಆದೇಶ ಸಂಖ್ಯೆ : ಸನಿ - 34 / ಡಿಡಿಎಸ್ /72 /2008 - 09, ದಿನಾಂಕ:07 - 1 - 2009 . 

2) ಸಹಕಾರ ಅಭಿವೃದ್ಧಿ ಅಧಿಕಾರಿ , ಚಿಕ್ಕನಾಯಕನಹಳ್ಳಿ ಇವರ ಪತ್ರ ಸಂಖ್ಯೆ /ಸಅಅ/ ಚಿ. ನಾ . ಹಳ್ಳಿ /ಅಮಲ್ದಾರಿ /107 /2011 -12. 

ದಿನಾಂಕ:02 -11 - 2011 | 

3) ಕಾರ್ಯದರ್ಶಿ , ಶ್ರೀ ಆ‌ವೈಶ್ಯ ಕನ್ನಿಕಾಪರಮೇಶ್ವರಿ ಸಹಕಾರ ಸಂಘ. ನಿ ., ಹುಳಿಯಾರು. ಇವರ ಪತ್ರ ದಿನಾಂಕ: 29 - 10 - 2011, 
ಪ್ರಸ್ತಾವನೆ: 


ಶ 


ಶ 


ಶಿ 


ಹೆಚ್. ಸಿ. ರಂಗನಾಥ್ ಬಿನ್ ಹೆಚ್ .ಎನ್. ಚಂದ್ರಶೆಟ್ಟಿ, ಹುಳಿಯಾರು. ಇವರು ಶ್ರೀ ಆರವೈಶ್ಯ ಕನ್ನಿಕಾಪರಮೇಶ್ವರಿ ಸಹಕಾರ ಸಂಘ ನಿ., 
ಹುಳಿಯಾರು. ಈ ಸಂಘದಲ್ಲಿ ಹೆಚ್.ಸಿ. ರಂಗನಾಥ್ ಇವರ ಸ್ಥಿರಾಸ್ತಿಯಾದ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಹುಳಿಯಾರು ಹೋಬಳಿ, ಯಗಚೀಹಳ್ಳಿ 

ಬದ ಸರ್ವೆ ನಂಬ‌:2 /3 ರಲ್ಲಿ 1 ಎಕರೆ ಭಾಗಾಯು ಮತ್ತು ಸರ್ವೆ ನಂಬರ್:4 /2 ಪಿ ರಲ್ಲಿ 3 - 06 .5 ಎಕರೆ ಭಾಗಾಯ್ತು ಜಮೀನನ್ನು ಸಂಘಕ್ಕೆ 
ಆಧಾರಮಾಡಿ ವ್ಯಾಪಾರಸಾಲವನ್ನು ಪಡೆದು, ಅಸಲು ಬಡ್ಡಿ ಮತ್ತು ಇತರೆ ವೆಚ್ಚಗಳು ಸೇರಿ ರೂ . 235361 = 00 ಗಳಿಗೆ ಸುಸ್ತಿಯಾಗಿದ್ದು, ಸದರಿ ಸಾಲದ 
ವಸೂಲಾತಿಗಾಗಿ ಸದರಿ ಸಂಘದವರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ - 70 ರಡಿಯಲ್ಲಿ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ತಿಪಟೂರು ಉಪವಿಭಾಗ ತಿಪಟೂರು. ಇವರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ: 1148 /2001 - 02 ರಲ್ಲಿ ವಸೂಲಾತಿ ಆದೇಶ 
ಪಡೆದಿರುತ್ತಾರೆ. 

ತದನಂತರ ಅಮಲ್ದಾರಿ ಪಡೆದು ಅಮಲ್ದಾರಿ ಕ್ರಮ ಜರುಗಿಸಲಾಗಿರುತ್ತದೆ. ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಹರಾಜುದಾರರು ಭಾಗವಹಿಸದೇ 
ಇದ್ದುದರಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ -101( ಬಿ ) ರನ್ವಯ ಉಲ್ಲೇಖ (1) ರ ಆದೇಶದ ರೀತ್ಯಾ ಶ್ರೀ ಆ‌ವೈಶ್ಯ 
ಕನ್ನಿಕಾಪರಮೇಶ್ವರಿ ಸಹಕಾರ ಸಂಘ ನಿ., ಹುಳಿಯಾರು. ಈ ಸಂಘದ ಹೆಸರಿಗೆ ವರ್ಗಾಯಿಸಿ ಆದೇಶ ನೀಡಲಾಗಿತ್ತು. 


೧೨೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


ಭಾಗ - ೩ 


ಕಾರ್ಯದರ್ಶಿ , ಶ್ರೀ ಆರವೈಶ್ಯ ಕನ್ನಿಕಾಪರಮೇಶ್ವರಿ ಸಹಕಾರ ಸಂಘ. ನಿ., ಹುಳಿಯಾರು. ಇವರು ಉಲ್ಲೇಖ (3) ರ ಪತ್ರದಲ್ಲಿ 
ಹೆಚ್ .ಸಿ .ರಂಗನಾಥ್ ಬಿನ್ ಹೆಚ್.ಎನ್. ಚಂದ್ರಶೆಟ್ಟಿ , ಹುಳಿಯಾರು ಇವರ ಸಾಲದ ಹಣ ಸಂಪೂರ್ಣವಾಗಿ ಜಮಾ ಆಗಿದ್ದು, ಸದರಿಯವರ ಹೆಸರಿಗೆ 
ಸ್ಥಿರಾಸ್ತಿಯನ್ನು ವರ್ಗಾವಣೆ ಮಾಡಿಕೊಡಲು ಕೋರಿರುತ್ತಾರೆ. ಉಲ್ಲೇಖ (2) ರ ರೀತ್ಯಾ ಸದರಿ ಸಂಘದ ಮಾರಾಟಾಧಿಕಾರಿಗಳು ಹಾಗೂ ಸಹಕಾರ 
ಅಭಿವೃದ್ಧಿ ಅಧಿಕಾರಿ, ಚಿಕ್ಕನಾಯಕನಹಳ್ಳಿ, ಸದರಿ ಅಮಲ್ದಾರಿಯನ್ನು ಬೈದುಗೊಳಿಸಿ, ಕಡತವನ್ನು ಸೂಕ್ತ ಕ್ರಮಕ್ಕಾಗಿ ಈ ಕಚೇರಿಗೆ ಕಳುಹಿಸಿರುತ್ತಾರೆ. 

- ಸದರಿಯವರ ಶಿಫಾರಸ್ಸನ್ನು ಈ ಕಚೇರಿಯಲ್ಲಿ ಪರಿಶೀಲಿಸಿ , ಉಲ್ಲೇಖ (1) ರಲ್ಲಿ ಹೊರಡಿಸಿದ ಆದೇಶದ ಸ್ಥಿರಾಸ್ತಿಯನ್ನು ಪುನಃ ಹೆಚ್.ಸಿ. 
ರಂಗನಾಥ್ ಬಿನ್ ಹೆಚ್ .ಎನ್. ಚಂದ್ರಶೆಟ್ಟಿ, ಹುಳಿಯಾರು. ರವರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡಲು ಈ ಕೆಳಕಂಡಂತೆ ಆದೇಶಿಸಿದೆ. 


ಆದೇಶ 


ಸಂಖ್ಯೆ : ಸನಿ - 34 / ದಾವಾ / ಸ್ವತ್ತಿನ ವರ್ಗಾವಣೆ / 3 / 101 / 2011 - 12 ದಿನಾಂಕ:18 - 11 - 2011 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಗಮನಿಸಿ ಆರ್‌. ಜೆ.ಕಾಂತರಾಜು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು 
ಉಪವಿಭಾಗ ತಿಪಟೂರು. ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38ಎ ( 15 ) ರ ರೀತ್ಯಾ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ :ಸಿಒ139 / ಸಿಎಲ್ಎಂ/2010. ಬೆಂಗಳೂರು, ದಿನಾಂಕ:17 - 2 - 2011. ದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಹೆಚ್ .ಸಿ .ರಂಗನಾಥ್ 
ಬಿನ್ ಹೆಚ್ .ಎನ್. ಚಂದ್ರಶೆಟ್ಟಿ, ಹುಳಿಯಾರು. ರವರ ಸ್ಥಿರಾಸ್ತಿಯನ್ನು ಶ್ರೀ ಆರವೈಶ್ಯ ಕನ್ನಿಕಾಪರಮೇಶ್ವರಿ ಸಹಕಾರ ಸಂಘ. ನಿ., ಹುಳಿಯಾರು ಇದರ ಹೆಸರಿಗೆ 
ವರ್ಗಾಯಿಸಿ ನೀಡಿದ ಆದೇಶವನ್ನು ಪುನಃ ಮಾರ್ಪಡಿಸಿ, ಈಗ ಹೆಚ್ . ಸಿ. ರಂಗನಾಥ್ ಬಿನ್ ಹೆಚ್ .ಎನ್. ಚಂದ್ರಶೆಟ್ಟಿ, ಹುಳಿಯಾರು. ಇವರ ಹೆಸರಿಗೆ 
ಪುನರ್ ವರ್ಗಾವಣೆ ಮಾಡಿ ಆದೇಶ ನೀಡಿರುತ್ತೇನೆ. ಈ ಆದೇಶಕ್ಕೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರನ್ವಯ ನಮೂನೆ-8 ರಲ್ಲಿ 
ನಿಗಧಿಪಡಿಸಿದ ನಮೂನೆಯನ್ನು ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪತ್ರವನ್ನು ಲಗತ್ತಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಈ ಕಚೇರಿ ಮುದ್ರೆಯೊಂದಿಗೆ ದಿನಾಂಕ :18 -11- 2011 ರಂದು ನೀಡಿದೆ. 

ಆರ್ . ಜೆ .ಕಾಂತರಾಜು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 

ತಿಪಟೂರು ಉಪವಿಭಾಗ, ತಿಪಟೂರು 


ರ 


ನಮೂನೆ- 8 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38ಎ( 15 ) ರ ರೀತ್ಯಾ ಸ್ಥಿರ ಸ್ವತ್ತು ವರ್ಗಾವಣೆ ಪ್ರಮಾಣ ಪತ್ರ 
ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಹುಳಿಯಾರು ಗ್ರಾಮದ ವಾಸಿಯಾದ ಹೆಚ್.ಸಿ.ರಂಗನಾಥ್ ಬಿನ್ ಹೆಚ್.ಎನ್. ಚಂದ್ರಶೆಟ್ಟಿ, ಇವರ 
ಸ್ಥಿರಾಸ್ತಿಯನ್ನು ಉಲ್ಲೇಖ(1) ರಂತೆ ಈ ಕಚೇರಿ ಆದೇಶದ ಅಡಿಯಲ್ಲಿ ಶ್ರೀ ಆರವೈಶ್ಯ ಕನ್ನಿಕಾಪರಮೇಶ್ವರಿ ಸಹಕಾರ ಸಂಘ. ನಿ., ಹುಳಿಯಾರು. ಇವರಿಗೆ 
ವರ್ಗಾಯಿಸಿದ್ದು ಸದರಿಯವರಿಂದ ಸಂಘಕ್ಕೆ ಬರಬೇಕಾಗಿದ್ದ ಸಂಪೂರ್ಣ ಹಣ ಸಂದಾಯವಾಗಿದ್ದು , ಸದರಿ ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ 
ಮರು ವರ್ಗಾಯಿಸುವಂತೆ ಸಂಘದ ಕಾರ್ಯದಶಿಗಳು ಹಾಗೂ ಮಾರಾಟಾಧಿಕಾರಿಗಳು ಕೋರಿರುವ ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು 
ಬಾಧ್ಯತೆಗಳು ಹೆಚ್. ಸಿ.ರಂಗನಾಥ್ ಬಿನ್ ಹೆಚ್. ಎನ್. ಚಂದ್ರಶೆಟ್ಟಿ ಹುಳಿಯಾರು. ಚಿಕ್ಕನಾಯಕನಹಳ್ಳಿ ತಾ||. ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಮತ್ತು ಈ 
ಆದೇಶದಂತೆ ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ ಒಪ್ಪಿಸತಕ್ಕದ್ದೆಂದು ಈ ಪ್ರಮಾಣ ಪತ್ರ ನೀಡಲಾಗಿದೆ. 

ಸ್ಥಿರ ಸ್ವತ್ತುಗಳ ವಿವರ 


ಕ್ರ. ಸಂ 


ಹಕ್ಕುದಾರರ ಹೆಸರು. 


| 


ತರಹೆ 


| 


ಎಕರೆ: ಗುಂಟೆ 


ಸ್ಥಿರಾಸ್ತಿಇರುವ 

ಗ್ರಾಮ 


ಹೋಬಳಿ / 
ತಾಲ್ಲೂಕು 


ಸರ್ವೆ | 
ನಂಬರ್ 


ಯಗಚೀಹಳ್ಳಿ 


ಹೆಚ್. ಸಿ.ರಂಗನಾಥ್ 
ಬಿನ್ ಹೆಚ್ .ಎನ್. ಚಂದ್ರಶೆಟ್ಟಿ , 
ಹುಳಿಯಾರು. 
ಹೆಚ್. ಸಿ.ರಂಗನಾಥ್ 
ಬಿನ್ ಹೆಚ್ .ಎನ್. ಚಂದ್ರಶೆಟ್ಟಿ. 
ಹುಳಿಯಾರು. 


ಹುಳಿಯಾರು ಹೋಬಳಿ. | ಭಾಗಾಯ್ತು [ 2/ 

3 1 ಎಕರೆ 
ಚಿಕ್ಕನಾಯಕನಹಳ್ಳಿ, 
ತಾಲ್ಲೂಕು. 
ಹುಳಿಯಾರು ಹೋಬಳಿ. | ಭಾಗಾಯ್ತು | 4 /2 ಪಿ | 3 -06.5 ಎಕರೆ 
ಚಿಕ್ಕನಾಯಕನಹಳ್ಳಿ, 
ತಾಲ್ಲೂಕು. 


ಯಗಚೀಹಳ್ಳಿ 


ದಿನಾಂಕ:18 - 11 - 2011 
ಸ್ಥಳ:ತಿಪಟೂರು 


ಆರ್ . ಜೆ.ಕಾಂತರಾಜು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತಿಪಟೂರು ಉಪವಿಭಾಗ, ತಿಪಟೂರು. 


ಪಿ . ಆರ್ . 1251 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೫೩ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ನ್ಯಾಯಾಲಯ 

ಅಧಿಬಾರ ಅರ್ಜಿ ಸಂಖ್ಯೆ: 3:2011 - 12 
ಅರ್ಜಿದಾರರು : 

ಎದುರು ಅರ್ಜಿದಾರರು : 
ಮುಖ್ಯಕಾರ್ಯನಿರ್ವಹಣಾಧಿಕಾರಿ 

ಜಿ.ಎಸ್.ರಾಜಶೇಖರಯ್ಯ . 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

ಮಾಜಿ ವ್ಯವಸ್ಥಾಪಕರು. 
ಶೆಟ್ಟಿಕೆರೆ. ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.,ಶೆಟ್ಟಿಕೆರೆ. 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ಹಾಲಿ ವಿಳಾಸ: 

ಗೋಡೆಕೆರೆ, ಚಿಕ್ಕನಾಯಕನಹಳ್ಳಿ ತಾ|| 
ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 103 ರ ಮೇರೆಗೆ ಹೊರಡಿಸಿದ ತೀರ್ಪು ಮುನ್ನ ಜಪ್ತಿ ಆಜ್ಞೆ 


ಪ್ರಸ್ತಾವನೆ : 


ಜಿ.ಎಸ್. ರಾಜಶೇಖರಯ್ಯ , ಮಾಜಿ ವ್ಯವಸ್ಥಾಪಕರು. ಇವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಶೆಟ್ಟಿಕೆರೆ. ಚಿಕ್ಕನಾಯಕನಹಳ್ಳಿ 
ತಾಲ್ಲೂಕು, ಇಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಸಂಘದ ಹಣ ರೂ .804933 = 56 ಗಳನ್ನು ದುರುಪಯೋಗ 
ಪಡಿಸಿಕೊಂಡಿರುವುದು ಸಂಘದ 2009 -10 ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯಲ್ಲಿ ಬೆಳಕಿಗೆ ಬಂದಿದ್ದು, ಸದರಿಯವರು 
ದುರುಪಯೋಗಪಡಿಸಿಕೊಂಡಿರುವ ಹಣದ ವಸೂಲಾತಿಗಾಗಿ ಅರ್ಜಿದಾರರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 69 ರಡಿಯಲ್ಲಿ 
ಈ ನ್ಯಾಯಾಲಯದಲ್ಲಿ ಅಧಿಬಾರ ಅರ್ಜಿ ದಾಖಲು ಮಾಡಿದ್ದು,ಪ್ರಕರಣದ ವಿಚಾರಣೆ ನಡೆಯುತ್ತಿರುತ್ತದೆ. 

ಅರ್ಜಿದಾರರು ದುರುಪಯೋಗದ ಮೊತ್ತಕ್ಕೆ ಎದುರು ಅರ್ಜಿದಾರರ ಸ್ಥಿರಾಸ್ತಿಯನ್ನು ತೀರ್ಪು ಮುನ್ನ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡಿಸಿ 
ಜಪ್ತಿಗೊಳಿಸುವಂತೆ ಮನವಿ ಸಲ್ಲಿಸಿದ್ದರ ಮೇರೆಗೆ ಸಂಘದ ಹಿತದೃಷ್ಟಿಯಿಂದ ಭದ್ರತೆಗಾಗಿ ಎದುರುಅರ್ಜಿದಾರರ ಅಬಿಭಕ್ತ ಕುಟುಂಬದ ಅಧಿಸೂಚನೆಯಲ್ಲಿ 
ಸುಚಿಸಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡುವ, ದಾನ ಮಾಡುವ ಅಥವಾ ಇನ್ಯಾವುದೇ ರೀತಿ ವರ್ಗಾವಣೆ ಮಾಡುವುದು ತಡೆಗಟ್ಟಲು ಈ ಕೆಳಕಂಡ 
ಸ್ಥಿರಾಸ್ತಿಯನ್ನು ಷರತ್ತು ಸಹಿತ ತೀರ್ಪು ಮುನ್ನ ಜಪ್ತಿ ಆದೇಶ ಹೊರಡಿಸಿದೆ. 

ಆದೇಶ 
ಸಂಖ್ಯೆ:ಸನಿ - 34 : ಅಧಿಬಾರಅರ್ಜಿ ಸಂಖ್ಯೆ:3 /2011 -12 ದಿನಾಂಕ:07 -9 -2011 
ಪ್ರಸ್ತಾವನೆಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು. ಆದ ನಾನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 103 ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ: 139 : ಸಿಎಲ್ಎಂ:2011 ಬೆಂಗಳೂರು. 
ದಿನಾಂಕ: 17 -2 - 2011.ರ ಪ್ರಕಾರ ದತ್ತವಾಗಿರುವ ಅಧಿಕಾರದ ಮೇರೆಗೆ ಈ ಕೆಳಗೆ ಕಾಣಿಸಿರುವ ಸ್ಥಿರಾಸ್ತಿಯನ್ನು ತೀರ್ಪು ಮುನ್ನ ಷರತ್ತಿನೊಂದಿಗೆ 
ಜಪ್ತಿಗೊಳಿಸಲಾಗಿದೆ ಎಂದು ಆದೇಶಿಸಲಾಗಿದೆ. ಅಲ್ಲದೇ ಎದುರು ಅರ್ಜಿದಾರರು ಮತ್ತು ಅವಿಭಕ್ತ ಕುಟುಂಬದ ಸದಸ್ಯರು ತೀರ್ಪು ಮುನ್ನ ಷರತ್ತು 
ಪೂರ್ವ ಜಪ್ತಿ ಆಜ್ಞೆಯಿಂದ ವಿಮುಕ್ತರಾಗಲು ಇಚ್ಚಿಸಿದಲ್ಲಿ ಹಾಗೂ ಆದೇಶದಲ್ಲಿನ ಅಂಶಗಳ ಬಗ್ಗೆ ಆಕ್ಷೇಪಣೆಗಳು ಇದ್ದಲ್ಲಿ ಜಪ್ತಿಗೊಳಿಸಲ್ಪಟ್ಟ ಸ್ಥಿರಾಸ್ತಿಯ 
ಮೌಲ್ಯಕ್ಕೆ ತಕ್ಕಷ್ಟು ಮತ್ತು ನ್ಯಾಯಾಲಯವು ಸರಿ ಎಂದು ಭಾವಿಸುವ ನಗದು ಭದ್ರತೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು 
ಉಪವಿಭಾಗ ತಿಪಟೂರು ಇವರ ಹೆಸರಿನಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ. ಚಿಕ್ಕನಾಯಕನಹಳ್ಳಿ ಶಾಖೆಯಲ್ಲಿ ಅಮಾನತ್ 
ಖಾತೆಯಲ್ಲಿ ತೊಡಗಿಸಿ ಈ ಬಗ್ಗೆ ರಶೀತಿ ಅಥವಾ ಬ್ಯಾಂಕಿನ ಚಲನ್ ಪ್ರತಿಯನ್ನು ಹಾಗೂ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಈ ಆದೇಶದ 
ದಿನಾಂಕದಿಂದ ಮೂವತ್ತು( 30) ದಿವಸದೊಳಗಾಗಿ ಈ ನ್ಯಾಯಾಲಯಕ್ಕೆ ಹಾಜರು ಪಡಿಸುವುದರ ಮೂಲಕ ಜಪ್ತಿ ಆಜ್ಞೆಯಿಂದ 
ಹೊರಗುಳಿಯಬಹುದೆಂದು ಸಂಬಂಧಿಸಿದವರಿಗೆ ತಿಳುವಳಿಕೆ ನೀಡಲಾಗಿದೆ ಭದ್ರತೆಯನ್ನು ಒದಗಿಸುವ ಷರತ್ತುನ್ನು ಪೂರೈಸಲು ವಿಫಲರಾದರೆ ಈ ಜಪ್ತಿ 
ಆಜ್ಜೆಯನ್ನು ಖಾಯಂಗೊಳಿಸಲಾಗುವುದೆಂದು ತಿಳಿಯುವುದು. ಈ ಕೆಳಕಂಡ ಸ್ಥಿರಾಸ್ತಿಯನ್ನು ಪಡೆಯುವ ಅಥವಾ ಖರೀದಿಸುವ, ದಾನ ಪಡೆಯುವ 
ಅಥವಾ ಇನ್ಯಾವುದೇ ರೀತಿ ಹೊಂದುವ ವ್ಯಕ್ತಿ ಅಥವಾ ಸಂಸ್ಥೆಗಳು ಸಹಾ ಈ ಷರತ್ತುಸಹಿತ ಜಪ್ತಿಆಜ್ಞೆಗೆ ಒಳಪಡುವುದೆಂದು ಆದೇಶಿಸಿದೆ. ಒಂದು ವೇಳೆ 
ಈ ಜಪ್ತಿಆಜ್ಞೆಯನ್ನು ಉಲ್ಲಂಘಿಸಿ ಸ್ಥಿರಾಸ್ತಿಯನ್ನು ಪಡೆಯುವ, ಖರೀದಿಸುವ, ದಾನ ಪಡೆಯುವ ಅಥವಾ ಇನ್ಯಾವುದೇ ರೀತಿ ಹೊಂದುವ ವ್ಯಕ್ತಿ ಅಥವಾ 
ಸಂಸ್ಥೆಗಳು ಹೊಂದಿದರೆ ಸಿಂಧುವಾಗುವುದಿಲ್ಲವೆಂದು ಸಾರ್ವಜನಿಕರಲ್ಲಿ ತಿಳಿಯಪಡಿಸಿದೆ. 

ಜಪ್ತಿ ಆಜ್ಞೆಗೆ ಒಳಗಾದ ಸ್ಥಿರಾಸ್ತಿಗಳ ವಿವರ 
ಹಕ್ಕುದಾರರ ಹೆಸರು 

ಸ್ಥಿರಾಸ್ತಿಇರುವ ಹೋಬಳಿ / ತಾಲ್ಲೂಕು ಸರ್ವೆ 

ಎಕರೆ:ಗುಂಟೆ 

ನಂಬರ್ 
ಜಿ .ಎಸ್. ರಾಜಶೇಖರಯ್ಯ ಬಿನ್ ಸಿದ್ದಪ್ಪ. 

| ಗೊಡೇಕೆರೆ ಶೆಟ್ಟಿಕೆರೆ . ಹೋಬಳಿ 

ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 


ಕ್ರಸಂ 


ಗ್ರಾಮ 


153 


2 . 21 


೧೨೫೪ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
ಹಕ್ಕುದಾರರ ಹೆಸರು 

ಸ್ಥಿರಾಸ್ತಿಇರುವ 

ಹೋಬಳಿ / ತಾಲ್ಲೂಕು 


ಕ್ರಸಂ 


ಸರ್ವೆ 


ಎಕರೆ : ಗುಂಟೆ 


ಗ್ರಾಮ 


ನಂಬರ್ 


ಜಿ.ಎಸ್.ರಾಜಶೇಖರಯ್ಯ ಬಿನ್ ಸಿದ್ದಪ್ಪ. 


| ಗೋಡೀಕೆರೆ 


162 


0 .29 


ಶೆಟ್ಟಿಕೆರೆ .ಹೋಬಳಿ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 


ಜಿ .ಎಸ್.ರಾಜಶೇಖರಯ್ಯ ಬಿನ್ ಸಿದ್ದಪ್ಪ. 


ಗೋಡೀಕೆರೆ 


0 .04 


ಶೆಟ್ಟಿಕೆರೆ.ಹೋಬಳಿ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 


ಪುಷ ಕೋಂ ಜಿ . ಎಸ್ . ರಾಜಶೇಖರಯ್ಯ | ಗೊಡೇಕೆರೆ 


66 


1 . 24 


ಶೆಟ್ಟಿಕೆರೆ.ಹೋಬಳಿ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಈ ನ್ಯಾಯಾಲಯದ ಮುದ್ರೆಯೊಂದಿಗೆ ದಿನಾಂಕ:7 - 9 - 2011 ರಂದು ನೀಡಿದೆ. 


ಪಿ . ಆರ್ . 996 


ಆರ್ . ಜೆ. ಕಾಂತರಾಜು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , 
ತಿಪಟೂರು ಉಪವಿಭಾಗ, ತಿಪಟೂರು. 


ಸಹಕಾರ ಇಲಾಖೆ 


CH 


ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ರವರ ನಡವಳಿಗಳು 
ವಿಷಯ : ಸಮಾಪನೆಯಲ್ಲಿರುವ ಹತ್ತಿ ಕೈಮಗ್ಗ ನೇಕಾರರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ನಿ., ಈಸೂರು, 

ಶಿಕಾರಿಪುರ ತಾ : ಈ ಸಹಕಾರ ಸಂಘವನ್ನು ಪುನ:ಶ್ವೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: - 1) ಈ ಕಛೇರಿಯ ಆದೇಶ ಸಂ : ಡಿಆರ್‌ಎಸ್ /ಎಲ್‌ಕೂಡಿ/ ಡಿಎಲ್‌ಎಸ್ /37 /2006 - 07/ ದಿ :18 - 07 - 2006ಮತ್ತು 

ಮಾರ್ಪಾಡು ಆದೇಶ ದಿ :21 - 03 - 2009. 
2) ಸಮಾಪನಾಧಿಕಾರಿಯವರ ಸಭೆಯ ನಡವಳಿ ದಿ:3 - 11 - 11 ಮತ್ತು ಪತ್ರ ದಿ : 5 - 11 -2011. 
3) ಸ. ಸಂ . ಗಳ ಸಹಾಯಕ ನಿಬಂಧಕರು ಸಾಗರ ರವರ ಪತ್ರ ಸಂ : ಎಆರ್‌ಸಿಎಸ್ - 25 /ಸಮಾಪನೆ /ಸಿಆರ್ 

23/2011 - 12 ದಿನಾಂಕ: 24 - 11 - 2011 . 
ಪ್ರಸ್ತಾವನೆ: 

ಹತ್ತಿ ಕೈಮಗ್ಗ ನೇಕಾರರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ನಿ., ಈಸೂರು, ಶಿಕಾರಿಪುರ ತಾ : ಈ ಸಹಕಾರ ಸಂಘವನ್ನು ಈ 
ಕಛೇರಿಯ ಉಲ್ಲೇಖ( 1) ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಮಾಪನಾಧಿಕಾರಿ ನೇಮಕಮಾಡಿ ಆದೇಶಿಸಲಾಗಿತ್ತು. ನಂತರ ದಿನಾಂಕ: 21 - 03 - 2009 ರ 
ಆದೇಶದಲ್ಲಿ ಸಮಾಪನಾಧಿಕಾರಿ ಮಾರ್ಪಾಡು ಮಾಡಿ ನೇಮಕ ಮಾಡಲಾಗಿತ್ತು. 


ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ಪಡೆದಿರುತ್ತಾರೆ. ಸಂಘದ ಸದಸ್ಯರು ದಿನಾಂಕ: 03 - 11 - 2011 ರಂದು ನಡೆದ ಮಹಾಸಭೆಯಲ್ಲಿ 
ಸಮಾಪನಾಧಿಕಾರಿಯವರಿಗೆ ನೇಕಾರರ ಸದಸ್ಯರ ಜೀವನೋಪಾಯಕ್ಕೆ ತುಂಬಾ ತೊಂದರೆಯಾಗಿದೆ. ಸದಸ್ಯರು ನೇಕಾರಿಕೆಗಾಗಿ ಬೇರೆ ಕಡೇ 
ಹೋಗುತ್ತಿರುತ್ತಾರೆ. ಆದ್ದರಿಂದ ಈ ಸಹಕಾರ ಸಂಘವನ್ನು ಪುನ:ಶ್ವೇತನಗೊಳಿಸಿದ್ದಲ್ಲಿ ಸದಸ್ಯರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿ ಮನವಿ ಸಲ್ಲಿಸಿ 
ಪುನಚೇತನಗೊಳಿಸಿ ಕೊಡಲು ಕೋರಿರುತ್ತಾರೆ . 

ಸಮಾಪನಾದಿಕಾರಿಯವರು ದಿನಾಂಕ:5 - 11 - 2011 ರ ಸಭೆಯಲ್ಲಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ತೀರ್ಮಾನಿಸಿರುತ್ತಾರೆ, ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ಸಾಗರರವರು ಸದರಿ ತೀರ್ಮಾನವನ್ನು ಅನುಮೋದಿಸಿ,ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರರವರು 
ಸದರಿ ಪ್ರಸ್ತಾವನೆಯನ್ನು ಷರತ್ತಿನೊಂದಿಗೆ ಪುನ:ಶ್ವೇತನಗೊಳಿಸಲು ಕೋರಿ ಈ ಕಛೇರಿಗೆ ಉಲ್ಲೇಖ(3)ರ ಪತ್ರದೊಂದಿಗೆ ಪ್ರಸ್ತಾವನೆಯನ್ನು ಶಿಫಾರಸ್ಸು 
ಮಾಡಿ ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯೊಂದಿಗೆ ಸದಸ್ಯರ ಮನವಿ, ಸಮಾಪನಾಧಿಕಾರಿಯವರ ನಿರ್ಣಯದ ಪ್ರತಿಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 


ಆದೇಶ 


ಸಂ :ಡಿಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್‌ಎಸ್ / 37 / 2006 - 07 /1383 ದಿನಾಂಕ:30 - 11 - 2011 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 72 (3) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ : ಸಿಒ/ 39/ ಸಿಎಲ್‌ಎಂ/2011 
ದಿನಾಂಕ:17 - 02 - 2011 ರ ದತ್ತವಾದ ಅಧಿಕಾರದನ್ವಯ ಅಶೋಕ ವೆಂ .ಮೊರಬ , ಕೆ . ಸಿ .ಎಸ್ , ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ , 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೫೫ 
ಶಿವಮೊಗ್ಗ ಆದ ನಾನು ಹತ್ತಿ ಕೈಮಗ್ಗ ನೇಕಾರರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ನಿ., ಈಸೂರು, ಶಿಕಾರಿಪುರ ತಾ : ಈ ಸಹಕಾರ 
ಸಂಘವನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಮನ:ಶ್ವೇತನಗೊಳಿಸಿ ಆದೇಶಿಸಿರುತ್ತೇನೆ. 

ಸಂಘದ ಉಪನಿಯಮ ಸಂಖ್ಯೆ 3 ರ ಉದ್ದೇಶಗಳನ್ನು ಅನುಷ್ಠಾನಗೊಳಿಸಲು ಕ್ರಮವಿಡುವುದು. 
1) ಸಂಘಕ್ಕೆ ವೇತನ ಕಾರ್ಯದರ್ಶಿಯನ್ನು ನೇಮಕಾತಿ ಮಾಡಿಕೊಳ್ಳುವುದು. 
2) ಸಂಘದ ಸದಸ್ಯರಿಗೆ ನೇಕಾರಿಕೆ ಕೆಲಸವನ್ನು ನೀಡಲು ಕ್ರಮವಿಡುವುದು. 
3) ಪ್ರತಿ ವರ್ಷ 25 ಹೊಸ ಸದಸ್ಯರನ್ನು 3ವರ್ಷಗಳವರೆಗೆ ನೊಂದಾಯಿಸಿ ಷೇರು ಬಂಡವಾಳ ವೃದ್ಧಿಸಿಕೊಳ್ಳುವುದು. 

ಸಮಾಪನಾಧಿಕಾರಿಯವರು ಆಡಳಿತ ಮಂಡಳಿ ರಚನೆಗಾಗಿ ಕೂಡಲೇ ಕ್ರಮವಿಟ್ಟು ಪ್ರಭಾರ ವಹಿಸಿಕೊಳ್ಳಲು ಹಾಗೂ ವರದಿ ಸಲ್ಲಿಸಲು 
ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:30 - 11 - 2017 ರಂದು ನೀಡಿದೆ. 


ಪಿ .ಆರ್ . 1318 


ಅಶೋಕ ವೆಂ .ಮೊರಬ 
ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ರವರ ಕಛೇರಿ, ನಡವಳಿಗಳು. 


ವಿಷಯ : 


ಉಲ್ಲೇಖ: 


ವಿ.ಐ.ಎಸ್.ಎಲ್ ನೌಕರರ ಗೃಹನಿರ್ಮಾಣ ಸಹಕಾರ ಸಂಘ ನಿ., ಭದ್ರಾವತಿ ಇದರ ನೊಂದಣಿ ರದ್ದತಿಯ ಬಗ್ಗೆ. 
1) ಈ ಕಛೇರಿಯ ಆದೇಶ ಸಂ : ಡಿಆರ್‌ಎಸ್ /ಸಮಾಪನೆ/ ಡಿಎಲ್‌ಎಸ್ / 01/2006 - 07 /2451/ ದಿ:9 -1 - 2007 . 
2 ) ಸಮಾಪನಾಧಿಕಾರಿಯವರ ಪತ್ರ ಸಂ :ಸಅಅ: ಭ /ಸಮಾಪನೆ/ ಹೆಚ್ಬಿಸಿಎಸ್ / 2011 - 12 ದಿ:5 - 9 - 2011. 
3) ಸ . ಸಂ . ಗಳ ಸಹಾಯಕ ನಿಬಂಧಕರು , ಶಿವಮೊಗ್ಗ ರವರ ಪತ್ರ ನಂ : ಸನಿಶಿ - 24 /ಸಮಾಪನೆ/ಸಿಆರ್ - 22/2011 - 12 /588 / 

ದಿನಾಂಕ:13 - 09 - 2011 . 


4 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್ಎಂ 


2011 ದಿನಾಂಕ:17 - 02 - 2011 


ಪ್ರಸ್ತಾವನೆ: 


ಸಮಾಪನಾದೇಶಿತ ವಿ . ಐ .ಎಸ್.ಎಲ್ ನೌಕರರ ಗೃಹನಿರ್ಮಾಣ ಸಹಕಾರ ಸಂಘ ನಿ., ಭದ್ರಾವತಿ ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂದಕರು ಶಿವಮೊಗ್ಗರವರ ಆದೇಶ ಸಂ :ಎಆರ್‌- 24 /ಆರ್ ಜಿಎನ್/50641976 - 77 ದಿನಾಂಕ 16 - 6 -1976 ರಂದು 
ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ವಿ. ಐ .ಎಸ್. ಎಲ್ ನೌಕರರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ನೊಂದಣಿಯಾದ 
ನಂತರ ಸಂಘದ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಶಿವಮೊಗ್ಗ ರವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ(1) ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ 
ಹೊರಡಿಸಲಾಗಿತ್ತು. ಸಮಾಪನಾಧಿಕಾರಿಯಾಗಿ ನೇಮಿಸಲಾದ ಸಹಕಾರ ಅಭಿವೃದ್ಧಿ ಭದ್ರಾವತಿ ಇವರು ದಿನಾಂಕ:22 -12 - 2009 ರಂದು ಪ್ರಭಾರ ಪಡೆದು 
ಸಮಾಪನಾ ಕಾರ್ಯಕೈಗೊಂಡಿರುತ್ತಾರೆ. ದಿನಾಂಕ:04 -09 -2011 ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಸಂಘದ ಆಸ್ತಿ - ಜವಾಬ್ದಾರಿ 
ತ: ಸ್ತೆಯನ್ನು ವಿಲೇವಾರಿ ಮಾಡಿ ಆಸ್ತಿ - ಜವಾಬ್ದಾರಿ ತ: ಖೆಯನ್ನು ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು 
ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರಿಗೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರು ಈ ಕಛೇರಿಗೆ ನೊಂದಣಿ ರದ್ದುಪಡಿಸಲು ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ದಿನಾಂಕ:11 - 02 - 2011ರಂದು ನಡೆದ ಸಮಾಪನಾಧಿಕಾರಿ ಸಭೆಯ ನಡವಳಿಯಂತೆ ಆಸ್ತಿ - ಜವಾಬ್ದಾರಿ 
ತ: ಖೆಯಂತೆ ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಅನುಮತಿ ನೀಡಲಾಗಿದೆ. ಅದರಂತೆ ದಿನಾಂಕ: 31 - 03-2010 ಕ್ಕೆ ಇದ್ದಂತೆ ಆಸ್ತಿ 
ಜವಾಬ್ದಾರಿ ವಿಲೇವಾರಿ ಮಾಡಿರುತ್ತಾರೆ. ಮತ್ತು ದಿನಾಂಕ :17 -2 - 2011 ಕ್ಕೆ ಇದ್ದಂತೆ ಆಸ್ತಿ - ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ :04 - 09 
2011 ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ ಸಹಕಾರ ಸಂಘದ ಆಸ್ತಿ- ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ 
ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ 
ಸಂಘದ ನೋಂದಣಿ ಸಂಖ್ಯೆನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ನಂ : ಡಿಆರ್‌ಎಸ್ / ಸಮಾಪನೆ/ ಡಿಎಲ್ ಎಸ್ / 


/ 2006 - 07 / 1382 ದಿನಾಂಕ:30 - 09 - 2011 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2011 
ದಿನಾಂಕ:17 - 02 - 2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಅಶೋಕ. ವೆಂ . ಮೊರಬ , ಕೆ. ಸಿ. ಎಸ್. ಸಹಕಾರ ಸಂಘಗಳ 


೧೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಸಮಾಪನಾದೇಶಿತ ವಿ. ಐ .ಎಸ್.ಎಲ್ ನೌಕರರ ಗೃಹನಿರ್ಮಾಣ ಸಹಕಾರ ಸಂಘ ನಿ., 

ಸಹಕಾರ ಸಂಘದ ನೊಂದಣಿ ಸಂಖ್ಯೆಸಂ:ಎಆರ್‌- 24/ ಆರ್ ಜಿಎನ್‌/5064 /1976 - 77 ದಿನಾಂಕ 16 - 6 -1976 ನ್ನು ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿ, ಆದೇಶ ಹೊರಡಿಸಿರುತ್ತೇನೆ. 
ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಆಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು . 

ತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ 
ಕಾಲ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಶಿವಮೊಗ್ಗ ಉಪ ವಿಭಾಗ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:30- 09 - 2011 ರಂದು ನೀಡಲಾಗಿದೆ. 


ಅಶೋಕ ವೆಂ .ಮೊರಬ 
ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಪಿ . ಆರ್ . 1317 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ರವರ ನಡವಳಿಗಳು 


ವಿಷಯ :- ಸಮಾಪನೆಯಲ್ಲಿರುವ ಗ್ರಾಮಾಂತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಅರಳಿಹಳ್ಳಿ ಭದ್ರಾವತಿ ತಾ: 

ಈ ಸಹಕಾರ ಸಂಘವನ್ನು ಪುನ:ಶ್ವೇತನಗೊಳಿಸುವ ಬಗ್ಗೆ . 
ಉಲ್ಲೇಖ:- 1) ಈ ಕಛೇರಿಯ ಆದೇಶ ಸಂ :ಡಿಆರ್‌ಎಸ್/ಎಲ್‌ಕ್ಯೂಡಿ/ ಡಿಎಲ್ಎಸ್/ ಸಿಆರ್ - 46/2010 -11/ ದಿ:30 - 09 - 2010. 


2 ) ಸಮಾಪನಾಧಿಕಾರಿಯವರ ದಿ :5 - 9 - 2011ರ ಸಭೆಯ ನಡವಳಿ . 


3) ಸ. ಸಂ . ಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ರವರ ಪತಸಂ: ಸನಿಶಿ - 24 /ಸಮಾಪನೆ /ಸಿಆರ್ - 32 /2011 - 12 

ದಿನಾಂಕ:17 -11- 2011 . 


ಪ್ರಸ್ತಾವನೆ: 


ಗ್ರಾಮಾಂತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಅರಳಿಹಳ್ಳಿ, ಭದ್ರಾವತಿ ತಾ : ಈ ಸಹಕಾರ ಸಂಘವನ್ನು ಈ ಕಛೇರಿಯ 
ಉಲ್ಲೇಖ(1) ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. 

ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ಪಡೆದಿರುತ್ತಾರೆ. ಸಂಘದ ಸದಸ್ಯರು ದಿನಾಂಕ:02 -09 -2011 ರಂದು ಮನವಿಯನ್ನು 
ಸಮಾಪನಾಧಿಕಾರಿಯವರಿಗೆ ಸಲ್ಲಿಸಿ, ಸಂಘವು ಸ್ವಂತ ಕಟ್ಟಡವನ್ನು ಹೊಂದಿದ್ದು, ಸಂಘದ ಸದಸ್ಯರನ್ನು ಹೆಚ್ಚಿಸಿಕೊಂಡು ವಿವಿಧ ಕಾರ್ಯಕ್ರಮ 
ರೂಪಿಸಿಕೊಂಡು ಸಂಘವನ್ನು ಮುನ್ನೆಡಿಸಿಕೊಂಡು ಹೋಗಲು ಆಸಕ್ತಿ ವ್ಯಕ್ತಪಡಿಸಿರುತ್ತಾರೆ. ಸಮಾಪನಾಧಿಕಾರಿಯವರು ದಿನಾಂಕ:05 -09 - 2011 ರ 
ಸಭೆಯಲ್ಲಿ ಸದರಿ ಮನವಿಯನ್ನು ಪರಿಗಣಿಸಿ, ಮನಸ್ಸೇತನಗೊಳಿಸಲು ತೀರ್ಮಾನಿಸಿರುತ್ತಾರೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರು ಉಲ್ಲೇಖ( 3) ರ ಪತ್ರದೊಂದಿಗೆ ಸಂಘವನ್ನು ಪುನಶ್ವೇತನಗೊಳಿಸಲು ಕೋರಿ 
ಪ್ರಸ್ತಾವನೆಯನ್ನು ಈ ಕಛೇರಿಗೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯೊಂದಿಗೆ ಸದಸ್ಯರ ಮನವಿ ಮತ್ತು ಸಮಾಪನಾಧಿಕಾರಿ ಸಭೆಯ ನಡವಳಿಗಳನ್ನು 
ಸಲ್ಲಿಸಿರುತ್ತಾರೆ . ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪುನಶ್ವೇತನಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ , ಈ ಕೆಳಕಂಡ ಆದೇಶ ಹೊರಡಿಸಿದೆ 


ಆದೇಶ 


ಸಂ : ಡಿಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್‌ಎಸ್ / ಸಿಆರ್ - 46 / 2010 - 11 ದಿನಾಂಕ:30 - 11 - 2011 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 72 (3) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ : ಸಿಒ / 39 /ಸಿಎಲ್ಎಂ/2011 
ದಿನಾಂಕ:17 - 02 - 2011 ರ ದತ್ತವಾದ ಅಧಿಕಾರದನ್ವಯ ಅಶೋಕ ವೆಂ . ಮೊರಬ , ಕೆ. ಸಿ.ಎಸ್. ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ರವರ ಆದ ನಾನು ಗ್ರಾಮಾಂತರ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಅರಳಿಹಳ್ಳಿ, ಭದ್ರಾವತಿ ತಾ : ಈ ಸಹಕಾರ ಸಂಘವನ್ನು ಈ 
ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಪುನ:ಶ್ವೇತನಗೊಳಿಸಿ ಆದೇಶಿಸಿರುತ್ತೇನೆ. 


1) ಸಂಘದ ಉಪನಿಯದ ಉದ್ದೇಶಗಳನ್ನು ಅನುಷ್ಠಾನಗೊಳಿಸಿ ಕಾರ್ಯಕ್ರಮ ರೂಪಿಸಿಕೊಳ್ಳುವುದು. 
2) ಸಂಘಕ್ಕೆ ವೇತನ ಕಾರ್ಯದರ್ಶಿಯನ್ನು ನೇಮಕಾತಿ ಮಾಡಿಕೊಳ್ಳುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೫೭ 
3) ಸಂಘದ ಕಾರ್ಯವ್ಯಾಪ್ತಿಯಲ್ಲಿ 3 ತಿಂಗಳಲ್ಲಿ 100 ಜನ ಸದಸ್ಯರನ್ನು ನೊಂದಾಯಿಸಿ ಷೇರು ಬಂಡವಾಳವನ್ನು ವೃದ್ಧಿಸಿಕೊಳ್ಳುವುದು. 

ಸಮಾಪನಾಧಿಕಾರಿಯವರು ಆಡಳಿತ ಮಂಡಳಿ ರಚನೆಗಾಗಿ ಕೂಡಲೇ ಕ್ರಮವಿಟ್ಟು ಪ್ರಭಾರ ವಹಿಸಿಕೊಳ್ಳಲು ಹಾಗೂ ವರದಿ ಸಲ್ಲಿಸಲು ತಿಳಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:30 -11 - 2011 ರಂದು ನೀಡಿದೆ. 


ಅಶೋಕ ವೆಂ .ಮೊರಬ 
ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಪಿ . ಆರ್ . 1319 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕುವೆಂಪು ರಸ್ತೆ, ಕೆನರಾ ಬ್ಯಾಂಕ್ ಎದುರು, ಶಿವಮೊಗ್ಗ. 
ವಿಷಯ : ಹಾಲು ಉತ್ಪಾದಕರ ಸಹಕಾರ ಸಂಘ ನಿ.ಮುಟುಗುಪ್ಪೆ ಸೊರಬ ತಾ., ಈ ಸಹಕಾರ ಸಂಘವನ್ನು 

ಸಮಾಪನೆಗೊಳಿಸುವ ಬಗ್ಗೆ, 
ಉಲ್ಲೇಖ: - 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಸಾಗರ , ರವರ ಪತ್ರ ನಂ :ಎಆರ್ 

25 /ಎಲ್‌ಕ್ಯೂಡಿ/ ಡೈರಿ/ 03/2011 -12 ದಿನಾಂಕ: 03 - 06 - 2011 
2) ಈ ಕಚೇರಿಯ ಕಾರಣ ಕೇಳಿ ನೋಟಿಸು ಸಂ . ಡಿಅರ್ ಎಸ್ /ಎಲ್‌ಕ್ಯೂಡಿ/ ಡಿಎಲ್ಎಸ್/ ಸಿಆರ್ /2011 - 12 . 

ದಿನಾಂಕ: 20 - 08 - 2011 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ, ರವರ ಪತ್ರ ನಂ : ಎಆರ್‌ 

25 / ಎಲ್‌ಕೂಡಿ/ಸಿಆ‌03 /2011 - 12 ದಿನಾಂಕ:13 -10 - 2011 

4) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / 201/ಸಿಎಲ್‌ಎಂ/2008 ಬೆಂಗಳೂರು ದಿ :27 - 05 - 2010. 
ಪ್ರಸ್ತಾವನೆ: 


ನಿಷ್ಕ್ರಿಯಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ . ಮುಟುಗುಪ್ಪ ಸೊರಬ ತಾ ., ಈ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸಲು ಉಲ್ಲೇಖ(1) ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೊಂದಣಿ ಸಂಎಆರ್‌ 
25/525 / ಎಂಕೆಟಿ/ 8522 /1990 - 91 ದಿನಾಂಕ:31 - 03 - 1991 ರಂದು ನೊಂದಣಿಯಾಗಿರುತ್ತದೆ . ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 


0 . 


ಪುನಶ್ವೇತನಗೊಂಡ ನಂತರ ಆಡಳಿತ ಮಂಡಳಿ ರಚಿಸಿಕೊಂಡಿದ್ದು, ನಂತರ ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು 
ಕಾರ್ಯನಿರ್ವಹಿಸದೆ ಯಾವುದೇ ವ್ಯವಹಾರ ನಿರ್ವಹಿಸದೆ ಸ್ಥಗಿತಗೊಂಡ ಹಿನ್ನಲೆಯಲ್ಲಿ, ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ 
ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ- ವಿಭಾಗ, 
ಸಾಗರ,ರವರು ಉಲ್ಲೇಖ(1) ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ. ಈ ಕಾರಣದಿಂದ ನಿಮ್ಮ ಸಹಕಾರ ಸಂಘವನ್ನು ಏಕೆ 
ಸಮಾಪನೆಗೊಳಿಸಬಾರದು ಎಂಬ ಬಗ್ಗೆ ಈ ಕಚೇರಿಯ ಉಲ್ಲೇಖ(2) ರಲ್ಲಿ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಕಾರಣ ಕೇಳಿ ನೋಟಿಸು 
ನೀಡಲಾಗಿತ್ತು. ಆಡಳಿತ ಮಂಡಳಿ ಸದಸ್ಯರಿಗೆ ನೋಟಿಸು ಜಾರಿಮಾಡಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ- ವಿಭಾಗ , 

ಪತ್ರದೊಂದಿಗೆ ಸ್ವೀಕೃತಿಯನ್ನು ಸಲ್ಲಿಸಿರುತ್ತಾರೆ. ಈ ನೋಟಿಸುಗೆ ಸಂಘದ ಆಡಳಿತ ಮಂಡಳಿ ಸದಸ್ಯರಿಂದ ಯಾವುದೇ 
ಆಕ್ಷೇಪಣೆಗಳು ಬಂದಿರುವುದಿಲ್ಲಾ, ಸಂಘವನ್ನು ಮುನ್ನೆಡಿಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲ ಈ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ, ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಸಂ : ಡಿಅರ್‌ಎಸ್‌ ಎಲ್‌ಕ್ಯೂಡಿ/ ಡಿಎಲ್ಎ ಸ್ / ಸಿಅರ್ - 2011 - 12 /1221 ದಿನಾಂಕ:31 - 10 - 2011 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 ( 2) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ : ಸಿಓ /201 /ಸಿಎಲ್ಎಂ 2008 
ಬೆಂಗಳೂರು ದಿನಾಂಕ:27 - 05 - 2010 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಶೋಕ ವೆಂ ಮೊರಬ , ಕೆ. ಸಿ.ಎಸ್. ಸಹಕಾರ ಸಂಘಗಳ ಉಪ 
ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಮುಟುಗುಪ್ಪೆ ಸೊರಬ ತಾ ., ಈ ಸಂಘವನ್ನು 
ಸಮಾಪನೆಗೊಳಿಸಿ , ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ರಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ಸೊರಬ ತಾಲ್ಲುಕು ಸೊರಬ 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 


೧೨೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


ಭಾಗ - ೩ 


ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ, ಸಂಘದ ನೋಂದಣಿ 
ಕ್ರಮಾಂಕವನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:31 - 10 - 2011 ರಂದು ನೀಡಲಾಗಿದೆ . 


ಅಶೋಕ ವೆಂ . ಮೊರಬ 
ಸಹಕಾರ ಸಂಘಗಳ ಉಪನಿಬಂಧಕರು , 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಪಿ . ಆರ್ . 1220 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕುವೆಂಪು ರಸ್ತೆ, ಕೆನರಾ ಬ್ಯಾಂಕ್ ಎದುರು, ಶಿವಮೊಗ್ಗ. 


ವಿಷಯ:- ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಬೆಂಡೆಕಟ್ಟೆ ತಾಂಡ ಶಿಕಾರಿಪುರ ತಾ : ಇದನ್ನು 

ಸಮಾಪನೆಗೊಳಿಸುವ ಬಗ್ಗೆ , 


ಉಲ್ಲೇಖ: - 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ , ರವರಪತ್ರನಂ: ಎಆರ್‌25 /ಎಲ್‌ಕ್ಯೂಡಿ/02/2011 - 12 

ದಿನಾಂಕ: 06 - 07 - 2011 . 


2) ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ /201/ಸಿಎಲ್‌ಎಂ /2008 ಬೆಂಗಳೂರು ದಿ:27 - 05 - 2010 


ಪ್ರಸ್ತಾವನೆ: 


ನಿಷ್ಕ್ರಿಯಗೊಂಡಿರುವ, ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಬೆಂಡೆಕಟ್ಟೆ ತಾಂಡ ಶಿಕಾರಿಪುರ ತಾ , ಈ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸಲು ಉಲ್ಲೇಖ(1) ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೊಂದಣಿಸಂ: ಸಸಂಸನಿ25 / ನೊಂದಣಿ/ಪಿಆರ್‌ 
64 /29580 /2004- 05 ದಿನಾಂಕ :14 - 07 - 2004 ರಂದು ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ 
ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು ಕಾರ್ಯನಿರ್ವಹಿಸದೆ 2 ವರ್ಷದಿಂದ ಯಾವುದೇ ವ್ಯವಹಾರ ನಿರ್ವಹಿಸದೆ 
ಸ್ಥಗಿತಗೊಂಡ ಹಿನ್ನಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ಸಂಘಕ್ಕೆ ವಿಶೇಷಾಧಿಕಾರಿ ನೇಮಕ ಮಾಡಲಾಗಿತ್ತು. ವಿಶೇಷಾಧಿಕಾರಿಗಳು 
ಪ್ರಭಾರ ಪಡೆದು ವಿಶೇಷಾಧಿಕಾರಿ ದಿನಾಂಕ:15 - 02 - 2011 ರಂದು ಸಭೆ ನಡೆಸಿ, ವಿಶೇಷಾಧಿಕಾರಿ ಸಂಘದ ಆಡಳಿತ ಮಂಡಳಿ ರಚಿಸಿಕೊಂಡು 
ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು 
ತೀರ್ಮಾನಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಸಾಗರ ಉಪ- ವಿಭಾಗ, ಸಾಗರ,ರವರು ವಿಶೇಷಾಧಿಕಾರಿಯವರ ತೀರ್ಮಾನವನ್ನು 
ಅನುಮೋದಿಸಿ ಉಲ್ಲೇಖ(1) ರ ಪತ್ರದಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ . ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪರಿಗಣಿಸಿ 
ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಸಂ : ಡಿಆರ್‌ಎಸ್ / ಎಲ್‌ಕ್ಯೂಡಿ/ ಡಿಎಲ್‌ಎಸ್ / ಸಿಆರ್ - 2010 - 11 / 826 ದಿನಾಂಕ:24 - 08 - 2011 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ : ಸಿಒ /201/ ಸಿಎಲ್‌ಎಂ 2008 
ಬೆಂಗಳೂರು ದಿನಾಂಕ:27 - 05 -2010 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಶೋಕ, ವೆಂ ಮೊರಬ ಕೆ. ಸಿ.ಎಸ್ . ಸಹಕಾರ ಸಂಘಗಳ ಉಪ 
ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಬೆಂಡೆಕಟ್ಟೆ ತಾಂಡ ಶಿಕಾರಿಪುರ ತಾ , ಈ 
ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ರಂತೆ ಸಹಾಯಕ ವ್ಯವಸ್ಥಾಪಕ , ಶಿಮೂಲ್ ಶಿಕಾರಿಪುರ 
ತಾ ., ಇವರನ್ನು ಸಮಾಪನೆ ಅಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 

ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ, ಸಂಘದ ನೊಂದಣಿ 
ಕ್ರಮಾಂಕವನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:24 -08 - 2011 ರಂದು ನೀಡಲಾಗಿದೆ. 

ಅಶೋಕ ವೆಂ .ಮೊರಬ 

ಸಹಕಾರ ಸಂಘಗಳ ಉಪನಿಬಂಧಕರು , 
ಪಿ .ಆರ್ . 993 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೫೯ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕುವೆಂಪು ರಸ್ತೆ , ಕೆನರಾ ಬ್ಯಾಂಕ್ ಎದುರು, ಶಿವಮೊಗ್ಗ. 
ವಿಷಯ:- ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ.,ದಬ್ಬಣ ಭೈರನಹಳ್ಳಿ ಶಿಕಾರಿಪುರತಾ: ಇದನ್ನು 

ಸಮಾಪನೆಗೊಳಿಸುವ ಬಗ್ಗೆ, 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ, ರವರಪತ್ರನಂ: ಎಆರ್‌25 /ಎಲ್‌ಕ್ಯೂಡಿ/04 /2011 -12 

ದಿನಾಂಕ:06 - 07 - 2011 . 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ /201/ ಸಿಎಲ್ಎಂ/2008 ಬೆಂಗಳೂರು ದಿ:27 - 05 - 2010. 


ಪ್ರಸ್ತಾವನೆ: 


ನಿಷ್ಕ್ರಿಯಗೊಂಡಿರುವ, ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. ದಬ್ಬಣಭೈರನಹಳ್ಳಿ ಶಿಕಾರಿಪುರ ತಾ , ಈ ಸಹಕಾರ 
ಸಂಘವನ್ನು ಸಮಾಪನೆಗೊಳಿಸಲು ಉಲ್ಲೇಖ(1) ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಸದರಿ ಸಂಘವು ನೊಂದಣಿ ಸಂ :- ಎಅರ್25 / ನೊಂದಣಿ/ 
ಸಿಆ‌161 /25443 /1999 - 2000 ದಿನಾಂಕ:29 - 03 - 2000 ರಂದು ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ಈ ಸಹಕಾರ ಸಂಘವು ಮನಸ್ಸೇತನಗೊಂಡ ನಂತರ ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು 
ಕಾರ್ಯನಿರ್ವಹಿಸದೆ ಯಾವುದೇ ವ್ಯವಹಾರ ನಿರ್ವಹಿಸದೆ ಸ್ಥಗಿತಗೊಂಡ ಹಿನ್ನಲೆಯಲ್ಲಿ, ಸಂಘದ ಆಡಳಿತ ಮಂಡಳಿ ರಚಿಸಿಕೊಂಡು ಸಂಘವನ್ನು 
ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು , ಸಾಗರ ಉಪ-ವಿಭಾಗ, ಸಾಗರ,ರವರು ಉಲ್ಲೇಖ (1) ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಸಂ: ಡಿಅರ್ಎಸ್ /ಎಲ್‌ಕ್ಯೂಡಿ/ ಡಿಎಲ್ಎಸ್/ ಸಿಆರ್ - _ /2011 -12/825 ದಿನಾಂಕ: 24 - 08 -2011 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 ( 2) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ : ಸಿಒ /201/ಸಿಎಲ್‌ಎಂ 
2008 ಬೆಂಗಳೂರು ದಿನಾಂಕ:27 - 05 - 2010 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಶೋಕ, ವೆಂ ಮೊರಬ ಕೆ. ಸಿ . ಎಸ್ . ಸಹಕಾರ ಸಂಘಗಳ 
ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ದಬ್ಬಣಭೈರನಹಳ್ಳಿ ಶಿಕಾರಿಪುರ ತಾ , 
ಈ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ರಂತೆ ಸಹಾಯಕ ವ್ಯವಸ್ಥಾಪಕ, ಶಿಮೂಲ್ 
ಶಿಕಾರಿಪುರ ತಾ ., ಇವರನ್ನು ಸಮಾಪನೆ ಅಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 


ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ , ಸಂಘದ ನೊಂದಣಿ 
ಕ್ರಮಾಂಕವನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:24- 08 - 2011 ರಂದು ನೀಡಲಾಗಿದೆ. 


ಅಶೋಕ ವೆಂ . ಮೊರಬ 
ಸಹಕಾರ ಸಂಘಗಳ ಉಪನಿಬಂಧಕರು , 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಪಿ . ಆರ್. 994 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕುವೆಂಪು ರಸ್ತೆ, ಕೆನರಾ ಬ್ಯಾಂಕ್ ಎದುರು, ಶಿವಮೊಗ್ಗ. 


ವಿಷಯ: 


ಮೀನುಗಾರರ ಸಹಕಾರ ಸಂಘ ನಿ .,ಸೊರಬ ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ, 


ಉಲ್ಲೇಖ:- 


1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಸಾಗರ , ರವರ ಪತ್ರ ನಂ : ಎಆರ್‌ - 25/ ಡಿಎಲ್‌ಎಸ್/ 
ಎಲ್‌ಕ್ಯೂಡಿ/02/ 2011 -12 / ದಿನಾಂಕ:28 - 05 - 2011 


2) ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/201 /ಸಿಎಲ್ಎಂ /2008 ಬೆಂಗಳೂರು ದಿ:27 - 05 - 2010 . 


೧೨೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಪ್ರಸ್ತಾವನೆ: 


ನಿಷ್ಕ್ರಿಯಗೊಂಡಿರುವ ಮೀನುಗಾರರ ಸಹಕಾರ ಸಂಘ ನಿ .,ಸೊರಬ ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಉಲ್ಲೇಖ(1 ) ರ ಪತ್ರದಲ್ಲಿ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೊಂದಣಿಸಂii19 /1955 -56 ದಿನಾಂಕ: 18- 01- 1956 ರಂದು ನೊಂದಣಿಯಾಗಿರುತ್ತದೆ. ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ಪುನಶ್ವೇತನಗೊಂಡ ನಂತರ ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು ಕಾರ್ಯನಿರ್ವಹಿಸದೆ ಯಾವುದೇ ವ್ಯವಹಾರ 
ನಿರ್ವಹಿಸದೆ ಸ್ಥಗಿತಗೊಂಡ ಹಿನ್ನಲೆಯಲ್ಲಿ, ಸಂಘದ ಆಡಳಿತ ಮಂಡಳಿ ರಚಿಸಿಕೊಂಡು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಯಾವುದೇ 
ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ- ವಿಭಾಗ, 
ಸಾಗರ,ರವರು ಉಲ್ಲೇಖ(1) ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪರಿಗಣಿಸಿ ಈ ಕೆಳಕಂಡಂತೆ 
ಆದೇಶ ಹೊರಡಿಸಿದೆ. 


ಆದೇಶ 


ಸಂ : ಡಿಆರ್‌ಎಸ್‌ಎಲ್‌ಕ್ಯೂಡಿ/ ಡಿಎಲ್ಎ ಸ್ / ಸಿಆರ್ - 


/ 2011 - 12/ 773 


ದಿನಾಂಕ:20 - 08 - 2011 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ :ಸಿಓ /201 /ಸಿಎಲ್ಎಂ 2008 
ಬೆಂಗಳೂರು ದಿನಾಂಕ:27 - 05 - 2010 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಶೋಕ ವೆಂ ಮೊರಬ , ಕೆ. ಸಿ. ಎಸ್. ಸಹಕಾರ ಸಂಘಗಳ ಉಪ 
ನಿಬಂಧಕರು , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಮೀನುಗಾರರ ಸಹಕಾರ ಸಂಘ ನಿ.,ಸೊರಬ , ಈ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 79 (1) ರಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ಸೊರಬ ತಾಲ್ಲುಕು ಸೊರಬ ಇವರನ್ನು ಸಮಾಪನಾಧಿಕಾರಿಯಾಗಿ 
ನೇಮಕ ಮಾಡಿರುತ್ತೇನೆ. 


ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ , ಸಂಘದ ನೊಂದಣಿ 
ಕ್ರಮಾಂಕವನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:20 - 08 - 2011 ರಂದು ನೀಡಲಾಗಿದೆ. 


CN 


ಅಶೋಕ ವೆಂ . ಮೊರಬ 
ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಪಿ . ಆರ್, 1008 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಿತ್ರದುರ್ಗ 

ಅಧಿಸೂಚನೆ ನಂ. 30 / 2009, ದಿನಾಂಕ : 1ನೇ ಡಿಸೆಂಬರ್ 2011 
ಮಾಹಿತಿ ಹಕ್ಕು ಅಧಿನಿಯಮ 2005 ( ಭಾರತ ಸರ್ಕಾರ ಕಾಯ್ದೆ ನಂ .22/05) ಅಡಿಯಲ್ಲಿಯ ಕಾಲಂ 4 (1)( ಎ) ಮತ್ತು 4(1)( ಬಿ) 
ಅಡಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿತ್ರದುರ್ಗ ಬಗ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಈ ಕೆಳಗಿನಂತೆ ಸಾರ್ವಜನಿಕವಾಗಿ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 
ಕೈಪಿಡಿ -1 ಇಲಾಖೆಯ ಪ್ರಕಾರ್ಯಗಳು ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗೆ ಸಂಬಂಧಿಸಿದ ಕೈಗಾರಿಕಾಭಿವೃದ್ಧಿ ಸೌಲತ್ತುಗಳು 
ಕರ್ತವ್ಯಗಳ ವಿವರಗಳು 

| ಮತ್ತು ಕೈಗಾರಿಕಾಭಿವೃದ್ಧಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು 
ಕೈಪಿಡಿ- 2 ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ | ವಿವರಗಳು ಅನುಬಂಧ- 1ರಲ್ಲಿ ಇವೆ 
ಅಧಿಕಾರಗಳು ಮತ್ತು ಕರ್ತವ್ಯಗಳು 
ಕೈಪಿಡಿ -3 ಮೇಲ್ವಿಚಾರಣೆ ಮತ್ತು 

ವಿವಿಧ ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಿಷಯ ನಿರ್ವಾಹಕರು ಪ್ರಸ್ಥಾವನೆಗಳನ್ನು 
ಹೊಣೆಗಾರಿಕೆಯನ್ನೊಳಗೊಂಡು ತೀರ್ಮಾನ ಸ್ವೀಕರಿಸಿ ಕಾರ್ಯಗತಗೊಳಿಸುವ ಬಗ್ಗೆ ಕಡತವನ್ನು ತೆರೆದು ಪ್ರಸ್ತಾವನೆಯನ್ನು 
ಕೈಗೊಳ್ಳುವಾಗ ಅನುಸರಿಸಬೇಕಾದ ಕಾರ್ಯ ಸಂಬಂಧಪಟ್ಟ ಕಡತದಲ್ಲಿ ನಿವೇದನೆಯನ್ನು ಸಲ್ಲಿಸುವದು ನಂತರ ಸಂಬಂಧಪಟ್ಟ 
ವಿಧಾನಗಳು 

ವಿಭಾಗದ ಮುಖ್ಯಸ್ಥರು ನಿವೇದನೆಯನ್ನು ಪರಿಶೀಲಿಸಿ ಸದರಿ ಪ್ರಸ್ತಾವನೆ | 
ನಿವೇದನೆಯನ್ನು ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮ / ಸುತ್ತೋಲೆ/ ಮಾರ್ಗಸೂಚಿಗಳ 
ಬೆಳಕಿನಲ್ಲಿ ಪರಿಶೀಲಿಸಿ ತಮಗೆ ಪ್ರದತ್ತವಾದ ಅಧಿಕಾರದ ಅಡಿಯಲ್ಲಿ ನಿರ್ಧರಿಸುವದು 
ಮತ್ತು ಪ್ರಕರಣ ಸಂಶಯತ್ಮಾಕವಾಗಿದ್ದಲ್ಲಿ ಕಡತವನ್ನು ಅಂತಿಮ ತೀರ್ಮಾನಕ್ಕಾಗಿ ಕೇಂದ್ರ 
ಕಚೇರಿಗೆ ಕಳುಹಿಸುವುದು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೬೧ 
ಕೈಪಿಡಿ - 4 ಕಾರ್ಯನಿರ್ವಾಹಣೆಗೆ 

ವಿಷಯ ಪ್ರಸ್ತಾವನೆಯ ತುರ್ತನ್ನು ಅವಲಂಬಿಸಿ ಆಧ್ಯತೆಯ ಮೇರೆಗೆ 
ರೂಪಿಸಿಕೊಂಡಿರುವ ಸೂತ್ರಗಳು 

ಇತ್ಯರ್ಥಗೊಳಿಸುವುದು 
ಕೈಪಿಡಿ - 5 ಇಲಾಖೆ ಹೊಂದಿರುವ ಕರ್ತವ್ಯಗಳನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯಂತೆ ಕಾರ್ಯನಿರ್ವಹಿಸುವುದು. 
ನಿರ್ವಹಿಸಲು ನೌಕರರು ಉಪಯೋಗಿಸುವ 
ನಿಯಮಗಳು, ನಿಬಂಧನೆಗಳು ಸೂಚನೆಗಳು, 
ಕೈಪಿಡಿಗಳು ಮತ್ತು ದಾಖಲೆಗಳು 
ಕೈಪಿಡಿ- 6 ಇಲಾಖೆ ಹೊಂದಿರುವ ಪ್ರವರ್ಗವಾರು ಸರ್ಕಾರಿ ಆದೇಶಗಳು, ಅಧಿಸೂಚನೆಗಳು , ಸುತ್ತೋಲೆಗಳು , ಮುಂತಾದ ಆದೇಶಗಳು 
ವಿವರ ಪಟ್ಟಿ 


ಕೈಪಿಡಿ- 7 ಇಲಾಖೆಯ ಕೆಲಸದ ರೀತಿ ರಚನೆ ಅದರ | ಇಲಾಖೆಗೆ ಸಂಬಂಧಿಸಿದಂತೆ ಕೈಗಾರಿಕೆಯನ್ನು ಆರಂಭಿಸಲು ತಿಳುವಳಿಕೆ ನೀಡುವದು, 
ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಉದ್ದಿಮೆದಾರರ ಜ್ಞಾಪಕ ವಿವರಣಾ ಪತ್ರ ಭಾಗ - 1 ಮತ್ತು ಭಾಗ - 2 , ಕೈಗಾರಿಕೆಗೆ 
ಸಮಾಲೋಚಿಸಲು ಇರುವ ವ್ಯವಸ್ಥೆ 

ಸಂಬಂಧಿಸಿದಂತೆ ಸಹಾಯ ಸೌಲತ್ತುಗಳು ಮುಂತಾದವುಗಳ ಬಗ್ಗೆ ಮಾಹಿತಿ ನೀಡುವುದು. 
ಸಂಬಂಧಿಸಿದ ಘಟಕಗಳಿಗೆ ಭೇಟಿ ನೀಡಿ ಘಟಕಗಳಿಗೆ ಅವಶ್ಯವಿರುವ ಸಹಾಯ 
ಸೌಕರ್ಯ ಒದಗಿಸುವುದು. 


ಕೈಪಿಡಿ - 8 ಇಲಾಖೆಯಲ್ಲಿರುವ ಮಂಡಳಿಗಳು , 
ಪರಿಷತ್ತುಗಳು ಸಮಿತಿಗಳು ಸಲಹಾ ಸಮಿತಿಗಳ 
ಕಾರ್ಯಕಲಾಪಗಳ ಪಟ್ಟಿ 


ಕೆ.ಎಸ್ . ಎಸ್ . ಐ. ಡಿ .ಸಿ , ಕೆ. ಐ. ಎ . ಡಿ . ಬಿ. ಗಳಲ್ಲಿ ನಿವೇಶನ ಮತ್ತು ಮಳಿಗೆಗಳನ್ನು 
ಉದ್ದಿಮೆಗಳಿಗೆ ನಿಯಮಾನುಸಾರ ಒದಗಿಸುವುದು . 


ಕೈಪಿಡಿ -9 ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ | ವಿವರಗಳು ಅನುಬಂಧ -2ರಲ್ಲಿ ಇವೆ 
ವಿವರ ಸೂಚಿಕೆ 
ಕೈಪಿಡಿ - 10 ಇಲಾಖೆಯ ಅಧಿಕಾರಿಗಳು ಮತ್ತು ವಿವರಗಳು ಅನುಬಂಧ - 3 ರಲ್ಲಿ ಇವೆ 
ನೌಕರರ ವೇತನ ಮತ್ತು ಇತರೆ 


ಕೈಪಿಡಿ - 11 ಇಲಾಖೆಯ ವಾರ್ಷಿಕ ಆಯವ್ಯಯ 


ವಿವರ 


ಪ್ರತಿ ವರ್ಷ ಇಲಾಖೆ ವತಿಯಿಂದ ಬೇಕಾಗುವ ಆಯವ್ಯಯ ಅಂದಾಜು ಪತ್ರಿಕೆ 
ತಯಾರಿಸಿ ಕೇಂದ್ರ ಕಚೇರಿಗೆ ಅನುದಾನ ಬೇಡಿಕೆಗಾಗಿ ವಿವರ ಸಲ್ಲಿಸಿ , ಅನುದಾನದಂತೆ 
ಖರ್ಚು ವೆಚ್ಚ ಭರಿಸಲಾಗುವುದು . 


ಕೈಪಿಡಿ - 12 ಇಲಾಖೆಯಲ್ಲಿ ಸಹಾಯಧನ ನೀಡುವ | ಕೈಗಾರಿಕಾ ನೀತಿಯ ಪ್ರಕಾರ ಲಭ್ಯವಿರುವ ಸಹಾಯಧನವನ್ನು ಹೊಸತಾಗಿ ಸ್ಥಾಪಿತವಾದ 
ಕಾರ್ಯಕ್ರಮಗಳ ನಿರ್ವಹಣೆ ಹಾಗೂ ಅನುಷ್ಠಾನ ಕೈಗಾರಿಕಾ ಘಟಕಗಳಿಗೆ ಜಿಲ್ಲಮಟ್ಟದ ರಿಯಾಯಿತಿ ಮತ್ತು ಪ್ರೋತ್ಸಾಹಗಳನ್ನು ಮಂಜೂರು 

ಮಾಡುವ ಸಮಿತಿ ಸಭೆಯಲ್ಲಿ ಮಂಡಿಸಿ ನಿಯಮಾವಳಿ ಪ್ರಕಾರ 

ಅನುಷ್ಠಾನಗೊಳಿಸಲಾಗುವುದು. 
ಕೈಪಿಡಿ-13 ಇಲಾಖೆ ನೀಡುತ್ತಿರುವ ವಿನಾಯಿತಿ ಮತ್ತು ಕೈಗಾರಿಕಾ ನೀತಿ ಪ್ರಕಾರ ಭೂ ಪರಿವರ್ತನಾ ಶುಲ್ಕ ಮರುಪಾವತಿ ಸ್ಟಾಂಪ್ ಶುಲ್ಕ 
ಪರವಾನಿಗೆ ಪತ್ರ ಪಡೆದಿರುವವರ ಅಧಿಕಾರ ಪತ್ರ ವಿನಾಯಿತಿ ಮತ್ತು ನೋಂದಣಿ ಶುಲ್ಕ ರಿಯಾಯಿತಿ, ಪ್ರವೇಶ ತೆರಿಗೆ ವಿನಾಯಿತಿ, 
ನೀಡಿರುವ ವಿವರ 

ಎ. ಪಿ. ಎಂ . ಸಿ. ಸೆಸ್ ವಿನಾಯಿತಿ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ. 


ಭಾಗ - 1, ಭಾಗ - 2 ಪತ್ರಗಳನ್ನು ವಿದ್ಯುನ್ಮಾನದಲ್ಲಿ ಪರಿವರ್ತಿಸುವುದು 


ಇಲಾಖೆಯ ಮಾಹಿತಿ ಕೇಂದ್ರದಲ್ಲಿ ಮಾಹಿತಿ ನೀಡಲಾಗುವುದು 


ಕೈಪಿಡಿ-14 ವಿದ್ಯಾನದಲ್ಲಿ ಪರಿವರ್ತಿಸಿರುವ 
ಮಾಹಿತಿಯ ವಿವರ 
ಕೈಪಿಡಿ- 15 ಇಲಾಖೆಯಲ್ಲಿ ಮಾಹಿತಿಯನ್ನು 
ಪಡೆಯುವುದಕ್ಕಾಗಿ ನಾಗರೀಕರಿಗೆ 
ದೊರೆಯಬಹುದಾದ ಅನುಕೂಲತೆಗಳ ವಿವರಗಳು 
ಕೈಪಿಡಿ -16 ಇಲಾಖೆಯಲ್ಲಿರುವ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳ ಹೆಸರು, ಹುದ್ದೆ ಮತ್ತು ಇತರ 
ವಿವರಗಳು 


ಪಿ . ಪ್ರಭುದೇವ್, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಿತ್ರದುರ್ಗ , 
235994, 235817 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿತ್ರದುರ್ಗ 


೧೨೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಅನುಬಂಧ - 1 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಿತ್ರದುರ್ಗ ಕಚೇರಿಯ ಅಧಿಕಾರಿಗಳ ನೌಕರರ ಕರ್ತವ್ಯಗಳು 


ಜಂಟಿ ನಿರ್ದೇಶಕರು 


ಜಿಲ್ಲೆಯ ಮುಖ್ಯಸ್ಥರಾಗಿ ಇಲಾಖೆಯ ಕೆಲಸ ಕಾರ್ಯಗಳ ನಿರ್ವಹಣೆ 


ಸಹಾಯಕ ನಿರ್ದೇಶಕರು 


ಸಾಮಾನ್ಯ ಯೋಜನೆಯಡಿ ಜಾಗೃತಿ ಶಿಬಿರಗಳನ್ನು ನಡೆಸುವುದುಸಾಮಾನ್ಯ ಹಾಗೂ ಯಶಸ್ವಿನಿ 
ಯೋಜನೆಯಡಿ ಉದ್ಯಮಶೀಲತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸುವುದು. 
ಸೆಮಿನಾರ್‌, ಕಾನ್ಫರೆನ್ಸಸ್, ಅಧ್ಯಯನ, ಪ್ರವಾಸ, ಬೋಚರ್ ತಯಾರಿ ಇತ್ಯಾದಿ. ವಸ್ತು 
ಪ್ರದರ್ಶನಗಳನ್ನು ನಡೆಸುವುದು ಹಾಗೂ ಇತರೆ ಜಿಲ್ಲೆಗಳು / ರಾಜ್ಯಗಳು/ ದೇಶಗಳಲ್ಲಿ ನಡೆಯುವ ವಸ್ತು 
ಪ್ರದರ್ಶನಗಳಿಗೆ ಕೈಗಾರಿಕಾ ಘಟಕಗಳನ್ನು ನಿಯೋಜಿಸುವುದು. ವಿಜ್ಞಾನ ಮತ್ತು ತಾಂತ್ರಿಕ 
ಉದ್ಯಮಶೀಲತಾ ಪಾರ್ಕ್,ಕೈಗಾರಿಕಾ ವಿಕಾಸ ಯೋಜನೆ, ರಫ್ತು ಆಧಾರಿತ ಕೈಗಾರಿಕಾ ವಲಯಗಳ 
ಮೂಲಭೂತ ಸೌಕರ್ಯ ಅಭಿವೃದ್ಧಿ ಪಡಿಸಲು ರಾಜ.ಗಳಿಗೆ ಸಹಾಯ , ಜಿಲ್ಲಾಮಟದ ರಫು ಉತೇಜನ 
ಸಮಿತಿ, ಅರ್ಬನ್ ಹಾತ್‌, ರೂರಲ್ ಹಾತ್‌, ಕ್ಲಸ್ಟರ್ ಡೆವಲಪ್‌ಮೆಂಟ್ ಜಿಲ್ಲಾ ವಲಯ ಯೋಜನೆಗಳು 
ಕುಶಲಕರ್ಮಿ ತರಬೇತಿ ಸಂಸ್ಥೆ ಹಾಗೂ ಇಲಾಖಾ ಕೈಗಾರಿಕಾ ಪ್ರಾಂಗಣದ ವಿಷಯಗಳು ,ವಿವಿಧ ನಿಗಮ 
ಮಂಡಳಿಗಳಿಗೆ ಸಂಬಂಧಿಸಿದ ವಿಷಯಗಳು, ಗೌರವಾನ್ವಿತ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ 
ಪ್ರಕರಣಗಳು,ಎಲ್. ಎ /ಎಲ್. ಸಿ ಪಾರ್ಲಿಮೆಂಟರಿ ಪ್ರಶ್ನೆಗಳಿಗೆ ಉತ್ತರಗಳು, ಕನ್ನಡ ರಾಜ್ಯೋತ್ಸವ / 
ಸ್ವಾತಂತ್ರ್ಯ ದಿನಾಚರಣೆ | ಗಣರಾಜ್ಯೋತ್ಸವ ಮತ್ತು ಡಾ . ಅಂಬೇಡ್ಕರ್ ಜಯಂತಿ ಹಾಗೂ ಇತರೆ 
ದಿನಾಚರಣೆಗಳನ್ನು ಆಚರಿಸುವ ಬಗ್ಗೆ . ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸುವ ಸಭೆ 
ಜಿಲ್ಲಾಮಟ್ಟದ ಏಕಗವಾಕ್ಷಿ ಒಪ್ಪಿಗೆ ಸಮಿತಿ ಸಭೆ ನಡೆಸುವುದು ಹಾಗೂ ತೀರ್ಮಾನಗಳನ್ನು 
ಅನುಷ್ಟಾನಗೊಳಿಸುವುದು ವಿಶ್ವ ಸಾಮೂಹಿಕ ಕಾರ್ಯಾಗಾರಗಳ ಸಮಿತಿ ಸಭೆ ನಡೆಸುವುದು ಹಾಗೂ 
ತೀರ್ಮಾನಗಳನ್ನು ಅನುಷ್ಠಾನಗೊಳಿಸುವುದು . ವಿಶ್ವಯೋಜನೆಯಡಿ ಸಂಘ ಸಂಸ್ಥೆಗಳಿಗೆ ಮೂಲಭೂತ 
ಸೌಕರ್ಯ ನೀಡುವುದು, ಕೈಗಾರಿಕಾ ಘಟಕಗಳಿಗೆ ಸೌಲಭ್ಯಗಳು, ಆರ್‌ಎಪಿ/ ಆರ್‌ಐಪಿ /ಎಸ್‌ಸಿಪಿ/ ಅಡಿ 
ನೀಡಿರುವ ಸಾಲ ವಸೂಲಾತಿ ಬಗ್ಗೆ ರಾಜ್ಯಮಟ್ಟದ ಏಕಗವಾಕ್ಷಿ ಒಪ್ಪಿಗೆ ಸಮಿತಿ ಸಭೆಯ ಅನುಷ್ಠಾನ, 
ಕೈಗಾರಿಕೆಗಳಿಗೆ ಕೈಗಾರಿಕಾ ನೀತಿಯಂತೆ ರಾಜ್ಯ ಬಂಡವಾಳ ಸಹಾಯಧನ ನೀಡುವುದು. ಇತರೆ 
ಸಭೆಗಳು , ಎಲೆಕ್ಟಿಕಲ್ ಅಪ್ಲಿಯನ್ಸ್ ಕ್ವಾಲಿಟಿ ಕಂಟ್ರೋಲ್ ಆಕ್ಟ್ಸಿಮೆಂಟ್ ಕ್ವಾಲಿಟಿ ಕಂಟ್ರೋಲ್ ಆಕ್ಸ್ , 
ಜಿಲ್ಲಾ ಮಟ್ಟದ ಕೈಗಾರಿಕಾ ಸಂಘಗಳ ಕಡತಗಳು , ಕೈಗಾರಿಕಾ ಸಹಕಾರ ಸಂಘಗಳು, ಕೌಶಲ್ಯಾಭಿವೃದ್ಧಿ 
ಯೋಜನೆ, ರಾಜ್ಯ ವಲಯ ವಿಶೇಷ ಘಟಕ ಯೋಜನೆ/ ಬುಡಕಟ್ಟು ಜನಾಂಗದ ಉಪ ಯೋಜನೆ, 
ಪ್ರವೇಶ ಶುಲ್ಕ ಮನ್ನಾ ದೃಢೀಕರಣ ಪತ್ರಎ .ಪಿ . ಎಂ .ಸಿ. ಸೆಸ್ . 


ಕೈಗಾರಿಕಾ ಉತ್ತೇಜನಾಧಿಕಾರಿ 


ಅಧೀಕ್ಷಕರು 


ಅಕೌಂಟೆಂಟ್ ಜನರಲ್‌ನ ಲೆಕ್ಕ ಪರಿಶೋಧಿತಾ ವರದಿ, ಇಲಾಖಾ ಲೆಕ್ಕ ಪರಿಶೋಧಿತ ವರದಿ, 
ಇಲಾಖಾ ತನಿಖಾ ತಂಡದ ಪರಿಶೋಧಿತ ವರದಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿ ಕಟ್ಟಡ ಹಾಗೂ 
ಜಂಟಿ ನಿರ್ದೇಶಕರ ವಸತಿ ಗೃಹ, ಭೂ ಪರಿವರ್ತನಾ ಶುಲ್ಕ ಮರುಪಾವತಿ, ಸ್ಟಾಂಪ್‌ಡ್ಯೂಟಿ ಮನ್ನಾ 
ಹಾಗೂ ನೋಂದಣಿ ಶುಲ್ಕದಲ್ಲಿ ರಿಯಾಯಿತಿಯ ದೃಢೀಕರಣ ಪತ್ರ ನೀಡುವುದು, ಕಡತ ವಿಲೇವಾರಿ 
ಪಟ್ಟಿ, ಆಫ್ - ಎ - ಮಿಲಿಯನ್ ಜಾಬ್ ಪ್ರೋಗ್ರಾಂ, ಬೀಜಧನ ಸಾಲ ವಸೂಲಾತಿ, ಸ್ಟೇಟ್- ಎಡ್ - ಟು 
ಇಂಡಸ್ಟ್ರೀಸ್ ಆಕ್ಸ್ ನಡಿ ನೀಡಿರುವ ಸಾಲ ವಸೂಲಾತಿ ಬಗ್ಗೆ , ಮಾರಾಟ ತೆರಿಗೆ ವಿನಾಯಿತಿ ಬಗ್ಗೆ , 
ಪೊಟೆನ್ಸಿಯಲ್ ಲಿಂಕ್ ಕ್ರೆಡಿಟ್ ಪ್ಲಾನ್ , ಡಿಸ್ಟಿಕ್ ಕ್ರೆಡಿಟ್ ಪ್ಲಾನ್ ಪಿ. ಎಂ . ಇ ಜಿ ಪಿ ಬ್ಯಾಂಕರ್ 
ಸ್ಪಾಂಡಿಂಗ್ ಕಮಿಟಿ ಸಭೆ, ಬ್ಯಾಂಕರ್ ಕನ್ಸಲ್‌ಟೇಟಿವ್ ಕಮಿಟಿ ಸಭೆಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದವರು 
ನಿರ್ಮಿಸಿರುವ ಕೈಗಾರಿಕಾ ಪ್ರದೇಶ/ ವಸಹಾತುಗಳಲ್ಲಿ ನಿವೇಶನ / ಮಳಿಗೆ ಹಂಚಿಕೆ ಬಗ್ಗೆ ಉಪ 
ಸಮಿತಿಯಲ್ಲಿ ಪರಿಶೀಲಿಸುವುದು, ರೋಗಗ್ರಸ್ಥ ಕೈಗಾರಿಕೆಗಳ ಪುನ:ಶ್ವೇತನ ಯೋಜನೆ, ಇಲಾಖಾ 
ವತಿಯಿಂದ ಮಂಜೂರಾದ ಅಭಿವೃದ್ಧಿ ಸಾಲ ವಸೂಲಾತಿ , ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ 
ಯೋಜನೆ ಕ್ರೆಡಿಟ್ ಲಿಂಕ್ಸ್ ಕ್ಯಾಪಿಟಲ್ ಸಬ್ಸಿಡಿ ಯೋಜನೆ , ತಾಂತ್ರಿಕ ಉನ್ನತೀಕರಣ ಬಗ್ಗೆ 
ಪ್ರೋತ್ಸಾಹಗಳ ಮಂಜೂರಾತಿ ಮತ್ತು ಕೆ. ಸಿ. ಟಿ. ಯು . ಸಂಸ್ಥೆಯ ಯೋಜನೆಗಳು 


ಭಾಗ - ೩ 


ಪ್ರಥಮ ದರ್ಜೆ ಸಹಾಯಕರು 


| ಗಣತಿದಾರರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೬೩ 
ವಾಹನ ಹಾಗೂ ಲಾಗ್ ಪುಸ್ತಕ ಪಾಲನೆ, ನೌಕರ/ ಅಧಿಕಾರಿಗಳಿಗೆ ಸಂಬಳ ಪ್ರವಾಸ ಭತ್ಯೆ ಇತ್ಯಾದಿ 
ಭತ್ಯೆಗಳನ್ನು ಪಾವತಿಸುವುದು, ಕಚೇರಿ ವೆಚ್ಚಗಳಾದ ಸ್ಟೇಷನರಿ, ಟೆಲಿಫೋನ್, ವಿದ್ಯುತ್ಚ್ಛಕ್ತಿ, ನೀರು 
ಸರಬರಾಜು,ಇತ್ಯಾದಿಗಳನ್ನು ಪಾವತಿಸುವುದು. ವಿವಿಧ ವಹಿಗಳ ನಿರ್ವಹಣೆ, ಸೇವಾ ಪುಸ್ತಕಗಳು 
ಮಾಸಿಕ ವೆಚ್ಚದ ಪಟ್ಟಿ, ಡೆಡ್‌ಸ್ಪಾಕ್ ( ಜೆಕೈಕೇ ಮತ್ತು ತಾಕೈಕೆ ), ರೆಕಾರ್ಡ್ ರೂಂ , ಇತರೆ ವಹಿಗಳು, 
ರೋಗಗ್ರಸ್ಥ ಕೈಗಾರಿಕಾ ಘಟಕಗಳ ಮನಃಶ್ವೇತನಕ್ಕೆ ಸಂಬಂಧಿಸಿದ ವಿಷಯಗಳು, ಅಧಿಕಾರಿ /ನೌಕರರ 
ವೈಯಕ್ತಿಕ ಕಡತಗಳ ನಿರ್ವಹಣೆ 
ತಾತ್ಕಾಲಿಕ ನೋಂದಣಿ ದೃಢೀಕರಣ ಪತ್ರಗಳು, ಶಾಶ್ವತ ನೋಂದಣಿ ದೃಢೀಕರಣ ಪತ್ರ, ಡಾ : 
ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಐ.ಐ . ಪಿ. ಮಾಸಿಕ ಸಿಬ್ಬಂದಿ ಸಭೆಗಳು, ಮಾಹಿತಿ ಕೇಂದ್ರ 
ಕಂಪ್ಯೂಟರ್ / ಫ್ಯಾಕ್ಸ್/ ಜೆರಾಕ್ಸ್ / ಸ್ಪೆನ್ಸಿಲಿಂಗ ಯಂತ್ರಗಳು/ ದೂರವಾಣಿ/ ಇಂಟರ್‌ಕಾಂ ಕೆ. ಡಿ.ಪಿ . ಸಭೆ. ಎಂ 
ಎಸ್ ಎಂ ಇ ಡಿ ಆಕ್ಟ್ - 2006 ಎಂ ಎಸ್ ಎಂ ಇ ಡಿ ಆಕ್ಸ್ನಂತೆ ಭಾಗ-2 ರಡಿ ಸ್ವೀಕೃತನ 
ನೀಡುವುದು. ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಬಗ್ಗೆ ಮಾಹಿತಿ ಹಕ್ಕು ನಿಯಮ ಪಾಲಿಸುವ 
ಬಗ್ಗೆ, ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳ ವಿವರಗಳು ಪಾಕ್ಷಿಕ ಸಾರ್ವಜನಿಕ ಕುಂದು ಕೊರತೆಗಳ 
ಸಭೆ , ಸ್ವೀಕೃತಿ ರವಾನೆ ವಿಭಾಗ 
ಜಿಲ್ಲಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘದ ಸಭೆಯ ಕಡತ 
ಬಾಲ ಕಾರ್ಮಿಕರ ನಿರ್ಮೂಲನ ಸಮಿತಿ ಸಭೆ , ನೆಹರು ಯುವ ಕೇಂದ್ರ ನಡೆಸುವ ಸಭೆ , ಯುವಜನ 
ಕ್ರೀಡಾಸಮಿತಿ ನಡೆಸುವ ಸಭೆಗಳು 
ಎಂ ಎಸ್ ಎಂ ಇ ಡಿ ಆಕ್ಟ್ 2006 ನಂತೆ ಭಾಗ -1ರಡಿ ಸ್ವೀಕೃತನ ಪತ್ರ ನೀಡುವುದು. ಸಭಾ 
ನಡವಳಿಗಳ ತಯಾರಿಸುವುದು. ಸ್ಟೇಷನರಿ 
ಕಾರ್ಯಾಲಯದ ಶುಚಿತ್ವ ಹಾಗೂ ಕಚೇರಿಯ ಸುಗಮ ಆಡಳಿತ ನಿರ್ವಹಣೆಗಾಗಿ ಜಂಟಿ 
ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಹಾಯ ಮಾಡುವದು, ಪೀಠೋಪಕರಣಗಳ 
ಜವಾಬ್ದಾರಿ , ಡೂಪ್ಲಿಕೇಟ್ ಯಂತ್ರ ನಿರ್ವಹಣೆ , ಖಜಾನೆ ಬ್ಯಾಂಕ್ ಕೆಲಸ ಹಾಗೂ ಟಪಾಲು ಹಂಚಿಕೆ 


ಶೀಘ್ರಲಿಪಿಗಾರರು 


ಗ್ರೂಪ್- ಡಿ 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿತ್ರದುರ್ಗ 


ಅನುಬಂಧ - 2 
ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ವಿವರ ಸೂಚಿಕೆ 


ಹುದ್ದೆ 


ಕ್ರ. ಸಂ . 

ಅಧಿಕಾರಿ / ಸಿಬ್ಬಂದಿಯ ಹೆಸರು 
1 | ಪಿ. ಪ್ರಭುದೇವ್ 


ಜಂಟಿ ನಿರ್ದೇಶಕರು 


ಕೆ. ಪಿ. ಕೆಂಚಪ್ಪ 


ಸಹಾಯಕ ನಿರ್ದೇಶಕರು 


ಎಸ್. ತಿಮ್ಮಯ್ಯ 


ಕೈಗಾರಿಕಾ ಉತ್ತೇಜನಾಧಿಕಾರಿ 


ಎ. ಜಯಣ್ಣ 


ಅಧೀಕ್ಷಕರು 


ಜಿ , ಬಸವರಾಜಯ್ಯ 


ಪ್ರಥಮ ದರ್ಜೆ ಸಹಾಯಕರು 


ಕೆ. ಹೆಚ್ .ಲಕ್ಷಣಮೂರ್ತಿ 


ಗಣತಿದಾರರು 


ಜಿ. ಹಾಲಮ್ಮ 


ಶೀಘ್ರಲಿಪಿಗಾರರು 


ಶರಣಪ್ಪ 


* ಡಿ ಗ್ರೂಪ್ 


ಕೆ . ಬಸವರಾಜ್‌ 


* ಡಿ * ಗೂಪ್ 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿತ್ರದುರ್ಗ 


೧೨೬೪ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

ಅನುಬಂಧ -3 
ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ವೇತನ ಮತ್ತು ಇತರೆ ಸೂಚಿಕೆ 


ಕ್ರ. ಸಂ . 


ಅಧಿಕಾರಿ / ಸಿಬ್ಬಂದಿಯ ಹೆಸರು ಮತ್ತು ಹುದ್ದೆ 


ಮೂಲವೇತನ ( ರೂ .ಗಳಲ್ಲಿ) 


ಪಿ. ಪ್ರಭುದೇವ್ ಜಂಟಿ ನಿರ್ದೇಶಕರು 


30300 


2 | ಕೆ . ಪಿ . ಕೆಂಚಪ್ಪ ಸಹಾಯಕ ನಿರ್ದೇಶಕರು 


18600 


16000 


_ 3 | ಎಸ್. ತಿಮ್ಮಯ್ಯ , ಕೈಗಾರಿಕಾ ಉತ್ತೇಜನಾಧಿಕಾರಿ 
4 . ಎ . ಜಯಣ್ಣ, ಅಧೀಕ್ಷಕರು 

ಜಿ, ಬಸವರಾಜಯ್ಯ , ಪ್ರ. ದ.ಸ. 


16800 


10500 


6 


. 


ಕೆ. ಹೆಚ್ . ಲಕ್ಷಣಮೂರ್ತಿ, ಗಣತಿದಾರರು 


13000 


7 


. 


ಜಿ. ಹಾಲಮ್ಮ , ಶೀಘ್ರಲಿಪಿಗಾರರು 


9050 


8 


ಶರಣಪ್ಪ • ಡಿ ಗ್ರೂಪ್ 


7800 


g 


ಬಸವರಾಜ್ ಡಿ ಗ್ರೂಪ್ 


7800 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿತ್ರದುರ್ಗ 


ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನೇಮಕ ( ಪ್ರಕರಣ - 5) 


ಮೇಲ್ಮನವಿ ಪ್ರಾಧಿಕಾರ 


) 


5 (1) 


ಮಹೇಶ್ವರ ರಾವ್ ಕೈಗಾರಿಕಾಭಿವೃದ್ಧಿ 
ಆಯುಕ್ತರು ಹಾಗೂ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 

ಬೆಂಗಳೂರು 


ಸಾರ್ವಜನಿಕ ಮಾಹಿತಿ ಸಹಾಯಕ ಸಾರ್ವಜನಿಕ ಮೊದಲನೇ ಮೇಲ್ಮನವಿ 
ಅಧಿಕಾರಿ ( ಮಾಹಿತಿ ಹಕ್ಕು ಮಾಹಿತಿ ಅಧಿಕಾರಿ ( ಮಾಹಿತಿ ಪ್ರಾಧಿಕಾರ ( ಮಾಹಿತಿ ಹಕ್ಕು 
ಅಧಿನಿಯಮ 2005) ಸೆಕ್ಷನ್ - | ಹಕ್ಕು ಅಧಿನಿಯಮ 2005 ) | ಅಧಿನಿಯಮ 2005) ಸೆಕ್ಷನ್ 

ಸೆಕ್ಷನ್ - 5 ( 2 ) 

19 (1) 
ಪಿ. ಪ್ರಭುದೇವ್, ಜಂಟಿ | ಕೆ.ಪಿ . ಕೆಂಚಪ್ಪ , ಸಹಾಯಕ | ಮಹೇಶ್ವರ ರಾವ್ 
ನಿರ್ದೇಶಕರು , ಜಿಲ್ಲಾ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾಭಿವೃದ್ಧಿ ಆಯುಕ್ತರು 
ಕೈಗಾರಿಕಾ ಕೇಂದ್ರ, ಕೈಗಾರಿಕಾ ಕೇಂದ್ರ, ಚಿತ್ರದುರ್ಗ ಹಾಗೂ ನಿರ್ದೇಶಕರು, 
ಚಿತ್ರದುರ್ಗ , 

ಘೋ :08194 235994 ಕೈಗಾರಿಕೆ ಮತ್ತು ವಾಣಿಜ್ಯ 
ಘೋ :08194235994 

ಇಲಾಖೆ, ಬೆಂಗಳೂರು 


ಪಿ . ಆರ್ . 09 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿತ್ರದುರ್ಗ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಡಿಪಿಎಆರ್ 49 ಹೆಚ್ಹೆ ಚ್ ಎಲ್ 2011 ಬೆಂಗಳೂರು, ದಿನಾಂಕ : 03 - 01 - 2012. 


ಅಧಿಸೂಚನೆ - 1 


ರಾಜ್ಯದ 9 ಗ್ರಾಮ ಪಂಚಾಯತಿಗಳಿಗೆ ಹಾಗೂ 2 ಜಿಲ್ಲಾ ಪಂಚಾಯತ್ ಮತ್ತು 12 ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳಿಗೆ ಹಾಗೂ 16 
ಜಿಲ್ಲೆಗಳ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳ ತೆರವಾಗಿರುವ ಸ್ಥಾನಗಳಿಗೆ ನಡೆಯುವ ಉಪ ಚುನಾವಣೆಯ ಪ್ರಯುಕ್ತ ದಿನಾಂಕ : 10 - 01 
2012 ( ಮಂಗಳವಾರ) ರಂದು ಸದರಿ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವ ರಾಜ್ಯ ಸರ್ಕಾರಿ ಕಚೇರಿಗಳಿಗೆ, ಕೇಂದ್ರ ಸರ್ಕಾರದ ಕಚೇರಿಗಳಿಗೆ, ಕೇಂದ್ರ ಹಾಗೂ 
ರಾಜ್ಯ ಸರ್ಕಾರಿ ಕಾರ್ಖಾನೆ, ಕೈಗಾರಿಕಾ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ , ಶಾಲಾ ಕಾಲೇಜುಗಳಿಗೆ ( ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ) 
ಸರ್ಕಾರವು ಆಯಾ ಚುನಾವಣಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುವ ದಿನಾಂಕಗಳಂದು ಸಾರ್ವತ್ರಿಕ ರಜೆಯನ್ನು ಘೋಷಿಸಿದೆ. ಈ ರಜೆಯು ತುರ್ತು 
ಸೇವೆಗಳಿಗೆ ಅನ್ವಯಿಸುವುದಿಲ್ಲ. 


N 


T 


! 12 


ವ 


© 


ಈ ಚುನಾವಣಾ ಕಾರ್ಯಗಳಿಗೆ ನಿಯೋಜಿಸಲ್ಪಟ್ಟ ಎಲ್ಲಾ ಸರ್ಕಾರಿ ನೌಕರರು ಸದರಿ ದಿನಾಂಕದಂದು ಚುನಾವಣಾ ಕಾರ್ಯದಲ್ಲಿ 
ಹಾಜರಾಗತಕ್ಕದ್ದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೬೫ 
- ಸದರಿ ಕ್ಷೇತ್ರದಲ್ಲಿ ಮತದಾನವು ಸುಸೂತ್ರವಾಗಿ ನಡೆಯಲು ಅನುಕೂಲವಾಗುವಂತೆ ಮತದಾನ ನಡೆಯುವ ಮತಗಟ್ಟೆಯನ್ನು ಸರ್ಕಾರಿ 
ಕಛೇರಿಗಳಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಸ್ಥಾಪಿಸಿದಲ್ಲಿ ಅಂತಹ ಕಛೇರಿ ಹಾಗೂ ಶಾಲೆಗಳಿಗೆ ದಿನಾಂಕ: 09 -01 - 2012 ರಂದು ಸೋಮವಾರ 
(ಪೂರ್ವ ತಯಾರಿಗಾಗಿ) ಹಾಗೂ ಮತ ಎಣಿಕೆ ದಿನದಂದು ಮತದಾನ ಎಣಿಕೆ ನಡೆಯುವ ಕೇಂದ್ರಗಳಲ್ಲಿ ಮಾತ್ರ ರಜಾ ಘೋಷಿಸುವ ಅವಶ್ಯಕತೆ ಇದ್ದಲ್ಲಿ 
ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳತಕ್ಕದ್ದು. 


ದಿನಾಂಕ: 10 - 01 - 2012 ರಂದು ನಡೆಯುವ ರಾಜ್ಯದ 9 ಗ್ರಾಮ ಪಂಚಾಯತ್ ಕ್ಷೇತ್ರಗಳ ವಿವರವನ್ನು ಅನುಬಂಧ -(1) ರಲ್ಲಿ ಹಾಗೂ 2 
ಜಿಲ್ಲಾ ಪಂಚಾಯತ್ ಮತ್ತು 12 ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳ ವಿವರಗಳನ್ನು ಅನುಬಂಧ -(2) ರಲ್ಲಿ ಹಾಗೂ 16 ಜಿಲ್ಲೆಗಳ ವಿವಿಧ ನಗರ ಸ್ಥಳೀಯ 
ಸಂಸ್ಥೆಗಳ ವಾರ್ಡ್‌ಗಳ ವಿವರವನ್ನು ಅನುಬಂಧ - ( 3) ರಲ್ಲಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಮರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಟಾಚಾರ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸಂಖ್ಯೆ : ಡಿಪಿಎಆರ್ 49 ಹೆಚ್ಹೆಚ್ಎಲ್ 2011 ಬೆಂಗಳೂರು, ದಿನಾಂಕ: 03- 01 -2012 . 

ಅಧಿಸೂಚನೆ - 2 


ಭಾರತ ಸರ್ಕಾರದ ಒಳಾಡಳಿತ ವ್ಯವಹಾರಗಳ ಇಲಾಖೆಯ ಕ್ರಮಾಂಕ: 20 .25.26 ( ಪಿಯುಬಿ - 1), ದಿನಾಂಕ : 15 - 06 - 1957ರ 
ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾಗಿರುವ ನೆಗೋಷಿಯೇಬಲ್ ಇನ್‌ಸ್ಟುಮೆಂಟ್ ಆಕ್ಟ್ - 1881 (1881ರ ಅಧಿನಿಯಮ ಸಂಖ್ಯೆ : 26 ) ರ 25ನೇ ಸೆಕ್ಷನ್‌ನಲ್ಲಿರುವ 
ವಿವರಣೆಯಂತೆ ರಾಜ್ಯದ 9 ಗ್ರಾಮ ಪಂಚಾಯತಿಗಳಿಗೆ ಹಾಗೂ 2 ಜಿಲ್ಲಾ ಪಂಚಾಯತ್ ಮತ್ತು 12 ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳಿಗೆ ಹಾಗೂ 16 
ಜಿಲ್ಲೆಗಳ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ತೆರವಾಗಿರುವ ಸ್ಥಾನಗಳಿಗೆ ದಿನಾಂಕ: 10 -01 -2012ರ ಮಂಗಳವಾರದಂದು ನಡೆಯುವ ಉಪ 
ಚುನಾವಣೆಯ ಪ್ರಯುಕ್ತ ಚುನಾವಣೆ ನಡೆಯುವ ಗ್ರಾಮ ಪಂಚಾಯತ್ , ತಾಲ್ಲೂಕು ಪಂಚಾಯತ್, ಜಿಲ್ಲಾಪಂಚಾಯತ್ ಕ್ಷೇತ್ರಗಳು ಹಾಗೂ ನಗರ 
ಸ್ಥಳೀಯ ಸಂಸ್ಥೆಗಳ ವಾರ್ಡ್‌ಗಳ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಕೃತ ಬ್ಯಾಂಕುಗಳು, ಇತರೆ ಬ್ಯಾಂಕುಗಳು , ಜೀವವಿಮಾ ನಿಗಮ ಮುಂತಾದ ಕಚೇರಿಗಳಿಗೆ 
ಸೀಮಿತಗೊಳಿಸಿ ಸರ್ಕಾರವು ಸಾರ್ವಜನಿಕ ರಜೆಯನ್ನು ಘೋಷಿಸಿದೆ. ಹಾಗೆಯೇ , ಯಾವುದೇ ಬಿಸಿನೆಸ್ ಟ್ರೇಡ್, ಇಂಡಸ್ಟ್ರಿಯಲ್ ಅಂಡರ್‌ಟೇಕಿಂಗ್ 
ಅಥವಾ ಇನ್ನಿತರ ಎಸ್ಟಾಬ್ಲಿಷ್‌ಮೆಂಟ್‌ಗಳಲ್ಲಿ ಮತ್ತು ದಿನಗೂಲಿ( casual Work) ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಮತದಾನದ 
ದಿನಾಂಕದಂದು ವೇತನ ಸಹಿತ ರಜೆಗೆ ಅರ್ಹರಿರುತ್ತಾರೆ. 


ದಿನಾಂಕ: 10 - 01 - 2012 ರಂದು ನಡೆಯುವ ರಾಜ್ಯದ 9 ಗ್ರಾಮ ಪಂಚಾಯತ್ ಕ್ಷೇತ್ರಗಳ ವಿವರವನ್ನು ಅನುಬಂಧ-(1) ರಲ್ಲಿ ಹಾಗೂ 2 
ಜಿಲ್ಲಾ ಪಂಚಾಯತ್ ಮತ್ತು 12 ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳ ವಿವರಗಳನ್ನು ಅನುಬಂಧ -( 2) ರಲ್ಲಿ ಹಾಗೂ 16 ಜಿಲ್ಲೆಗಳ ವಿವಿಧ ನಗರ ಸ್ಥಳೀಯ 
ಸಂಸ್ಥೆಗಳ ವಾರ್ಡ್‌ಗಳ ವಿವರವನ್ನು ಅನುಬಂಧ-(3) ರಲ್ಲಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಮರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ) 


ಅನುಬಂಧ - 1 


ಕ್ರಮ 


ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 49 ಹೆಚ್ಹೆ ಚ್ ಎಲ್ 2011 , ದಿನಾಂಕ: 03 - 01 - 2012 
ದಿನಾಂಕ: 10 - 01 - 2012 ( ಮಂಗಳವಾರ) ರಂದು ಚುನಾವಣೆ ನಡೆಯಲಿರುವ ಗ್ರಾಮಪಂಚಾಯತಿಗಳ ಸ್ಥಾನಗಳ ವಿವರ. 
- ಜಿಲ್ಲೆ 
ಜಿಲ್ಲೆ 

ತಾಲ್ಲೂಕು 
ತಾಲ್ಲೂಕು 

ಗ್ರಾಮ ಪಂಚಾಯಿತಿ 

ಗ್ರಾಮಪಂಚಾಯಿತಿ | ಒಟ್ಟು ಸದಸ್ಯರ 
ಸಂಖ್ಯೆ 

_ ಸಂಖ್ಯೆ : 

ಬಿಳಗುಂಬ 
2. 

ತಗ್ಗಿಕುಪ್ಪೆ 
3. | ಬೆಂಗಳೂರು ಗ್ರಾ ದೊಡ್ಡಬಳ್ಳಾಪುರ | ದರ್ಗಾಜೋಗಿಹಳ್ಳಿ 


1. 


ರಾಮನಗರ 


ಮಾಗಡಿ 


೧೨೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ಭಾಗ - ೩ 


ಕ್ರಮ 


ಜಿಲ್ಲೆ 


ತಾಲ್ಲೂಕು 


ಗ್ರಾಮಪಂಚಾಯಿತಿ 


ಒಟ್ಟು ಸದಸ್ಯರ 
ಸಂಖ್ಯೆ: 


ಸಂಖೆ 


| ಬೀದರ್ 


ಬಸವಕಲ್ಯಾಣ 


ಗೋರ್ಟಾ ( ಬಿ ) 


ತೊಗಲೂರ 


ಹಲಸೂರು 


ಚಿಕ್ಕಮಗಳೂರು 


ಮೂಡಿಗೆರೆ 


ಬಣಕಲ್ 


ತರುವೆ 
ಹಂಚೂರು 


9. | ಹಾಸನ 


ಆಲೂರು 


ಪದ್ಮರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಟಾಚಾರ) 

ಅನುಬಂಧ- 2 
ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 49 ಹೆಚ್ಹೆ ಚ್ಎಲ್ 2011 , ದಿನಾಂಕ: 03- 01 -2012 
ದಿನಾಂಕ : 10 -01 -2012 ( ಮಂಗಳವಾರ) ರಂದು ಚುನಾವಣೆ ನಡೆಯಲಿರುವ ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯಿತಿಗಳ ಕ್ಷೇತ್ರಗಳ ಸ್ಥಾನಗಳ 

ವಿವರ. 


ಜಿಲ್ಲಾ ಪಂಚಾಯಿತಿ 


ಕ್ರಮ ಸಂಖ್ಯೆ 


ತಾಲ್ಲೂಕು 


ತೆರವಾಗಿರುವ ಕ್ಷೇತ್ರ 


1 . 


ಕೋಲಾರ 


ಕೋಲಾರ 


05 .ವೇಮಗಲ್ 


ಚಿಕ್ಕಮಗಳೂರು 


ಕಡೂರು 


112 . ಸರಸ್ವತಿಪುರ 


ತಾಲ್ಲೂಕು ಪಂಚಾಯಿತಿ 


ಕೋಲಾರ 


ಮುಳಬಾಗಿಲು 


4.ಬೂಡಿದೇರು 


ಚಿಕ್ಕಮಗಳೂರು 


ಚಿಕ್ಕಮಗಳೂರು 


14 .ಕರ್ತಿಕೆರೆ 


ಬಳ್ಳಾರಿ 


ಹಡಗಲಿ 


3 .ಹಿರೇಬನ್ನಹಟ್ಟಿ 


ಸಂಡೂರು 


7.ಕಾಳಿಂಗೇರಿ 


ಬಳ್ಳಾರಿ 
ಉಡುಪಿ 


_ 5, 


ಉಡುಪಿ 


8. ಶಿರಿಯಾರ 


ಧಾರವಾಡ 


ಹುಬ್ಬಳ್ಳಿ 


೨. ಅಂಚಟಗೇರಿ 


ಹಾಸನ 


ಅರಸೀಕೆರೆ 


25 . ನರಸೀಪುರ 


ವಿಜಾಪುರ 


ಇಂಡಿ 


33 .ಉಮರಾಣಿ 


ಬಾಗಲಕೋಟೆ 


ಜಮಖಂಡಿ 


2 . ಅಸಂಗಿ 


ಬಾಗಲಕೋಟೆ 


ಬಿಳಿಗಿ 


12.ಕೋಲೂರು 


ಬೆಳಗಾವಿ 


ಹುಕ್ಕೇರಿ 


3 . ಬಾಡ 


ಬೆಳಗಾವಿ 


ಚಿಕ್ಕೋಡಿ 


20.ಕಸ್ತೂರ- 2 


ಪದ್ಮರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ , ( ರಾಜ್ಯ ಶಿಷ್ಠಾಚಾರ) 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


೧೨೬೭ 


ಅನುಬಂಧ - 3 


ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 49 ಹೆಚ್ ಹೆಚ್ಎಲ್ 2011 , ದಿನಾಂಕ: 03 -01 - 2012 
ದಿನಾಂಕ: 10 - 01 -2012 ( ಮಂಗಳವಾರ) ರಂದು ಚುನಾವಣೆ ನಡೆಯಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ಸ್ಥಾನಗಳ ವಿವರ. 


ಕ್ರಮ 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು 


ಸಂಖ್ಯೆ 


ವಾರ್ಡ್ 
ಸಂಖ್ಯೆ 


ತುಮಕೂರು 


ನಗರ ಸಭೆ 


ತುಮಕೂರು 


ಯಾದಗಿರಿ 


ಪುರಸಭೆ 


ಸುರಪುರ 


ಧಾರವಾಡ 


ಪುರಸಭೆ 


ಅಣ್ಣಿಗೇರಿ 


ಪುರಸಭೆ 


ಅಣ್ಣಿಗೇರಿ 


ಉಡುಪಿ 


ಪುರಸಭೆ 


ಕಾರ್ಕಳ 


ಶಿವಮೊಗ್ಗ 


ನಗರಸಭೆ 


ಸಾಗರ 


ಕೋಲಾರ 


ಪುರಸಭೆ 


ಮಾಲೂರು 


ದಾವಣಗೆರೆ 


ಮಹಾನಗರ ಪಾಲಿಕೆ 


ದಾವಣಗೆರೆ 


ಮಂಡ್ಯ 


ಪಟ್ಟಣ ಪಂಚಾಯತಿ 


ನಾಗಮಂಗಲ 


| ಬಳ್ಳಾರಿ 


ಪುರಸಭೆ 


ಕಂಪ್ಲಿ 


ಬಳ್ಳಾರಿ 


ಪುರಸಭೆ 


ಹಡಗಲಿ 


10. 


ಉತ್ತರ ಕನ್ನಡ 


ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 


ಉತ್ತರ ಕನ್ನಡ 


1 . 


ಬೆಳಗಾವಿ 


ಪುರಸಭೆ 


ಸಿದ್ದಾಪುರ 
ಯಲ್ಲಾಪುರ 
ಸಂಕೇಶ್ವರ 
ಸವದತ್ತಿ ಯಲ್ಲಮ್ಮ 
ಚಿಕ್ಕೋಡಿ 


ಬೆಳಗಾವಿ 


ಪುರಸಭೆ 


ಬೆಳಗಾವಿ 


ಪುರಸಭೆ 


ಮಹಾನಗರ ಪಾಲಿಕೆ 


ಮಂಗಳೂರು 


ದಕ್ಷಿಣ ಕನ್ನಡ 
13 | ವಿಜಾಪುರ 


ಪುರಸಭೆ 


ಬಸವನ ಬಾಗೇವಾಡಿ 


ವಿಜಾಪುರ 


ಪುರಸಭೆ 


ಬಸವನ ಬಾಗೇವಾಡಿ 


ಚಾಮರಾಜನಗರ 


ಪಟ್ಟಣ ಪಂಚಾಯತಿ 


ಹನೂರು 


15 


ಬೀದರ್‌ 


ಬೀದರ್ 


16 


ನಗರಸಭೆ 
ಪಟ್ಟಣ ಪಂಚಾಯತಿ 
ಪಟ್ಟಣ ಪಂಚಾಯತಿ 


ಗುಲ್ಬರ್ಗಾ 
ಗುಲ್ಬರ್ಗಾ 
ಗುಲ್ಬರ್ಗಾ 


ಅಫಜಲ್‌ಪುರ 


ಜೇವರ್ಗಿ 


ಪುರಸಭೆ 


ಚಿತ್ತಾಪುರ 


ಗುಲ್ಬರ್ಗಾ 


ಪುರಸಭೆ 


ಶಹಾಬಾದ್ 


ಗುಲ್ಬರ್ಗಾ 


ಪುರಸಭೆ 


ವಾಡಿ ( ಎಲ್ಲಾ 23 ವಾರ್ಡುಗಳಲ್ಲಿ) 


ಪದ್ಮರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ) 


ಪಿ . ಆರ್ , 18 


೧೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 

ಭಾಗ - ೩ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ ಇವರ ಪ್ರಾಧಿಕಾರ 

ಆದೇಶ ಸಂಖ್ಯೆ: ಎ6 -ಶ್ರೀಗಂಧ- ಜಿಎಲ್ /2011 -12 /2853 ದಿನಾಂಕ: 25 -11 - 2011 . 
ವಿಷಯ ಶ್ರೀಗಂಧ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ಮಾರುತಿ ಕಾರು ಕೆಎ -17, ಎಂ -3995 ರಲ್ಲಿ 30 ಕೆಜಿ 600 

ಗ್ರಾಂ ಶ್ರೀಗಂಧವನ್ನು ಸರ್ಕಾರದ ಪರ ಅಮಾನತ್ತು ಪಡಿಸಿ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ . 
ಉಲ್ಲೇಖ 1 ಪೊಲೀಸ್ ನಿರೀಕ್ಷಕರು, ನಗರ ಠಾಣೆ, ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ: 

ನಂ . ಸಿಟಿಎ - ಟೌನ್ - ಪಿಎಸ್ - 91/2011 ದಿನಾಂಕ:01 - 03 - 2011 . 


2 ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿತ್ರದುರ್ಗ ಇವರು ನೀಡಿರುವ 

ಬಿ. ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ದಿನಾಂಕ: 8 - 6 - 2011 
3 ಈ ಕಛೇರಿ ನೋಟೀಸ್ ದಿನಾಂಕಗಳು 8 - 6 - 2011 , 8 - 8 - 2011 ಮತ್ತು 16 - 9 - 2011 


ಪ್ರಸ್ತಾವನೆ: 


ಪೊಲೀಸ್ ನಿರೀಕ್ಷಕರು, ನಗರ ಠಾಣೆ, ಚಿತ್ರದುರ್ಗ ಇವರು ಉಲ್ಲೇಖಿತ (1) ರನ್ವಯ ದಿನಾಂಕ: 4 -1 - 2011 ರಂದು ಬೆಳಿಗ್ಗೆ 11 - 00 ಗಂಟೆಗೆ 
ಮಾರುತಿ - 800 ಕಾರಿನಲ್ಲಿ ಗಂಧದ ತುಂಡುಗಳನ್ನು ತೆಗೆದುಕೊಂಡು ಎನ್ ಹೆಚ್ - 4 ರಸ್ತೆಯಲ್ಲಿ ಚಿತ್ರದುರ್ಗ ದಿಂದ ಹಿರಿಯೂರು ಕಡೆಗೆ ಹೋಗುತ್ತಿರುವ 
ಖಚಿತ ಮಾಹಿತಿಯೊಂದಿಗೆ ಕಾರನ್ನು ಅಡ್ಡಗಟ್ಟಿ ಹಿಡಿದು ಸದರಿ ಮಾರುತಿ ಕಾರು 800 ಕೆಎ -17, ಎಂ - 3995ನ್ನು ಮತ್ತು ಅದರಲ್ಲಿದ್ದ 30 ಕೆಜಿ 800 ಗ್ರಾಂ 
ಗಂಧದ ಚಕ್ಕೆಗಳನ್ನು ಅಮಾನತ್ತು ಪಡಿಸಿ ದಿನಾಂಕ: 5 -1- 2011 ರಂದು ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆ ಚಿತ್ರದುರ್ಗ ಪಿ.ಎಸ್.ಐ . ರವರು ಕೈ 
ನಂ . 6/2011ರಲ್ಲಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ. ಸದರಿ ಪ್ರಕರಣದಲ್ಲಿ ಅಮಾನತ್ತು ಪಡಿಸಿಕೊಂಡ ಮಾರುತಿ 800 ಕಾರು ಮತ್ತು 30 ಕೆಜಿ . 800 ಗ್ರಾಂ 
ಶ್ರೀಗಂಧದ ಚಕ್ಕೆಗಳನ್ನು ಈ ಪ್ರಾಧಿಕಾರದ ಮುಂದೆ ಹಾಜರೂಡಿಸಿ, ಕರ್ನಾಟಕ ಅರಣ್ಯ ಕಾಯ್ದೆ - 1963 ರನ್ವಯ ಕ್ರಮ ತೆಗೆದುಕೊಳ್ಳಲು ಕೋರಿರುತ್ತಾರೆ. 
ಸದರಿ ಪ್ರಕರಣವು ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಗುನ್ನೆ ನಂ . 6/2011 ಎಂದು ದಾಖಲಿಸಲ್ಪಟ್ಟಿದ್ದು, ವಾಹನ ಸಂಖ್ಯೆ: ಕೆಎ -17, ಎಂ -3995 
ಮತ್ತು 30 ಕೆಜಿ 800 ಗ್ರಾಂ ಶ್ರೀಗಂಧದ ಚಕ್ಕೆಗಳನ್ನು ವಲಯ ಅರಣ್ಯಾಧಿಕಾರಿ , ಚಿತ್ರದುರ್ಗ ಇವರ ವಶದಲ್ಲಿರಿಸಿಕೊಳ್ಳಲು ಈ ಪ್ರಾಧಿಕಾರದಿಂದ ಕ್ರಮ 
ಕೈಗೊಂಡಿದೆ. 

ಶ್ರೀಗಂಧದ ಚಕ್ಕೆಗಳ ಅಕ್ರಮ ಸಾಗಾಣಿಕೆಯಲ್ಲಿ ಬಳಸಲಾದ ಮಾರುತಿ 800 ವಾಹನದ ಮಾಲೀಕತ್ವದ ಬಗ್ಗೆ ಆರ್. ಟಿ.ಓ . ಚಿತ್ರದುರ್ಗ ಇವರು 
ನೀಡಿರುವ “ ಬಿ ” ರಿಜಿಸ್ಟರ್ ನಂತೆ ಶ್ರೀ ಅಜೀಂ ಮಹಮ್ಮದ್ ಖಾನ್ ಬಿನ್ ಸಮೀವುಲ್ಲಾ ಖಾನ್, ಗೌರಮ್ಮನಹಳ್ಳಿ ಗ್ರಾಮ , ಚಿತ್ರದುರ್ಗ ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ ಇದ್ದು, ಸದರಿಯವರಿಗೆ ಈ ಪ್ರಾಧಿಕಾರದಿಂದ ವಾಹನ ಸಂಖ್ಯೆ : ಕೆಎ -17, ಎಂ -3995 ಮತ್ತು ಅದರಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ, 30 
ಕೆಜಿ 800 ಗ್ರಾಂ ಶ್ರೀಗಂಧದ ಚಕ್ಕೆಗಳನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದಕ್ಕೆ ಸೂಕ್ತ ದಾಖಲೆಗಳೊಂದಿಗೆ ಅಹವಾಲು ಸಲ್ಲಿಸುವಂತೆ 
ಸಾಕಷ್ಟು ಕಾಲಾವಕಾಶ ನೀಡಿ, 3 (ಮೂರು) ಕಾರಣ ಕೇಳಿ ನೋಟೀಸ್‌ಗಳನ್ನು ದಿನಾಂಕ: 8 - 6 -2011, 8 -8 - 2011 ಮತ್ತು 16 - 9 -2011 ರಂದು 
ಒಂದು ನೋಟೀಸನ್ನು ಮುದ್ದಾಂ ಹಾಗೂ 2 ನೋಟೀಸ್‌ಗಳನ್ನು ನೊಂದಾಯಿತಿ ಅಂಚೆ ಮೂಲಕ ನೀಡಲಾಗಿತ್ತು. ಹಾಗೂ ಅಹವಾಲು ಸಲ್ಲಿಸಲು 
ವಿಫಲರಾದಲ್ಲಿ ಪ್ರಕರಣವನ್ನು ಅವರ ಗೈರು ಹಾಜರಿನಲ್ಲಿ ಮುಂದೆ ಏಕ ಪಕ್ಷೀಯವಾಗಿ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಸಹ ತಿಳಿಸಲಾಗಿತ್ತು. 
ಅವರಿಂದ ಸದರಿ ನೋಟೀಸ್ ಸ್ವೀಕರಿಸಿದ ಬಗ್ಗೆ ಅಕ್ನಾಲೆಡ್ಜ್ಮೆಂಟ್ ಇರುತ್ತದೆ. 

ಆದರೆ ನಿಗಧಿತ ಅವಧಿಯೊಳಗೆ ಸದರಿಯವರು ಯಾವುದೇ ಅಹವಾಲನ್ನು ಈ ಪ್ರಾಧಿಕಾರದ ಮುಂದೆ ಸಲ್ಲಿಸದೇ ಇರುವುದರಿಂದ ಈ 
ಪ್ರಾಧಿಕಾರದಿಂದ ಏಕ ಪಕ್ಷೀಯವಾಗಿ ವಿಚಾರಣೆ ನಡೆಸಿ 30 ಕೆ. ಜಿ 800 ಗ್ರಾಂ ಶ್ರೀಗಂಧದ ಚಕ್ಕೆಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿರುವುದು 
ಖಚಿತವಾಗಿದ್ದು, ಈ ಪ್ರಾಧಿಕಾರದ ವಶದಲ್ಲಿರುವ ಮಾರುತಿ 800 ಕಾರು ಮತ್ತು 30 ಕೇಜಿ 800 ಗ್ರಾಂ ಶ್ರೀಗಂಧದ ಚಕ್ಕೆಗಳನ್ನು ಕರ್ನಾಟಕ ಅರಣ್ಯ 
ಕಾಯ್ದೆ -1963 ಕಲಂ 71 ( ಎ) (2 ) ರ ಮೇರೆಗೆ ಈ ಕೆಳಗಿನಂತೆ ಆದೇಶಿಸಿದೆ. 


ಆ ದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳನ್ವಯ ಎಸ್. ಕುಮಾರಸ್ವಾಮಿ , ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ , ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ -1963 ಕಲಂ 71 ( ಎ) (2) ರನ್ವಯ ಅಕ್ರಮ 
ಸಾಗಾಣಿಕೆಯಲ್ಲಿ ಅಮಾನತ್ತು ಪಡಿಸಲಾದ ವಾಹನ ಮಾರುತಿ- 800 ಕೆಎ - 17, ಎಂ - 3995 ಮತ್ತು 30 ಕೆಜಿ 800 ಗ್ರಾಂ ಶ್ರೀಗಂಧದ ಚಕ್ಕೆಗಳನ್ನು 
ಸರ್ಕಾರದ ಪರವಾಗಿ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮತ್ತು ಈ ಕಾರು ಹಾಗೂ ಶ್ರೀಗಂಧದ ಚಕ್ಕೆಗಳು ಎಲ್ಲಾ ಋಣಭಾರಗಳಿಂದ 
ಮುಕ್ತವಾಗಿರುತ್ತದೆ. ಈ ಆದೇಶವನ್ನು ದಿನಾಂಕ:25 - 11 -2011 ರಂದು ಈ ಪ್ರಾಧಿಕಾರದಿಂದ ನನ್ನ ಹೆಸರು ಮತ್ತು ಮೊಹರಿನಡಿಯಲ್ಲಿ ಹೊರಡಿಸಲಾಗಿದೆ. 


1. ವಾಹನದ ಮಾದರಿ - ಮಾರುತಿ 800 ಕಾರು 
2. ನೊಂದಣಿ ಸಂಖ್ಯೆ - ಕೆಎ - 17, ಎಂ -3995 
3. ಇಂಜಿನ್ ಸಂಖ್ಯೆ : - F8BIN 3365231 


230 - 2 


OILS 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
4 . 2002 2003 - SB 3081N 2351791 
5. genoạo JUDED - 30 82 800 70. 
ಈ ಆದೇಶ ಹೊರಡಿಸಿದ 30 ದಿನಗಳ ಒಳಗೆ ಯಾರೂ ಮೇಲ್ಮನವಿ ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಎಸ್. ಕುಮಾರಸ್ವಾಮಿ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ, 


3 . 890 " . 1313 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ANNEXURE 
NREGS - Labour turnout/ quantity of work specified for the person day for wage rate specified 

under the scheme 
No Item of Work 

Unit of Specified Rate per Unit for the Rate per 
measurement turnout given wage rate Unit for 
or quntity 

the 

given 
person 

wage rate 
Rs .82.00 Rs. 100 .00 Rs.125 .00 


per 


day 


Bush clearance 


Grass , Light shrub 


Sqm 


102.5 


0.8 


0 . 976 


1 .220 


Sam 


2 . 744 


3 .430 


Sqm 


4 . 39 


5 . 488 


97 .561 


121. 951 


Medium and Dense Shrub (Non thorny 

36 .44 2 . 25 
jungle ) 
Jali Flora ( Thorny jungle ) (excluding 

22 . 78 3.6 
uprooting of stumps ) 

Earth work Excavation in Ordinary Soils (Up to 2.0 m lift) 

Category -I (linear) 
For Roads , rock fill dams, desilting of tanks, Cmt 

1. 03 
for construction of 
contour/graded bunds in Black soils /Red 
sandy soils/Kankar /Gravelly 
soils /Laterite soils 

Category- ll (Box ) 
For construction of Farm ponds/Sunken Cmt 

0 .83 99 
Pond/Dugout pond/Shallow 
wells / Recharge ponds/ isolated pits in 
arable /non arable lands 


120.732 


150.915 


3 


Earthwork Excavation in Hard soils (Up to 2 .0 m lift) 


Category-I (Linear) 
Cmt 


0 .68 


120 


146 . 341 


182. 927 


For Roads and rock fill dams, for contour 
bunding , canals , channels 
Extra for Breaking of clods with tamping and 
sectioning for contour 
bunding 


Cmt 


5 .86 


14 


17.073 


21. 341 


Category - ll (Box ) 
Cmt 


0.59 


140 


170 .732 


213.415 


For construction of Farm ponds/Sunken 
Pond/Dugout pond/Shallow 
wells / Recharge ponds/ isolated pits in 
arable /non arable lands 


0920 


2007 - 2 


20 


24 . 39 


30 .488 


3 . 28 


25 


30 .488 


38 . 110 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 
Refilling of earth with basic lead and Cmt 

4.1 
lift (measured loose) 
Refilling of earth with basic lead and Cmt 
lift(measured compact) 

Conveyance ofmaterials 

LOADING 
Stone & Aggregate 

Cmt 

2 . 05 
Sand 

Cmt 

4 . 1 
Bricks 

Nos. 

1155 
Cement 

No . of bags 

32.8 


40 


48 .78 


60 . 976 


ji 


24 . 39 


30 . 488 


iii 


20 
0. 071 

2.5 


0 . 108 


0 .087 
3 .049 


iv 


3 .811 


UN -LOADING 


3 . 9 


25 .61 


32 .012 


ji 


18 .293 


22 . 866 


iii 


0 . 087 


0 . 108 


iv 


3.811 
103.659 


68 


3 .049 
82 .927 
109.756 
70 .732 


137 . 195 


88 .415 


6 . 07 


16 .463 


20 .579 


10 .366 


12 . 957 


282.561 


353.201 


Stone & Aggregate 

Cmt 

21 
Sand 

Cmt 

5 . 47 

15 
Bricks 

Nos. 

1155 0 .071 
Cement 

No. of bags 

32.8 2.5 
De- silting of tank in dry condition 

Cmt 

1 .21 
De -silting of tank in slushy condition Cmt 

0 .91 
Construction of embankment/bund with Cmt 

1.41 58 
available soil including manual tamping in 
layers of 15 cms thick 

Turfing on plane/bund/Embankment 
Spreading Sand and removing and loading Sqmt 

13 .5 
sods (No lead) 
Unloading and laying sods with 15 day Sqmt 

9 .65 8.5 
watering (No lead ) 

Il Forestry , Nursery Work and Hoticultural works 

Raising of Sunken / Transplant/Seed Beds of 12 M x 1.20 M size 
Formation new beds: Aligning the nursery No . of beds 0.35 231 .7 
beds, clearance of debris , 
digging of soil 30 cm . deep & allowing the 
soil for weathering , breaking of clods ,mixing 
the ingredients , leveling and forming new 
nursery beds of size 12 m x 1.20 m and 
raising the bund 
Reformation of old beds : Re-digging of old No. of beds 

1 . 1 

74.47 
nursery beds of size 12 m x1. 20 m and to 
depth of 30 cm . & forming nursery beds after 
mixing the ingredients including pesticides & 
consolidating the bunds on all sides of the 
bed 
Application of ingredients (Manure and Sand ) No. ofbeds 9. 93 8.26 
(Quantity ofmanure and 
sand to be perscribed by the CF by 
considering the fertility and sand content in 
the soil of the nursery bed ) 
Sowing of seeds in beds 

No. of beds 9.01 9.1 
Covering the seedbed with grass / straw 

No . of beds 

5.5 14.9 
including the cost of collection 
& transport of gass /straw to the nursery site . 


90 .817 


113 .521 


10 .073 


12 . 591 


11.098 
18 . 171 


13. 872 
22.713 


227 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


0920 


5 .5 


Pricking out the seedlings from the seed No. ofbeds 0 .99 82.75 100 . 915 126 . 143 
beds and transplanting the same in beds 
Watering the beds twice a day : 
Where internal pipe lines are laid out in the No . ofbeds 49. 7 

1.65 

2 .012 2 .515 
nursery 

per day 
Where internal pipe lines are not laid out in No. ofbeds 

16 .5 4 . 97 

6 .061 7 .576 
the nursery 

per day 
Weedings the seed beds/ transplantbeds No . of beds 

14 . 9 18 . 171 22 .713 
weeding 
Raising of Dowga/Medri Bamboo Rhyzomes in Nursery beds of 12 M 

x 1 .20 M size 
Uprooting of Dowga /Medri bamboo seedlings Nos . 

450 0 . 1822 

0 . 222 

0 . 278 
from beds 
Transplanting of Dowga/Medri bamboo 

450 0 .1822 0 . 222 0 . 278 
seedlings in beds 

Raising ofMarihal bamboo ( Oxytenanthera stocksii) in Nursery beds of 12 M x 1.20 M size 


Nos. 


155 


Preparation ofMarihalbamboo cuttings Nos . 

0 .529 
Planting of Marihal bamboo cuttings in bed Nos. 

225 0. 3644 
Raising of Agave Suckers in Nursery beds of 12 M x 1.20 M size 


0 .645 
0.444 


0 . 806 
0 .555 


o 


Nos. 


991 


0 . 0827 


0 . 101 


0 . 126 


Transplanting of Agave seedlings/bulbils at 
7 .5 cm x 7 .5 cm apart, 
including loosening of soil 
Collection and transportation of Agave bulbils 
from the field 


Nos . 


360 


0 . 2278 


0 . 278 


0 . 347 


1 .563 


1. 953 


13 . 354 


0 .000 


0 . 058 


327 . 942 


Flooding the beds once in a week 

No. ofbeds 

64 1.2813 
Weeding the Agave beds 

No. ofbeds 

9 . 36 8 .76 10 .683 
Raising Khus grass in the Nursery beds of 12 M x 1. 20 M size 
Collection of Khus grass slips 

Nos . 

1438596 0.000057 0 .00007 
Transplanting of Khus grass slips in nursery Nos . 

2155 0 .0381 

0 .046 
beds 

Raising of Teak and other Hardwood Seedlings for producing stumps 
Formation of new beds : Preparation of No. of beds 0.38 215 .13 262.354 
raised standard nursery beds of size 12 m x 
1.20 m x 0 .30 m , by deep digging up to 45 
cm depth , including breaking of clods , 
leveling etc . 
Reformation of old beds: Reformation of No. ofbeds 0.62 132 .38 161.439 
the old raised nursery beds of standard size 
of size 12 m x 1. 20 m 
Uprooting of stumps of tress of above 60 cm No . of 

0.9 91.01 110 .988 
girth existing in the 

stumps 
nursery bed space for raising new nursey 
(To be allowed by the CF , for raising fresh 
beds only in rare cases) 
Pre -treatment of teak seeds at the rate of 6 No . of beds 

3 . 1 

26 .47 32 .28 
Kg seeds per bed pretreatment involves 
soaking in cow -dung slurry for 7 days 
followed by drying the same for 7 days , 
repeating the operation thrice (total 42 days) 


201.799 


138.735 


40 . 351 


0929 


2000 - 2 
25 .229 


20 . 183 


50 .457 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 
Sowing the seeds in beds 

No. of beds 4.95 16 .55 
Weeding in beds of Teak and other 
hardwood species like Matti, Nandi Honne, 
Burga , Rosewood etc., where stumps are to 
be 
For the first three weeding 

No . of beds 2.48 33 .1 
iiFor 4th and subsequent weeding 

No. ofbeds 7 .09 11.57 
Raising of Agave Seedlings in Farmers Land by transplantion 
Uprooting the Agave seedlings from the Nos. 

0 . 0414 
transplant bed 
Transportation of Agave seedlings from the Nos. 

609 0 . 1346 
nursery site to planting 
site and then to planting point on head -load 
Grading of Agave seedlings into large, 

762 0 . 1076 
medium and small size seedlings for planting 


40 .366 
14 . 11 


17 .637 


1982 


0 . 05 


0 . 063 


0 . 164 


0 . 205 


Nos 


0.131 


0 . 164 


Nos 


1416 


0 .0579 


0.071 


0 . 088 


Nos 


165 


0.497 


0 .606 


0 .758 


Aligning in the planting area andmarking 
spots for planting Agave seedlings 
Digging the earth by pickaxe to the required 
depth , planting of Agave seedlings, and 
pressing the soil around the seedling 
Removal of weeds around the Agave 
seedlings twice 


334.13 


0 . 2454 


0 . 299 


0 . 374 


Sqmt. Each 
time 


248 


0 .403 


0 .504 


0 . 04 


0 . 050 


Raising of Seedlings in Polythene Bags of 4 " X 6 " Size 
Mixing of ingredients, filling the polythene Nos 

0 . 3306 
bags and duly arranging in rows after 
scraping the earth 
Dibbling of seeds in polythene bags 

Nos 

2477 0 .0331 
Pricking out the seedlings from seed beds Nos 

991 0 . 0827 
and transplanting in the polythene bags and 
transplanting in the polythene bags 
Watering to the polythene -bagged seedlings 
twice a day 


0 . 101 


0 . 126 


Nos 


52229 


0 . 0016 


0 .002 


0 .002 


Where internal pipe lines are laid out in the 
nursery 
Where internal pipe lines are not laid out in 
the nursey 


Nos 


28374 


0 . 0029 


0 .004 


0 . 004 


Weeding the polythene bagged seedlings 


5503 


| 


0 .0149 


0.018 


0 .023 


Nos each 
time 


2754 


0 .0298 


0 .036 


0 .045 


Shifiting & grading the polythene bagged 
seedling 


Nos each 
time 


Raising of Seedlings in Polythene Bags of 5 " X 8 " Size 


nolythene 


Nos 


Nos 


165 


0 .497 


0 .606 


0 .758 


Mixing the ingredients , filling the polythene 
bags and arranging in 
rows after scraping the earth 
Planting of prepared teak /hard wood stumps 
in the filled polythene bags 
Watering to the polythene-bagged seedlings 
twice a day : 


Nos 


991 


0 . 0827 


0 . 101 


0 .126 


Nos 


17119 


0 . 0048 


0 .006 


0 .007 


227 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


092a 


Nos 


28374 


0 .0029 


0 . 004 


0 .004 


Where internal pipe lines are laid out in the 
nursey 
Weeding the polythene-bagged seedlings 


Nos each 


3304 


0 .0248 


0.03 


0 .038 


time 


Nos each 


1709 


0 .048 


0 .059 


0 .073 


Shifiting & grading the polythene-bagged 
seedlings 


time 


Raising of Seedlings in Polythene Bags of 6 " x 9 " size 


Nos 


142 


0 .5775 


0.704 


0 .880 


Mixing the ingredients , filling the polythene 
bags and arranging in rows after scraping the 
earth 


Nos 


Nos 


13057 


0 . 0063 


0 . 008 


0 .010 


Watering to the polythene-bagged seedlings 
twice a day 
Weeding in polythene bags 


2754 


0 .0298 


0.036 


0 .045 


Nos each 
time 


0 .081 


0 . 101 


Shifting & grading the polythene bagged Nos each 

1239 0 .0662 
seedling s . 

time 

Raising of Seedlings in Polythene Bags of 8 " x 12" size 
Mixing the ingredients , filling the polythene Nos 

93 0. 8817 
bags and arranging in rows after scraping the 


1.075 


1 . 344 


earth 


Nos 


991 | 


0 .0827 


0 . 101 


0 . 126 


Transplanting of 4" x 6 " or 5 " x 8 " size 
bagged seedlings into 8 " X 12" size bags 
after removal of the seedlings along with the 
trimmed ball of earth 


Nos 


5832 


0 .0141 


0.017 


0 .021 


Watering to the polythene-bagged seedlings 
twice a day : 


Weeding the polythene -bagged seedlings 


2155 


0 .0381 


0 .046 


0 .058 


Nos each 
time 


0 . 121 


0 . 151 


Shifting & grading the polythene bagged Nos each 

826 0 .0993 
seedling 

time 
Raising of Seddlings in Polythene Bags of 10 " x 16 " size 


| Nos 


1 .818 


2 .273 


0.028 


0 .035 


0 .054 


0 .068 


Mixing the ingredients , filling the polythene 

55 1 .4909 
bags and arranging in rows 
after scraping the earth 
Watering the polythene -bagged seedlings Nos per day 3539 0 .0232 
twice a day: 
Wedding in polythene bags 

Nos each 

1835 10.0447 

time 
Shifting & grading the polythene -bagged Nos each 

450 0. 1822 
seedlings. 

time 

Raising of Seedlings in Polythene Bags of 14 " x 20 " size 
Mixing the ingredients , filling the polythene Nos 

33 2.4848 
bags and arranging in rows 
after scraping the earth 


0.222 


0 . 278 


3 . 03 


3 . 788 


Nos per day 


2477 


0 .0331 


0 .04 


0 .050 


Watering the polythene-bagged seedlings 
twice a day 
Weeding in polythene bags 


1416 


0 . 0579 


0 .071 


0 . 088 


Nos each 
time 


0928 


288 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
Shifiting & grading the polythene-bagged Nos each 

0 . 2485 
seedlings. 

time 
Other operations common to Raising of Polythene Bagged Seedlings 


330 


0 . 303 


0 . 379 


Nos 


551 


0 . 1488 


0 .181 


0 .227 


Nos 


4376 


0 .0187 


0 .023 


0 . 029 


652 


0 . 1258 


0 .153 


0 . 192 


Nos each 
time 


Uprooting and prepartaion of teak /hardwood 
stumps from the dry nursery beds 
Transportation of teak /hard wood stumps 
from dry beds to nursery within the Division 
Application of DAP or NPK to the seedling in 
polythene bags @ 5 gm or so (only for tall 
seedlings for roadside planting ) 
Providing overhead shade pandal to the 
seedlings raised in nursery beds and 
polythene bags , including collection and 
transportation ofmaterial required for pandal 
Rate for 12 .00 Meter X 1.20 Meter size 


0.5 


165 .49 


201.817 


252 .271 


No . of 
pandals 


551 


0. 1488 


0. 181 


0.227 


Nos each 
time 


Tying of plant to the vertical stake , and 
pluming of buds as it grows once in a 
fortnight (for tall seedlings only ) 
Pruning of taller seedlings as seedling grows 


Nos 


661 


0.1241 


0. 151 


0. 189 


III PLANTATION WORKS 


0 .499 


0 .299 


0 .747 


0 . 39 


0 .488 


0 .269 


Raising of Plantations 
Clearance of undergrowth in thick forest areas of Western Ghat areas 
Clear felling, burning , heaping and re-burning sqmt 

250 .59 | 0 . 3272 0 .399 
in moderate area where there is thick under 
growth and bushes 
Clearance of jungle growth , scattered type sqmt 

417 .66 0 .1963 0 . 239 
low density areas, burning heaping and re 
burning to make the area suitable for planting 
For spot clearing of site at pit point in 

sqmt 

167 .35 0 .49 0 .598 
moderate area where there is thick under 
growth and bushes 
For spot clearing of site at pit point in 

sqmt 

256 .25 0 .32 
scattered type low density areas 
Clearance of weed growth of equpatorium sqmt 

464 . 92 0 . 1764 0 .215 
and thorny bushes in open 
gaps, cutting stumps of saplings flush to the 
ground, singling of coppice shoots , cutting of 
woody climbers, carrying and heaping the 
debris at places where planting is not 
necessary, for ra 
Clearance of weed growht of eupatorium and sqmt 

559.61 0 .1465 0 .179 
thorny bushes in open gaps , cutting stumps 
of saplings flush to the ground, singling of 
coppice shoots , cutting of woody climbers , 
carrying and heaping the debris at places 
where planting is not necessary , for ra 

Clearance of undergrowth in Maidan areas 
Clearing the unwanted growth such lantana, 

626 .49 0 . 1309 L 0 . 16 
eupatorium and such other thorny species 
over the entire area, heaping and burning the 
debris in areas where there is thick growth . 


0 .223 


26 


| sqmt 


0 . 200 


220 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


09238 


sqmt 


835 . 32 


0 .0982 


0 .12 


0 . 150 


samt 


1252 . 97 


0 . 0654 


0 . 08 


0 . 100 


Clearing the unwanted growth such lantana , 
eupatorium and such other thorny species 
over the entire area , heaping and burning the 
debris in areas where there is medium under 
growth . 
Clearing the unwanted growth such lantana, 
eupatorium and such other 
thorny species over the entire area , heaping 
and burning the debris in areas where there 
is sparse undergrowth 
Watering by dipping: Watering polythene 
bagged seedlings at planting site by dipping 
in water, including carrying of water (Note : 
This should be resotred to in dry conditions) 
4 " x 6 " size bagged seedlings 


Nos 


0 .1985 


0. 242 


0 .303 


413 
381 


5 " x 8 " and 6 " x 9" size bagged seedlings 


Nos 


0 .2152 


0 .262 


0 .328 


Nos 


0 .2818 


0 . 344 


0 .430 


8" 12" size bagged seedlings 
10" X 16 " and above size bagged seedlings 


291 
275 


Nos 


0 .2982 


0 . 364 


0 . 455 


Planting: Planting of P .B Seedlings after 
tearing with blade & removing the polythene 
bags in trenches/pits including scooping the 
soil to required depth , pressing the soil gently 
around the seedlings after planting 
4 " x 6 " size bagged seedlings 


Nos 


248 


0 .3306 


0 . 403 


0 . 504 


5 " x 8 " size bagged seedlings 


Nos 


150 


0 .5467 


0 .667 


0 .833 


6 " x 9 " size bagged seedlings 


Nos 


124 


0.66 


0 . 6613 


0 . 806 


1. 008 


8 " x 12 " size bagged seedlings 


Nos 


1 . 1549 


1. 408 


1 . 761 


10 " X 16 " size bagged seedlings 


Nos 


1.4909 


1.818 


2 .273 


14 " x 20 " size bagged seedlings 


3 .28 


4 


5 .000 


0 .505 


0 .631 


1.598 


1 . 997 


3.732 


4 .665 


3.427 


4 . 284 


Raising of Block Plantations: Trench -mound method(Manual) 
Aligning in the planting area along the Nos 

198 0 .4141 
contours & marking for 
Sowing of seeds on trench mound of 4 Meter No. of 

62.6 1 .31 
in length . 

trenches 
Weeding inside the trenches and on mounds No. of 

26 .8 3 .06 
of 4 Meter length trench 

trenches 
Scraping of grass and other growth around No. of 

29. 18 2 .81 
the trenches & mounds to 

trenches 
a width of 60 cm on each side of trenche (4 
meter length trench ) 
(Note : scraping is allowed only in grass 
infested areas ) 
Soil working the trenches by digging with No. of 1 17.12 4.79 
pickaxe to a depth of 15 cm 

trenches 
and to a width of 60 cm starting from the 
lower edge of the trench towards the other 
side of the trench of 4 m length so as to 
loosen the soil uniformly including scraping 
around 


5 .841 


7 . 302 


0928 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


288 - 2 


30 


Raising of Block Plantatiions: Pit Planting Method 


Nos 


413 


0 . 1985 


0 .242 


0 . 303 


Preparation and delivery of stakes to planting 
size 


Nos 


619 


0 .1325 


0 . 162 


0 . 202 


Aligning in the planting area along the 
contours & marking for pit 
(without staking) 
First weeding around the plants (pits ) to a 
radius of 60 cm 


Nos 


198 


0 .4141 


0 .505 


0 .631 


Nos 


99 


0 .8283 


1 .01 


1. 263 


First weeding around the plants (pits) to a 
radius of 1 meter 


di 


Nos 


248 


0 .3306 


0 . 403 


2nd & subsequentweeding around the plants 
to radius of 60 cm 


0 .504 


Nos 


124 


0 .6613 


0 .806 


1 .008 


2nd & subsequent weeding around the plants 
to radius of 1 meter 
Clearweeding by cutting all weeds flush to 
the ground , retaining seedlings of important 
species, not directly interfering wit the the 
main crop in areas with heavy weed growth 
of Eupatorium , Solanum , etc . 
First weedings 
Second weeding 


Samt 


668 . 26 


0 . 1227 


0 . 15 


0 . 187 


sqmt 


835 . 32 


0 .0982 


0 . 12 


0 . 150 


ii 
jii 


Third weeding 


samt 


1252 . 97 


0 . 0654 


0 .08 


0 . 100 


Sqmt 


911.26 


0 .09 


0 . 11 


0 . 137 


sqmt 


1113 .78 


0 .0736 


0 .09 


0 . 112 


sqmt 


1670 .65 


0 . 0491 


0 .06 


0 .075 


275 
110 


Clear weeding by cutting all weeds flush to 
the ground , retaining seedlings of important 
species, not directly interfering with the main 
crop in areas with heavy weed growth of 
Eupatorium , Solanum , etc. 
First weedings 
Second weeding 
Third weeding 
Scraping of grass and other weed growth 
around the plant (Pits) ( Scraping item is 
allowed only in grass -infested areas ) 
30 cm . radius around the plant 
50 cm . radius around the plant 
60 cm . radius around the plant 
90 cm . radius around the plant 
Saucer Bharav : Scraping out of grass and 
weeds to a radius of 50 cms around the 
plant, eartheming up of soil in the form of a 
semi-circular slanting saucer shape slope, 
loosening of boulders if any with soil by using 
pickaxe and arranging the loosened bou 
Hoeing & soil working with pickaxe around 
the plant to a depth of 15 cm . & to a radius of 
50 cm . so as to loosen the soil around the 
plants (pits only) 
Hoeing & soil working with pickaxe around 
the plant to a depth of 15 cm . & to a radius of 
60 cm . so as to loosen the soil around the 
plants (pits only ) 


Nos 
Nos 
Nos 
Nos 


0 .2982 
0 .7455 

1 .025 
2 .3429 


0 . 364 
0 .909 

1. 25 
2 .857 


0 .455 
1 . 136 
1. 563 
3 .571 


80 


Nos 


3 .5652 


4 . 348 


5 .435 


Nos 


66 


1 .2424 


1.515 


1 .894 


Nos 


50 


1.642 


2 .500 


2011 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


0922 


Nos 


3 . 28 


5 .000 


- 


Nos 


248 


0.3306 


0 . 403 


0 . 504 


Hoeing & soil working with pickaxe around 
the plant to a depth of 15 
cm . & to a radius of 90 cm . so as to loosen 
the soil around the plants (pits only) 
Hand watering to the Casuarina plants in the 
coastal plantations 
(m ) Mulching works around the Cane and 
MFP plants i.e. collection of 

available green /dry leaves and spreading it 
on the soilworked area uniformly around the 
cane plants including cutting and unwanted 
growht( 1 Meter dia ) 


Nos 


1. 1549 


1.408 


1 .761 


3 


Raising of Block Plantation : Semi-Circular pit planting (pit- in -pitmethod ) (for low rainfall, eastern plains ) 


Nos 


0 .71 


115 .83 


141.256 


176 .570 


Aligning in the planting area along the 
contous & marking for pit 
(without staking ) 
Weeding in the semi-circular pits of 1. 25 m . 
radius and on themounds 


24 . 85 


4 . 024 


5 .030 


No . of 
semicircular 
pits 


21. 13 


3 .88 


4 .732 


5 . 915 


No . of 
semicircular 
pits 


Scraping of grass and other growth to a 
width of 60 cm . around the 
semi-circular pit 
Hoeing and soil-working with pickae around 
the plant to a depth of 10 cm in the entire 
semi-circular pit so as to loosen the soil 
around the plant & putting soil around the 
collar of the plant 


14. 16 


5.79 


7. 061 | 


8 .826 


No . of 
semicircular 
pits 


Raising of Roadside Plantations 


Nos 


661 


0.1241 


0.151 


0. 189 


Aligning in the planting area & marking for 
pit(without staking ) 


1 


4 


.95 


16 .55 


20 . 183 


25 .229 


No . of tall 
seedling 


8 .27 


9 .92 


12.098 


15 .122 


No. of tall 
seedling 


Conveyance of tall seedlings raised in HDPE 
bags of size 14 " X 20 " from 
the dumping point to the planting site near 
each pit on head load , fixing the supporting 
stake firmly in the pit , planting the tall 
seedling in the pit tying the seedling to the 
Cutting & collection of Prosopis juliflora (PJ) 
branches loading the 
same into the Jorry & unloading at the 
planting site ( 10 branches per tall plant) 
Conveyance of P .J. branches to individual 
pit, tying P . J. branches 
around the supporting stake properly 
covering the tall plantwith P . J. thorny 
branches to a height ofmore than 2 m and 
tying the P . J branches with G .I. wire at 3 
places (It ) P .J. bra 


7 . 09 


11. 57 


14 . 11 


17 .637 


No . of tall 
seedling 


0920 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


288 - 2 


No. of Plants 


30 .94 


2 .65 


3. 232 


4 . 040 


Cutting two phoenix leaves to each plant and 
tying firmly around the plant and stake in a 
spiral way 
I weeding around the plants (Pits) to a radius 
of 60 cm . 


No . of pits 


198 


0 .4141 


0 .505 


0 .631 


No . of pits 


248 


0 .3306 


0 .403 


0 . 40 


0 . 504 


Il & subsequentweeding around the plants 
(Pit) to radius of 60 cm . 
Scraping of grass and other growth around 
the plant to a radius of 1 


Nos 


29 


2 .8276 


3. 448 


4 .310 


33 


Planting of Bamboo Rhizomes 


a 


Nos 


47 


1 .7447 


2 . 128 


2 .660 


Digging ofbamboo beds, uprooting of 1 to 2 
year old bamboo Rhizomes, (without causing 
damage) tying in bundles and loading them 
into the lorry at nursery site ( excluding cost 
of bags and fibre ) 


Nos 


49 


1 .6735 


2 . 041 


2 .551 


Transportation of bamboo Rhizome bundles 
in lorry from nursery to 
the plantation site and unloading-up to 10 km 
distance 
Conveyance of bamboo Rhizome bundles 
from roadside to pits at the rate of 2 
rhizomes per pit 
Opening of pits , filling with red earth up to 30 
cms and planting Rhizomes 


Nos 


71 


1. 1549 


1. 408 


1. 761 


Nos 


86 


0 . 9535 


1. 163 


1 . 454 


Agave Planting 


Nos 


830 


0 .0988 


0 . 12 


0 . 151 


Nos 


T 


208 


0.3942 


0.481 / 


0.601 


Uprooting of Agave suckers from the nursery 
beds 
Transportation of Agave suckers from 
nursery to planting site 
(including loading and unloading) and 
conveyance to planting spot on 
Collection of Agave suckers of one foot and 
above height from field 
areas, and transportation to the plantation 
area , including loading and unloading 
charges, for planting in the plantation - 
distance up to 8 


Nos 


101 


0 .8119 


0 . 99 


1. 238 


Nos 


84 


0 . 9762 


1 . 19 


1 . 488 


Collection of Agave suckers of one foot and 
above height from field 
areas , and transportation to plantation area , 
including loading and unloading charges , for 
planting in the plantation - distance up to 8 


Nos 


495 


0 . 1657 


0 .202 


0 . 253 


Conveyance of Agave suckers from 
plantation boundary to planting site on head 
load 


Nos 


14210.5775 


0 . 704 


0 .880 


Digging the earth by pickaxe to the required 
depth , planting of Agave 
seedlings in the plantation and pressing the 
soil around the seedling. 


231 - 


0926 


16 .55 


20 . 183 


25 . 229 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
Planting Ficus cutting : Collection of ficus No. of 

4 . 95 
cutting of size 2 Mtr . Length and irth not less cuttings 
than 15 cms at the thick end , treating the 
cutting with rootharmones by dipping the 
lower end (one ml. Root harmones solution 
to be mixed with 3 to 5 ltrs . Of 

Raising of Mangrove Plantations 


Nos 


124 


0 .6613 


0 .806 


1.008 


Uprooting ofmangrove wildlings carefully 
with the roots and conveyance to planting 
site - in hired boat. 
Uprooting ofmangrove wildlings carefully 
with the roots and conveyance to planting 
site - in departmental boat. 


Nos 


201 


0 .408 


0 .498 


0 .622 


Aligning and staking 


Nos 


0 . 4713 


0 .718 


0 .575 
1 .613 


1 .3226 


2 .016 


Digging a pit at the marked spot in the Nos 
plantation site and planting the 
polythene - bagged or the wildlings, refilling 
up the soil and consolidation . 

Raising of Fodder Farm 
Formation of blocks of convenient size with Samt 

1196 . 18 
bunds in the ploughed 


37 


0 . 0686 


0 .084 


0 . 105 


Sqmt 


7715 .63 


| 


0 .0106 


0 . 013 


0 .016 


Sowing of fodder seeds of african maize , 
hamata , fodder jowar, cowpea, horse -gram , 
etc. by broadcast sowing 
Sowing of seeds by line sowing , of furrow 
sowing 


Samt 


4819 .75 


0 .017 


0 . 021 


0 .026 


Sqmt 


10665 . 17 


0 . 0077 


0 .0009 


0 .012 


Application of fertilizer by broadcasting at 
prescribed quantity 


115 .317 | 


144 . 146 


0.629 


0.786 


Cutting of fodder in plantation and 

Cmt 

0 . 87 94 .56 
conveyance to the roadside after bundling 
into convenient sizes 

Common Items of Works pertaining to Raising of Plantations 
Bharav by loosening the soil to a depth of 10 Nos 

159 0.5157 
cm around the plants and to a radius of 50 
cm , and earthing up of the loosened soil at 
the collar region for natural plants 
Preparation of bamboo stakes , transportation Nos 

305 0 . 2689 
to planting site, fixing and tying to the 
miscellaneous plants 


0 . 328 


0 . 410 


No. of Plants 


6 .2 


13 . 23 


16 . 134 


20 . 168 


Carrying the water manually from the water 
source and watering at the rate ofnot less 
than 50 liters of water per plant for seedlings 
planted in MFP plots / Refractory plots with 
plant density notmore than 100 per hectare 
(celing rate ) 
Collection of thorny materials of 2 meters 
and above in length and 
tying the materials firmly to the stem of the 
plant wherever stakes are not provided 


No. of Plants 


20 .65 


3 .97 


4 .841 


6 . 052 


09050 


2007 – 2 

0.202 


0.1325 


0. 162 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 
Application of chemical fertilizer around the 

| Nos 

619 
plants about 15 cm . away 
in a furrow duly covering with soil( excluding 
the cost of fertilizer) 


Sqmt 


8353.61 


0 . 0098 


0 . 012 


0 .015 


Sqmt 


474. 16 


0 . 1729 


0.211 


0 . 264 


Staking and dibbling of sandal seeds in 
natural bushes at the rate of 2 Kg. per ha . 
Marking and selection ofnaturally growth 
Acacia auriculiformis saplings with lime at an 
approximate espacement of 2 M x 2M in 
felled acacia plantations , thinning out other 
remaining acaica seedlings by cutting flush 
to the ground to allow the retained se 


IV MEINTENANCE OF PLANTATIONS -SECOND YEAR 


Second year 


Maintenance of Block Plantations : Trench -mound planting 


33. 2 


2 .47 


3 .012 


3 .765 


Weeding inside the trenches and on mounds 
of 4 Meter length trench 


No. of 
trenches 


33 . 2 


2 . 47 


3 .012 


3 . 765 


No. of 
trenches 


24 . 85 


3 . 3 


4 . 024 


5 . 030 


Scraping of grass and other growth around 
he trench of 4 m length to a width of 60 cm . 
on each side of the trenches 
Soil working the trenches by digging with 
pickaxe to a depth of 15 cm . and to a width 
of 60 cm . starting from the lower edge of the 
trench towards the other side of the trench of 
4 m length so as to loosen the soil uniformly 
including scraping around 


No. of 
trenches 


0 . 2 


0 .249 


Maintenance of Block Plantations: Pit planting 
Karada and other pernicious grass cutting 

Sqmt 

501.19 0 . 1636 
flush to the ground in highly 
problematic plantation areas where the grass 
in suppressing the plants. 


41 


80 


1 . 25 


1 . 563 


a 


i 


0 . 478 


0 .598 


104 


0. 962 


1 . 202 


261 


0. 383 


0 .479 


Maintenance of Roadside Plantations 
Scraping of grass and other growth around No. of pits 

1.025 
the tall plant to a radius of 60 cm (Pits ) 

ii) Maintenance of Plantations - Third year 
First weeding around the Plants (pits ) to No. of pits 

209 0 . 3923 
radius of 60 cm . 
Firstweeding around the Plants (pits ) to No. of pits 

0 .7885 
radius of 1 meter 
2nd & subsequentweeding around the plants No. of pits 

0 .3142 
to radius of 60 cm 
3nd & subsequent weeding around the plants No. of pits 

130 

0 .6308 
to radius of 1 meter 
Weeding inside the trenches and on mounds No. of 

35 . 34 2 . 32 
of 4Meter length 

trenches 
Soil working the trenches by digging with No. of 

31 . 18 

2 .63 
pickaxe to a depth of 15 cm . and to a width trenches 
of 60 cm . starting from the lower edge of the 
trench towards the other side of the trench of 
4 m length so as to loosen the soil uniformly 
including scraping around 


0.769 


0 . 962 


2 .829 


3 .537 


3 .207 


4 . 009 


230 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 


ngen 


2 . 22 


2 .707 


3 . 384 


0.529 


0.645 


0 . 806 


Nos 


1. 1081 


1.351 


1.689 


1.4909 


1 .818 


1 .8 


2 . 273 


Scraping of grass and other growth around 

No. of 

36 . 94 
the trench of 4 m length to a width of 60 cm . trenches 
on each side of the trenches 
Hoeing & soil working with pickaxe around No. of plants 

No . ofplants 155 
the plant to a depth of 15 cm . & to a radius of 
30 cm . so as to loosen the soil around the 
plants (pits only) 
Hoeing & soil working with pickaxe around 

74 
the plant to a depth of 15 cm . & to a radius of 
50 cm . so as to loosen the soil around the 
plants (pits only ) 
Hoeing & soil working with pickaxe around Nos 

55 
the plant to a depth of 15 cm . & to a radius of 
60 cm . so as to loosen the soil around the 
plants (pits only ) 
Hoeing & soil working with pickaxe around Plants 

28 
the plant to a depth of 15 cm . & to a radius of 
90 cm . so as to loosen the soil around the 
plants (pits only) 
Weeding in areas with heavy weed growth sqmt 

1002. 38 
of Eupatorium /Lantana , etc . By cutting flush 
to the ground 
Weeding in other areas with ordinary weed sqmt 

1113 .78 
growth 

Cultural Operation in older Plantations 


2.9286 


3.571 


4.464 


0.0818 


0.1 


0.125 


0 . 0736 


0 . 9 


0 . 112 


sqmt 


1002. 38 


0 .0818 


0. 1 


0 . 125 


Cultural operation : Cleaning of unwanted 
growth in 4 to 10 year old plantations, 
climber cutting , singling of coppice growth , 
trimming of lower side branches and removal 
of Loranthus 


sqmt 


556 .88 


0 .1472 


0 . 18 


0 . 224 


Cutting and clearing of eupatorium weeds in 
4 to 10 year old plantations 
Tending operations: clearing of cunwanted 
growth in 11 year old or 
older plantations, including climber cutting , 
singling out of multiple shoots and removal of 
loranthus 


in heavily infested areas 


sqmt 


417 .66 


0 . 1963 


0 .239 


0 . 299 


in ordinary areas 


Samt 


1113 .78 


0 .0736 


0 .09 


0 . 112 


9. 92 


12 .098 


15 . 122 


i 
ii 


13 . 23 


16 . 134 


20 . 168 


44 


Loranthus cutting in Teak plantations of 
10 to 30 yars old (ceiling rate ) 

No. of trees 8 .27 
more than 30 yars old (ceiling rate) 

No . of trees 

6 .2 
V. FIRE PROTECTION WORKS 

Fire protection in timber depts : 
First weeding work i. e., clearance of 

Sqmt 

1431. 98 
undergrowth , removal of under growth and 
loose timber barks away from the lots, 
sweeping, heaping burning the debris & 
leaves in the depots area 


0 .0573 


0 .07 


0 . 087 


0989 


ಕರ್ನಾಟಕ 


S, TO DINDO RIDZJöç es, 9009 


2001 - 2 


Sqmt 


Second sweeping and burning 
Third sweeping and burning 


1670 .65 
1927 .7 


0 .0491 
0.0425 


0 .06 
0.52 


0 .075 
0.065 


Samt 


Fire protection in Forest areas: 


ii 


Km 


New Fire Lines : Cleaning and formation of 
new fire lines to a width 
of 3m , heaping and burning: 
In areas having thick under growth 

Km 

0.06 1489. 43 1816 .378 2270.473 
In areas having thin /sparse growth 

Km 

0 .07 1158.45 1412.744 1765 .930 
Maintenance of fire line : cleaning existing 
fire lines and fire tracing to a width of 3 m . 
heaping and burning 
In areas having thick under growth 

0 . 11 744 .7 908 . 171 1135 . 213 
| In areas having thin /sparse growth 

Km 

0. 14 579 .22 706 . 366 882. 957 
Fire Protection work in Plantations: New No . of Kms 0 . 12 695 . 07 847 .646 1059 .558 
Fire Lines: Cutting of all existing weed each side 
growth to a width of 3 m .heaping, burning 
and re -burning in younger plantations 

Maintenance of Fire Line along Roadside, Plantation , Block and Compartment Boundaries: 
Cleaning existing fire lines and fire tracing 3 No. of Kms 0 . 2 413 .72 504 .537 630 .671 
M wide. 

each side 
Re-sweeping and re -burning the above fire No. of Kms 

1. 42 57 .91 70 .622 88 . 277 
line . 

each side 
Clearance of Fire Lines and View Lines in National Parks and Wildlife 

Sanctuaries 


Km 


0 .02 


4964.79 


6054.622 


7568 .277 


New Fire lines : Cutting and clearing of 
original jungle growth including grass to a 
width of 10 meters and removing debris to a 
place and formation of new view lines or new 
fire lines including burning 


Maintenance of fire Lines: Re-cutting and 
re-clearing weed growth including grass to a 
width of 10 meters for maintenance of fire 
lines including burning : 
In areas with thick growth 


Km 


in areas with thin growth 


Km 


0 .04 
0 .05 
0.02 


2316 .89 
1572 .17 
3500. 18 


2825.4763531.845 

1917. 28 2396 .601 
4268 .512 5335.640 


Km 


Maintenance of View Lines : Clearing the 
weed growth including grass to a width of 30 
meters on the road side and stacking the 
cutmaterials as directed in eco -tourism areas 


49 


Km 


2119 .098 


2648.872 


Formation and Maintenance of " D " lines 
Clearing and formation f new " D " lines to a 

0.05 1737 .66 
width of 6 m and then heaping and burning 
all along the lines in evergreen and semi 
evergreen forest areas 


Km 


0 . 08 


1092 .23 


1331. 988 


1664.985 


Clearing and formation f new " D " lines to a 
width of 6 m and then 
heaping and burning all along the lines in 
evergreen and semi-evergreen forest areas 


2011 - 2 


agoa 


340 .549 


Km 


227 .043 


25 .229 


63.064 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 
Re -clearing of " D " line , heaping and burning 
all along the line 
6 m width in evergreen and semi-evergreen Km 

0 . 37 

223 .4 
222 11 

272 .439 
forest areas 
4 m width in deciduous forest areas 

0 .55 148 . 94 181 .634 

OTHER PROTECTION WORKS 
Brushwood fencing : Brushwood fencing Rmtr 

4 . 95 16 .55 20 . 183 
with thorns and junglewood posts at every 2 
m to a height of 1.5 m including collection of 

Cattle - proof Trenching 
Cattle -proof Trenching Repairs to cattle -proof No. of Cmtof 1. 98 41. 37 

50 . 451 
trenches: Digging out the fallen earth and earth lifted 
placing it on the mound and reshaping 
themound with the placed earth / silt (rate 
not to exceed 10 % of the CPT formation 
cost) 

Construction of cattle - proof dry , uncoursed rubble stone measonry wall : 
Construction of dry rubble stone masonry Rmtr 

157 .21 191.72 
wall around the forest area /plantation areas 
including collection of boulders up to a 
distance of 200 m . and construction wall of 
dimension 0 .75 m . top width 1. 00 m bottom 
width , 1. 25m height 
Repairs to Elephant- proof Trenches : 

1.55 | 52. 95 64 .573 
Repair of damaged elephant 
proof trenches of size 3.00 m top width , 1. 00 
m bottom width and vertical depth of 2 m , 
manually by excavating the filled up earth /silt 
and dumping on the mound along with 
formation of the m 
Elephant-proof Uncoursed Dry Rubble 

Cmt 

0. 15 551. 75 672.866 
Stone Wall: Construction of elephant-proof 
dry rubble stone wall of size 2m bottom 
width , 1 m top width and 2 . 25 m height after 
clearing jungle growth and leveling the 
ground to 2 m width all along the wall to be 
const 


0 .52 


239.649 


Cmt 


80 .716 


841.082 


VIWATERSHED 


80 


L 


97 .561 


121. 951 


56 


121. 951 


80 
1.6 


2 .439 


Development and soil conservation works 
Construction of Contour/Graded 

Cmt 

1 .03 
bunds /water ways/diversion channel as 
per specification by excavating soil from 
barrow pits including dressing 
Construction of Farm Pond (Earth work ) Cmt 

1 .03 
Lift charges 2 to 3 metres 

Cmt 

51.25 
5 to 4 .5 metres 

Cmt 

23 .43 
4 .5 to 6 meters 

16 .4 
Inlet and outlet and silt traps including 
collection of boulders and construction . 
Construction charges ( labour cost) 

Cmt 

0. 78 

Nala Bund 
Excavation of foundation 

Cmt 

1.03 


97 . 561 
1 . 951 
4 . 268 
.098 


5 .335 
7 .622 


Cmt 


5 


6 


105 


128.049 


160.061 


57 


8 0 


97.561 


121. 951 


0948 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮ , ೨೦೧೨ 


2007 - 2 


109 .756 


137 . 195 


105 
25 


128 .049 
30 .488 


160 .061 
38 . 110 


58 


228 


278 .049 


347.561 


228 


278.049 


347.561 


Construction of nala bund in 0 . 15 m layers as Cmt 

0 . 91 
per design from the excavated soil at the site 
of outlet with watering, compacting using 
panniers/ rollers/vibrators and bring to the 
required design and shape ( core bund/ main 
bund ). 
Stone pitching 
Construction charges ( labour cost) 

Cmt 

0 .78 
Turfing of side slopes over a layer of 5 .0 cm Sq.mt 

3.28 
thickness and sand layer and watering for 
15 days . 

Check Dam /RRS /CD /DVD . 
1:4 :8 Cement Concrete . Using 40 mm down Cmt 

0 . 36 
size , graded , cleaned Granite/Basalt / Trap 
jelly , Cleaned and sieved sand , cement 
concrete lay in layers of 0 . 15m , compacted , 
as per design , curing and complete . 
1 :3:6 Cement Concrete : Using 20 mm down Cmt 

0. 36 
size jelly , spread in layers of 0. 10m , 
compacted and cured with smoothening 
outer surface and as per design curing and 
completion of work . 
Construction in 1:6 (cement sand proportion ) Cmt 

0 . 24 
stone masonry using stones not less than 
0 . 30 m in size with curing and complete the 
work for construction of Apron , Flank walls 
Size stone Masonry in 1 : 6 cement sand 

Cmt 

0 . 24 
mortar using granite /basalt/ trapstones chisel 
dressed ; reinforced with bond stones at 
every 2 m distance , complete the work with 
curing. The size stones to be either 20x2x30 
cm or 15x15x25cm for construction of Apron 
or Flank walls 
For construction of Body wall of R .R .S , C .D , Cmt 

0.24 
VENTED DAM Using Granite , Basalt, or Trap 
size stones smoothened with chisel on all 
corners , Construction with bond stories at 
every 2 m distance ; in 1 : 4 cement and 
mortar stones 0 . 20x0 .20x0 . 30 m or 
0 . 15x0 .15x0 .25m 
CEMENT POINTING : Pointing walls built in Sq.mt 

2 . 34 
size stone or rubble 
stones in 1: 3 Cement sand mortar, Curing 
and other works complete 
Labour charges for spreading in silt unloaded | Cmt 
by tractor in the field 


348 


424.39 


530 . 488 


348 


424 .39 


530 .488 


348 


424.39 


530 .488 


35 


42.683 


53. 354 


L 


8.2 


12. 195 


15 . 244 


ಪಿ .ಶಿವಶಂಕರ್ 


ನಿರ್ದೆಶಕರು , 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


2 . 09 . 1418 


೧೨೮೫ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 
ಗೌರವಾನ್ವಿತ 3ನೇ ಸಂಚಾರಿ ಮಹಾನಗರ ನ್ಯಾಯಾಲಯದ ನ್ಯಾಯಾಧೀಶರ ಸನ್ನಿಧಾನಕ್ಕೆ ಬೆಂಗಳೂರು ನಗರ 
ನಿವೇದನೆ : 


ವಿಷಯ : ಮಾಲುಗಳ ವಾರಸುದಾರರ ಪತ್ತೆಗಾಗಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲು ಆದೇಶಿಸಲು ಕೋರಿ ಮನವಿ. 


ಈ ಮೇಲ್ಕಂಡ ವಿಷಯಕ್ಕೆ ಸಂಬಂದಿಸಿದಂತೆ ಮಾನ್ಯ ನ್ಯಾಯಾಲಯದಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ, ಯಲಹಂಕ ಪೊಲೀಸ್ ಠಾಣೆಯಲ್ಲಿ 
ಕೆಳಕಂಡ ಪ್ರಕರಣಗಳಲ್ಲಿ ಅಮಾನತ್ತುಪಡಿಸಿರುವ ಮಾಲುಗಳ ಮಾಲೀಕರ ಪತ್ತೆಗಾಗಿ ಸೂಕ್ತ ಕ್ರಮ ಕೈಗೊಂಡಿದ್ದು ಹಾಗೂ ಬೆಂಗಳೂರು ನಗರ ಎಲ್ಲಾ 
ಪೊಲೀಸ್ ಠಾಣೆಗಳಿಗೆ ಸುತ್ತೋಲೆ ಕಳುಹಿಸಿದ್ದರೂ ಸಹ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಸದರಿ ಮಾಲುಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ಹಾಗು 
ಮಾಲುಗಳ ವಾರಸುದಾರರು ಪತ್ತೆಯಾಗಿರುವುದಿಲ್ಲ. ಆದ್ದರಿಂದ ಈ ಕೆಳಕಂಡ ಮಾಲುಗಳ ವಾರಸುದಾರರ ಪತ್ತೆಗಾಗಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲು 
ಕೋರಿ ಮನವಿ. 


Sl. No 


Cr .No 


PF .No 


Reg . No. 


| 


Type Of Vehicle & Color 


| 


Engine Number | Chassis Number 


119/2010 


55 / 10 


CKP- 1338 


Suzuki Samurai (Light Blue ) 


3603MO54198 


3603F046632 


227 /2010 


105 / 10 


KA- 06 - A - 2831 


| Auto Rickshaw ( Black ) 


AEMBJE39829 


24FBJE33878 


_ 


* 


106 /10 


KA - 03 - EB - 8995 


Yamaha RX -135 , (Light Green ) 


1L7002002 


FIL7002002 


107 / 10 


_ _ NO- . 


Yamaha RX - 135 (Black ) 


4TZ553576 


ILI1189632 


108/10 


-- NO - - 


Yamaha RX ( Silver) 


1L5315069 


1L5315069 


93 /10 


36/ 10 


6 ಸಿಮೆಂಟ್ ಚೀಲದಲ್ಲಿ ತುಂಬಿರುವ ಕೇಬಲ್ ವೈರ್‌ 


78 /2004 


17 / 04 Item No-1 


-- NO -- 


YAMAHA M /C 


JLI19348 


JLI19348 


_ 


17/ 04 Item No - 2 


- -- NO -- 


YAMAHA M / C 


JLI19348 


IL526658 


17/ 04 Item No .3 


| 


CAL- 7874 


| BAJAJ SCOOTER 


AB22316E 


-- NO- - 


( 


( C 


17/ 04 Item No -5 


| 


KA -01 - W -2089 


HERO HONDA M / C 


0OM18E20437 


0OM2OF21357 


382/2008. 


| 105 / 2009 Item No - 1 | KA- 07 - J- 6915 


| BAJAJ CT-100 ( RED & WHITE) | DUMBLE42796 


DUFBLE03168 


105 /2009 Item No - 2 


HERO HONDA SPL BLACK) | 06E15M14 


06E16C4886 


( C 


( C 


_ 


_ 


106/2009 


KA- 03 - L - 4643 


BAJAJ SCOOTER 


06E94218484 


06C94J13890 


(CEMENT COLOUR ) 


CC CC 


_ 


_ 


108/2009 


KA -03 - S - 4398 


3596J41462 


06C96385012 


BAJAJ SCOOTER 
(CEMENT COLOUR ) 


_ 


_ 


109 / 2009 


KA- 04 - R - 9835 


31MBCK66891 | 31FBCK76375 


BAJAJ 4 S CHAMPION 
(GREEN & BLACK ) 


29/ 09 


12/ 09 


KA - 01 . 4212 


AUTO 


24FBE121539 


| 24MBEL99653 


06/10 ItemNo-1 


Auto Rickshaw 


24M76B7943 


p4F24B7845 


140/2009 u/s 
98 KP Act. 


KA- 03 - 571 

( Black ) 


06/10 ItemNo- 2 


Auto Rickshaw 


AEMBNJ23176 


| KA - 03 - B -6623 

(Black ) 


D2AA24ZZNWJO 
6711 


( C 


( C 


19 


246/2009 


92 / 09 


KA - 05 - ER - 3149 


| 04B16C39194 


HERO HONDA SPLENDOR 04B15M36171 
( Blue ) 


93 / 09 


KA- 04 - H -543 


BAJAJ CHETAK (Sky Blue ) 


-- NO - - 


FO6BKO43421 


21 196 /2010 


123/10 Item No -1 


KA-01 - EH- 6891 ] H . H - KARISHMA ( Black ) 


MC38EHGEO1550 


MBLME38E 
1596 


C¢ CL 


130 /10 ItemNo- 2 


DHGBLE3882 


| KA- 04 - EJ -1247 | BAJAJ PULSAR 200 CC 

(BLUE ) 


DHVBLE37612 


FOTE37 ODNE, OWOd JJ2J * es , 9009 


2007 - 2 


0983 
Sl.No 


PF.No 


Reg .No. 


Type Of Vehicle & Color 


Engine Number 


Chassis Number 


Cr.No 
_ " “ _ 


66 66 


131 / 10 


KA - 20 - V -2571 


HONDA ACTIVA (CEMENT) 


JF08E0279359 


ME4JF085H3827 
1440 


132 / 10 


KA - 50 - 9874 


HONDA ACTIVA (Black) 


JF08E5670642 


ME4JF083A9863 
9163 


66 66 


133 / 10 


HONDA ACTIVA BLUE 


JF08E5278115 


46707 


134 /10 Item No -2 


| KA - 04 -EV - 2780 


BAJAJ PULSAR (Black ) 


DHGBNM98819 


MD2DHDHZZN 
CM61188 


66 66 


136 / 10 Item No- 1 


KA- 04 -HA -7943 BAJAJ PULSAR (Black ) 


DHGBSA17305 


- 


MD2DHDHZZS 
CA20673 


66 66 


136 / 10 ItemNo- 2 


KA -50 - L - 5862 


HONDA DIO (BLUE) 


JF1L6110408 


ME4JF11418883 
3315 


66 66 


137/ 10 Item No-1 


KA -04 -EV -2780 BAJAJ PULSAR (RED ) 


DJGBNM13568 


MD2DHDJZZN 
CM85156 


- 


- 


137 / 10 Item No- 2 


KA- 50 - EG - 8396 


HONDA ACTIVA (Silver ) 


JF08E -8581498 


ME4J— 92K 
68402663 


140 / 10 ItemNo -2 


H . H . SPLENDOR 


07F15E01979 


07F16F0206 


KA -04 - EU - 7674 
(Silver ) 


1L1218011 


1218011 


142/ 10 ItemNo-1 
142/ 10 Item No -2 


BLACK (Black ) 
BLUE (BLUE ) 


YAMAHA RX -135 
YAMAHA RX -135 


4TL516325 


01L4TL516325 


66 66 


142/ 10 ItemNo-3 


YAMAHA 


1L5036781 


1L1190348 


WHITE 
(WHITE ) 


66 66 


142 /10 ItemNo-4 


RED (RED ) 


TVS VICTOR 


OF1A41118716 


MD625AF1141A 
39398 


66 GG 


144 / 10 


HONDA ACTIVA 


FF08E5496860 


KA -04 -EX - 9873 
(Black ) 


ME4JF083J8846 
5564 


66 66 


_ " “ _ 


145/ 10 ItemNo-1 


H . H . SPLENDOR 


04E15E16989 


04E16F17172 


KA -01- W - 3232 
(Silver ) 


_ " “ _ 


145 / 10 Item No- 2 


H .H . SPLENDOR 


KA -04 - ED - 959 
(Black ) 


02918E13364 


02G20F15723 


66 66 


_ 


146 / 10 Item No- 1 


YAMAHA FZ 


21C2011787 


KA -02HE - 3654 
( SILVER & 


ME121C0249201 
1936 


RED ) 


66 66 


- “ “ – 


146 / 10 ItemNo-2 


KA -04 -ET - 2844 | BAJAJ PULSAR 
(Black ) 


DHGBRM05584 | MD2DHDHZZR 

CM08220 


- 


147 / 10 Item No- 1 


07315L37961 


07J03F08839 


KA -04 -EW - 1065 HERO HONDA SPLENDOR 
(Black ) 


66 66 


147 / 10 Item No - 2 


05K70D01460 


05K70M01401 


KA-04 -EM -7218 HERO HONDA KARIZMA 
(LIGHT BLUE ) 


ವಂದನೆಗಳೊಂದಿಗೆ, 


ಇಂತಿ ತಮ್ಮ ವಿಧೇಯ 


ಸ್ಥಳ : ಯಲಹಂಕ ಪೊಲೀಸ್ ಠಾಣೆ 
QJ007 : 02 /02 /2012 
3 .60 . 251 


Sub- inspector of Police, 
Yelahanka Police Station , 

Bangalore City 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

೧೨೮೭ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ ಹಾಗೂ ವಸೂಲಾತಿ ಅಧಿಕಾರಿಗಳು , 

ತುಮಕೂರುಉಪವಿಭಾಗ, ತುಮಕೂರು ಇವರ ವಡವಳಿಗಳು 
ವಿಷಯ : ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ, ಅಪ್ಪಿನಾಯ್ಕನಹಳ್ಳಿ, ತುಮಕೂರು ತಾಲ್ಲೂಕು ಇವರ ಸ್ಥಿರಾಸ್ತಿಯು ಪ್ರಾಥಮಿಕ 

ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತುಮಕೂರು ಈ ಬ್ಯಾಂಕಿನ ಹೆಸರಿಗೆ ವರ್ಗಾಯಿಸಿರುವ 

ಸ್ಥಿರಾಸ್ತಿಯನ್ನು ಪುನಃ ಸಾಲಗಾರರ ಹೆಸರಿಗೆ ವರ್ಗಾವಣೆ ಮಾಡಿ ಸ್ಥಿರೀಕರಣ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿ ಆದೇಶ ಸಂಖ್ಯೆ ಎ .ಆರ್. ಟಿ/ ಎ. ಬಿ.ಎನ್./ಸಿ.ಆರ್./880/2001 - 02 , ದಿನಾಂಕ : 13 - 02 - 2002 

2) ವ್ಯವಸ್ಥಾಪಕರು, ತುಮಕೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 

ತುಮಕೂರು ಇವರ ಪತ್ರ ಸಂಖ್ಯೆ ನಂ . 179 /2011- 12 ದಿನಾಂಕ : 10 - 11 - 2011. 


ಪ್ರಸ್ತಾವನೆ : 

- ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ, ಅಪ್ಪಿನಾಯ್ಕನಹಳ್ಳಿ, ತುಮಕೂರು ತಾಲ್ಲೂಕು, ಇವರು ತುಮಕೂರು ತಾಲ್ಲೂಕು, ಪ್ರಾಥಮಿಕ ಸಹಕಾರ 
ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತುಮಕೂರು ಈ ಬ್ಯಾಂಕಿನಲ್ಲಿ ಸ್ಥಿರಾಸ್ತಿಯನ್ನು ಆಧಾರ ಮಾಡಿ ಸಾಲ ಸಡೆದು ಸುಸ್ತಿದಾರರಾಗಿರುವುದರಿಂದ, 
ಇವರಿಂದ ಬರಬೇಕಾದ ಅಸಲು, ಬಡ್ಡಿ, ಇತರೆ ಖರ್ಚು ಒಟ್ಟು ರೂ . 38 ,083/- ಗಳ ವಸೂಲಾತಿಗಾಗಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959, ಕಲಂ 70ರಡಿಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು ಇವರ ನ್ಯಾಯಾಲಯದಲ್ಲಿ ದಾವಾ 
ಸಂಖ್ಯೆ : 637 /1994 - 95ರಂತೆ ದಾವಾ ಹೂಡಿ ದಿನಾಂಕ : 11 - 07 -1994ರಂದು ಅವಾರ್ಡ್ ಪಡೆದು ತೀರ್ಪಿನ ನಂತರದಲ್ಲಿಯೂ ಸಹ ಬಾಕಿ 
ಹಣ ಬ್ಯಾಂಕಿಗೆ ಜಮಾ ಮಾಡದ ಕಾರಣದಿಂದ ಡಿಕ್ಕಿ ಹಣದ ವಸೂಲಾತಿಗಾಗಿ ಅಮಲ್ಲಾರಿ ಸಂಖ್ಯೆ 637/94 - 95ರಂತೆ ಅಮಲ್ಲಾರಿ ಪಡೆದು 
ದಿನಾಂಕ : 20 -01 - 2002ರಂದು ಬಹಿರಂಗ ಹರಾಜಿಗೆ ಗುರಿಪಡಿಸಲಾಗಿದ್ದು, ಸದರಿ ದಿನಾಂಕದಂದು ಬಿಡ್ಡುದಾರರು ಬಾರದೇ ಇದ್ದುದರಿಂದ ಡಿಕ್ಕಿ 
ಬಾಕಿದಾರನ ಸ್ಥಿರಾಸ್ತಿಯನ್ನು ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಆದೇಶದ ರೀತ್ಯಾ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕ್ ನಿ., ತುಮಕೂರು ಇವರ ಹೆಸರಿಗೆ ವರ್ಗಾಯಿಸಿ ಆದೇಶ ನೀಡಲಾಗಿರುತ್ತದೆ . 

ಈ ವ್ಯವಸ್ಥಾಪಕರು, ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ, ತುಮಕೂರು ಇವರು ಉಲ್ಲೇಖ 
( 2 ) ರಲ್ಲಿ ನಮೂದಿಸಿರುವ ಪತ್ರದಲ್ಲಿ ಸಾಲಗಾರರು ದಿನಾಂಕ : 25 - 06 - 2005 ಮತ್ತು ದಿನಾಂಕ : 11 -12 - 2006ರಂದು ಕ್ರಮೇಣವಾಗಿ 
ರಸೀದಿ ನಂ . 3185 ಮತ್ತು 3195ರ ಪ್ರಕಾರ ಸಾಲ ತೀರುವಳಿ ಮಾಡಿರುತ್ತಾರೆ ಎಂಬುದಾಗಿ ಸಾಲ ದೃಢೀಕರಣ ಪತ್ರ ನೀಡಿರುತ್ತಾರೆ. ಹಾಗೆ 
ದಿನಾಂಕ : 03 -11 - 2011ರಂದು ನಡೆದ ಆಡಳಿತ ಮಂಡಳಿ ಸಭೆಯ ನಡಾವಳಿಕೆಯಲ್ಲಿ ಸಾಲಗಾರರು , ಸಾಲ ತೀರುವಳಿ ಮಾಡಿರುವ ಹಿನ್ನೆಲೆಯಲ್ಲಿ 
ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ, ಅಪ್ಪಿನಾಯ್ಕನಹಳ್ಳಿ , ತುಮಕೂರು ತಾಲ್ಲೂಕು ಸ್ಥಿರಾಸ್ತಿಯನ್ನು ವರ್ಗಾವಣೆ ಮಾಡಲು ಕೋರಿತೀರ್ಮಾನಿಸಿರುತ್ತಾರೆ. 

ಸದರಿಯವರ ಮನವಿಯನ್ನು ಒಮ್ಮೆ ಉಲ್ಲೇಖ (1) ರಲ್ಲಿ ದಿನಾಂಕ : 13 - 02 - 2002ರಂದು ಹೊರಡಿಸಿದ ಅದೇಶದ ಸ್ಥಿರಾಸ್ತಿಯನ್ನು ಪುನರ್ 
ವಾಪಸ್ಸು ಪಡೆದು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ . 


ಆದೇಶ ಸಂಖ್ಯೆ : ಎ. ಆರ್ . ಟಿ ./ ದಾವಾ/ ಸ್ಥಿರಾಸ್ತಿ ವರ್ಗಾವಣೆ/ 32 / 2011 - 12 ದಿನಾಂಕ : 19 - 11 - 2011 
ಪ್ರಸ್ತಾವನೆಯಲ್ಲಿರುವ ಅಂಶಗಳನ್ನು ಗಮನಿಸಿ ಶ್ರೀ ಕೆ. ಗೋಪಾಲರೆಡ್ಡಿ, ಕೆ. ಸಿ .ಎಸ್., ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ 
ವಸೂಲಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮ , 1960ರ ನಿಯಮ 
38 (15) ರನ್ವಯ ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿ. ಓ . 139 / ಸಿ. ಎಲ್. ಎಂ ./2010 ದಿನಾಂಕ : 17 - 02 - 2011 ಪ್ರತೋಜಿಸಲ್ಪಟ್ಟ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ, ಅಪ್ಪಿನಾಯ್ಕನಹಳ್ಳಿ ಇವರ ಸ್ಥಿರಾಸ್ತಿಯನ್ನು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿ., ತುಮಕೂರು ಈ ಬ್ಯಾಂಕಿನ ಹೆಸರಿಗೆ ವರ್ಗಾಯಿಸಿ ನೀಡಿದ್ದ ಸ್ಥಿರಾಸ್ತಿಯನ್ನು ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ, 
ಅಪ್ಪಿನಾಯ್ಕನಹಳ್ಳಿ, ತುಮಕೂರು ತಾಲ್ಲೂಕು ಇವರ ಹೆಸರಿಗೆ ಪುನರ್ ವರ್ಗಾವಣೆ (ರೆಸ್ಫೋರ್ಡ್ ) ಮಾಡಿ ಆದೇಶ ನೀಡಿರುತ್ತೇನೆ. ಈ ಆದೇಶಕ್ಕೆ ಸಹಕಾರ 
ಸಂಘಗಳ ಕಾಯ್ದೆ ನಮೂನೆ- 8ರ ನಿಗದಿತ ಸ್ಥಿರ ಸ್ವತ್ತುಗಳ ಪತ್ರವನ್ನು ಅಲಾಯಿದೆ ಲಗತ್ತಿಸಿದೆ. 

ಈ ಆದೇಶವನ್ನು ನನ್ನ ಮೊಹರು ಹಾಗೂ ಕಛೇರಿ ಹಸ್ತಾಕ್ಷರದೊಂದಿಗೆ ದಿನಾಂಕ : 19 - 11 - 2011ರಂದು ಪುನರ್‌ ಆದೇಶ ನೀಡಲಾಗಿದೆ. 


ನಮೂನೆ - VIII 


ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ ಬಂಧ 38 ( ಎ ) ರೀತ್ಯಾ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ 

ಕಾಯ್ದೆ 1959 ಕಲಂ 101ರ ಅನ್ವಯ ಪರಭಾರೆ ಬಗ್ಗೆ ಪ್ರಮಾಣ ಪತ್ರ 

ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪ್ರಮಾಣ ಪತ್ರ 
ತುಮಕೂರು ಜಿಲ್ಲೆ , ತುಮಕೂರು ತಾಲ್ಲೂಕು, ಅಪ್ಪಿನಾಯ್ಕನಹಳ್ಳಿ ಗ್ರಾಮದ ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ ಇವರ ಸ್ಥಿರಾಸ್ತಿಯನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959, ಕಲಂ71ರನ್ವಯ ಆದೇಶವನ್ನು ಜಾರಿ ಮಾಡಿದ್ದರಿಂದ ಸದರಿಯವರ ಸ್ವತ್ತುಗಳನ್ನು ದಿನಾಂಕ : 13 - 02 
2002ರಂದು ಈ ಕಛೇರಿ ಆದೇಶದ ಅಡಿಯಲ್ಲಿ ತಾಲ್ಲೂಕು ಪ್ರಾರ್ಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತುಮಕೂರು ಇವರಿಗೆ 
ವರ್ಗಾಹಿಸಿದ್ದು, ಸದರಿ ಸಾಲಗಾರರಿಂದ ಬ್ಯಾಂಕಿಗೆ ಬರಬೇಕಾಗಿದ್ದು, ಪೂರ ಹಣ ಸಂದಾಯವಾಗಿದ್ದು, ಸದರಿ ಸ್ಥಿರಾಸ್ತಿಗಳನ್ನು ಮೂಲ ಹಕ್ಕುದಾರರಿಗೆ 
ಮರು ವರ್ಗಾಯಿಸುವಂತೆ ಬ್ಯಾಂಕಿನ ಕೋರಿಕೆಯ ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು ಅಧಿಕಾರ, ನಾಮ ಮತ್ತು ಬಾಧ್ಯತೆಗಳು ದೊಡ್ಡಯ್ಯ ಬಿನ್ 


೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೮, ೨೦೧೨ 

ಭಾಗ - ೩ 
ಚಿಕ್ಕಕರಿಯಪ್ಪ, ಅಪ್ಪಿನಾಯ್ಕನಹಳ್ಳಿ, ತುಮಕೂರು ತಾಲ್ಲೂಕು ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು, ಮತ್ತು ಆದೇಶದಲ್ಲಿ ಸೇರಿಸಲ್ಪಟ್ಟ ಸ್ಥಿರಾಸ್ತಿಯನ್ನು ಮೂಲ 
ಹಕ್ಕುದಾರರಿಗೆ ಒಪ್ಪಿಸತಕ್ಕದ್ದೆಂದು ಅಧಿನಿಯಮ 101 ರನ್ವಯ ಈ ಪ್ರಮಾಣ ಪತ್ರ ನೀಡಲಾಗಿದೆ. 

ಸ್ವತ್ತುಗಳ ವಿವರ 
ಗ್ರಾಮ ಸರ್ವೆ ನಂ . ವಿಸ್ತೀರ್ಣ ತರಹೆ 

ಹಕ್ಕುದಾರರ ವಿಳಾಸ 
ಅಪ್ಪಿನಾಯ್ಕನಹಳ್ಳಿ | 48(1) | 2.23 | ಖುಷ್ಠಿ | ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ 
ಅಪ್ಪಿನಾಯ್ಕನಹಳ್ಳಿ | 48(2) 2.26 | ಖುಷಿ | ಶ್ರೀ ದೊಡ್ಡಯ್ಯ ಬಿನ್ ಚಿಕ್ಕಕರಿಯಪ್ಪ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ , ತುಮಕೂರು. 


ಪಿ. ಆರ್ . ನಂ . 61 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬಿ .ಎಲ್.ಗೌಡ ಲೇಔಟ್ , ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ 
ವಿಷಯ : ಸ್ಥಗಿತಗೊಂಡಿರುವ ಮೇಟಿಕುರ್ಕೆ ಎಣ್ಣೆಬೀಜ ಬೆಳೆಗಾರರ ಸಹಕಾರ ಸಂಘ ನಿ ., ಹಿರಿಯೂರು ಸಂಘವನ್ನು 

ಪುನಃಶ್ವೇತನಗೊಳಿಸುವ ಬಗ್ಗೆ. 
ಉಲ್ಲೇಖ : 10 . ಈ ಕಚೇರಿಯ ಆದೇಶದ ಸಂಖ್ಯೆ : ಡಿಆರ್‌ಡಿ/ ಎಲ್‌ಕೂಡಿ/ಸಿಆರ್ /03 /2010 - 11 , ದಿನಾಂಕ : 31 - 03 - 2011 . 

11. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ: 

ಸನಿ/30/ ಪುನಃಶ್ವೇತನ / ಸಿಆರ್ /2011- 12 ದಿನಾಂಕ : 17 - 12 - 2011 . 


ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಮೇಟಿಕುರ್ಕೆ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಹಿರಿಯೂರು ಸಹಕಾರ ಸಂಘವನ್ನು ಉಲ್ಲೇಖ (1) ರ 
ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ಇವರನ್ನು ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. 
ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ ಸಂಘದ 45 ಸದಸ್ಯರು ದಿನಾಂಕ : 25 - 08 
2011ರಂದು ಸಭೆ ನಡೆಸಿ ಸಂಘವು ಸ್ವಂತ ಕಟ್ಟಡ ಹೊಂದಿದ್ದು, ಚಿತ್ರದುರ್ಗ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಒಕ್ಕೂಟದೊಂದಿಗೆ ವ್ಯವಹರಿಸಲು 
ಹಾಗೂ ಸದಸ್ಯರಿಗೆ ಉತ್ತಮ ಬೀಜ, ಗೊಬ್ಬರ ಮತ್ತು ಅಡಿಗೆ ಎಣ್ಣೆಯನ್ನು ಒಕ್ಕೂಟದಿಂದ ತರಿಸಿ ಮಾರಾಟ ಮಾಡುವುದಾಗಿ ಹಾಗೂ ಉಪನಿಯಮಗಳ 
ರೀತ್ಯಾ 3 ವರ್ಷಕ್ಕೆ ತಯಾರಿಸಿರುವ ಕ್ರಿಯಾ ಯೋಜನೆ ಅನ್ವಯ ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನಕ್ಕೆಗೊಂಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ 
ಸಂಘವನ್ನು ಪುನಃಶ್ವೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿರುವುದಾಗಿ ಸಂಘದ ಸಮಾಪನಾಧಿಕಾರಿ ವರದಿ ಮಾಡಿದ ಮೇರೆಗೆ ಉಲ್ಲೇಖ 
( 2 ) ರನ್ವಯ ಚಿತ್ರದುರ್ಗ ಉಪ ವಿಭಾಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ವೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ 
ನೀಡಲಾಗಿದೆ. 

ಆದೇಶ ಸಂಖ್ಯೆ ನಂ / ಡಿಆರ್‌ಡಿ /ಎಲ್ ಕ್ಯೂಡಿ/ ಸಿಆರ್ /03/2010 - 11 , ದಿನಾಂಕ : 06 - 12 - 2011. 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72( 2) ರನ್ವಯ ಮತ್ತು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಸಿಒ /39 / ಸಿಎಲ್ಎಂ/2010 , ಬೆಂಗಳೂರು ದಿನಾಂಕ : 17 -02 -2011 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್ ಉಲ್ಲಾ 
ಷರೀಫ್, ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ ಆದ ನಾನು ಮೇಟಿಕುರ್ಕೆ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ 
ನಿ., ಹಿರಿಯೂರು ಇದನ್ನು ಉಲ್ಲೇಖ (1) ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಸಂಘದ ಪುನಃಶ್ವೇತನಕ್ಕೆ ಈ ಕೆಳಕಂಡ 
ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 

ಷರತ್ತುಗಳು : 
1. ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ 
ಈ ಕಾಯ್ದೆ ಮತ್ತು ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 
2. ಸಂಘವು ಸಲ್ಲಿಸಿರುವ 3 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ 

ಕ್ರಮವಿಡುವುದು , ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 
3. ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು . 

ಸಹಕಾರಿ ಕಾಯ್ದೆ ಕಲಂ ಮತ್ತು ನಿಯಮ 14ರ ಪ್ರಕಾರ ಮುಂದಿನ 5 ಸಹಕಾರ ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ 
ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣಾಧಿಕಾರಿಯಾಗಿ ಶ್ರೀ ಎಸ್. ಮಹಮದ್ ಯೂನಸ್ ಪರ್ವೀಸ್, ದ್ವಿ. ದ. ಸ. ಸಹಕಾರ 
ಸಂಘಗಳ ಉಪ ನಿಬಂಧಕರ ಕಛೇರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರನ್ನು ನೇಮಿಸಲಾಗಿದೆ. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ : 06 -12 - 2011ರಂದು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ . ಆರ್ , ನಂ . 63 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


